ಕರ್ತಾರಗೊಂದು 

ಕಿವಿಮಾತು 


S. ಆರ್ ಅನಂತರಾಮ 


ಕರ್ತಾರನಿಗೊಂದು ಕಿವಿಮಾತು 

ವಿಜ್ಞಾನ ಪ್ರಬಂಧಗಳ ಸಂಕಲನ 


ಟಿ .ಆರ್ . ಅನಂತರಾಮು 


ವಿಜ್ಞಾನ ಪುಸ್ತಕ ಪ್ರಕಾಶನ 

ಬೆಂಗಳೂರು 


‘KARTHARANIGONDU KIVIMATHU ': A collection of science essays in 
Kannada by T .R . Anantharamu, published by Vignana Pustaka Prakashana , 
No.277 , 5th Cross , Vidhanasoudha Layout, (Kavidhamanagara ), 
Laggere , Bangalore - 58 | 


ಕೃತಿ ಸ್ವಾಮ್ಯ : ಲೇಖಕರದು 


ಮೊದಲ ಮುದ್ರಣ:2003 


ಬೆಲೆ: 90- 00 


ಪುಟಗಳು : Vi + 110 


ಮುಖಪುಟ ವಿನ್ಯಾಸ: ಎಂ .ಎಸ್‌. ಶಶಿಧರ್ 


ಅಕ್ಷರಜೋಡಣೆ : 
ತೇಜಸ್ ಗ್ರಾಫಿಕ್ಸ್ 
ವೈಯಾಲಿಕಾವಲ್‌ 
ಬೆಂಗಳೂರು-560 003 
ದೂರವಾಣಿ : 3313400 


ಮುದ್ರಕರು: 
ಶಕ್ತಿ ಪ್ರಿಂಟರ್ ಅಂಡ್ ಪಬ್ಲಿಷರ್ , 
5ನೇ ಕ್ರಾಸ್ , 
ವಿಧಾನಸೌಧ ಬಡಾವಣೆ, ಕವಿಧಾಮನಗರ, 
ಲಗ್ಗೆರೆ ಬೆಂಗಳೂರು-560058 


ನಿಮ್ಮೊಡನೆ 


'ಕರ್ತಾರನಿಗೊಂದು ಕಿವಿಮಾತು ' ಹದಿನಾಲ್ಕು ವಿಜ್ಞಾನ ಪ್ರಬಂಧಗಳ ಸಂಕಲನ. ಇಲ್ಲಿನ 
ಲೇಖನಗಳೆಲ್ಲವೂ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಪತ್ರಿಕಾ ಲೇಖನಗಳಿಗೆ ಅವುಗಳದ್ದೇ 
ಆದ ಮಿತಿಯಿದೆ ಎಂದು ನಾನು ಎಂದೂ ಭಾವಿಸಿಲ್ಲ . ಜನರನ್ನು ತಲಪಲು ಪತ್ರಿಕಾ ಮಾಧ್ಯಮ 
ಅತ್ಯಂತ ಸಮರ್ಥವಾದುದೆಂಬುದನ್ನು ಎಲ್ಲರೂ ಒಪ್ಪುತ್ತಾರೆ. ಇಂಥ ಲೇಖನಗಳ ಆಯುಷ್ಯ ತೀರ 
ಪ್ರಸ್ವ ಎಂದು ನನಗೆ ಎಂದೂ ಅನ್ನಿಸಿಲ್ಲ . ಓದುಗರನ್ನು ಸೆಳೆಯುವ ಗುಣ ವಿಜ್ಞಾನ ಲೇಖನಗಳಲ್ಲೂ 
ಅತ್ಯಗತ್ಯವಾಗಿ ಇರಬೇಕಾದ್ದೇ . ಸಾಹಿತ್ಯ ಮತ್ತು ವಿಜ್ಞಾನ ಬರವಣಿಗೆಗಳ ನಡುವಿನ ಗೆರೆ 
ತೆಳುವಾಗಬೇಕೆಂದು ಯೋಚಿಸುತ್ತಿರುವವರಲ್ಲಿ ನಾನೂ ಒಬ್ಬ . ವಿಜ್ಞಾನದ ಗಡಸು ಮುಖವನ್ನು 
ಕಳಚಿ ಒಳಬರಮಾಡಿಕೊಳ್ಳುವ ಕೆಲಸವನ್ನು ಅನೇಕ ವಿಜ್ಞಾನ ಲೇಖಕರು ಮಾಡುತ್ತಲೇ ಬಂದಿದ್ದಾರೆ. 
ನಿಧಾನವಾಗಿಯಾದರೂ ಈ ಕ್ಷೇತ್ರ ಓದುಗರಿಗೆ ಆಪ್ತವಾಗುತ್ತಿದೆ ಎಂಬುದೇ ವಿಜ್ಞಾನ 
ಬರವಣಿಗೆಯಲ್ಲಿ ತೊಡಗಿರುವ ಲೇಖಕರಿಗೆ ಸಮಾಧಾನ ತರುವ ಸಂಗತಿ. 
- ನನ್ನ ಹೆಚ್ಚಿನ ಮತ್ತು ಮೆಚ್ಚಿನ ಲೇಖನಗಳು ಕಳೆದುಹೋಗದಂತೆ ಪುಸ್ತಕ ರೂಪದಲ್ಲಿ ಗೆಳೆಯರಾದ 
ಸಿವಿಜಿ ಚಂದ್ರು ಅವರು ಆಗಾಗ್ಗೆ ಹೊರತರುತ್ತಲೇ ಇದ್ದಾರೆ. ಉತ್ತಮ ಪುಸ್ತಕ ಪ್ರಕಾಶಕರೆಂದು 
ಈಗಾಗಲೇ ಹಿರಿಯ ವಿದ್ವಾಂಸರು ಇವರನ್ನು ಗುರುತಿಸಿದ್ದಾರೆ. 'ಕರ್ತಾರನಿಗೊಂದು ಕಿವಿಮಾತು' 
ಅವರ ಪ್ರಕಾಶನದಿಂದ ಹೊರಬರುತ್ತಿರುವ ಈ ಸಂದರ್ಭ ನನಗೆ ಸಂತಸ ತಂದಿದೆ. 

ಈ ಪುಸ್ತಕಕ್ಕೆ ಅತಿ ಶೀಘ್ರವಾಗಿ ಆದರೆ ಅಷ್ಟೇ ಅಂದವಾಗಿ ಮುಖಪುಟ ರಚಿಸಿಕೊಟ್ಟ ಗೆಳೆಯರಾದ 
ಹೆಸರಾಂತ ಕಲಾವಿದ ಎಂ . ಎಸ್ . ಶಶಿಧರ್‌ ಅವರು ನನ್ನ ಉತ್ಸಾಹವನ್ನು ವರ್ಧಿಸಿದ್ದಾರೆ. ಬಿಡಿ 
ಲೇಖನಗಳನ್ನೆಲ್ಲ ಮುದ್ರಣಕ್ಕೆ ಅಣಿಮಾಡಿ ' ಇಗೋ ಪ್ರಿಂಟ್‌ಔಟ್ ರೆಡಿ' ಎಂದು ಅಡುಗೆ ಮನೆಗೆ 
ಹೋಗುವ ಮುನ್ನ ಹೇಳುವ ಮಡದಿ ಅನ್ನಪೂರ್ಣಳಿಗೆ ಕೃತಜ್ಞತೆಗಳು' ಎಂದು ನಾಟಕೀಯವಾಗಿ 
ಹೇಳುವುದನ್ನು ತಪ್ಪಿಸುವುದು ಹೇಗೆ ಎಂದು ಯೋಚಿಸಿದ್ದೇನೆ. 

ಇಲ್ಲಿನ ಲೇಖನಗಳನ್ನು ಮೊದಲು ಪ್ರಕಟಿಸಿದ `ಸುಧಾ', ' ಪ್ರಜಾವಾಣಿ ' 'ತರಂಗ','ವಿಜಯ 
ಕರ್ನಾಟಕ',' ಹೊಸತು' ಪತ್ರಿಕೆಗಳ ಸಂಪಾದಕರಿಗೆ ಕೃತಜ್ಞತೆಗಳನ್ನು ತಿಳಿಸುವುದು ನನ್ನ ಸಂತಸದ 
ಕರ್ತವ್ಯ . 


- ಟಿ . ಆರ್ . ಅನಂತರಾಮು 


ನವೆಂಬರ್ 2003 
ನಂ . 534,' ಧಾತ್ರಿ', 70ನೇ ಅಡ್ಡರಸ್ತೆ , 
14 ನೇ ಮುಖ್ಯರಸ್ತೆ , ಕುಮಾರಸ್ವಾಮಿ , 
ಬಡಾವಣೆ 1ನೇ ಹಂತ, ಬೆಂಗಳೂರು-560078 
ದೂರವಾಣಿ: 6664204, 


ಒಳಪುಟಗಳಲ್ಲಿ 


ಕರ್ತಾರನಿಗೊಂದು ಕಿವಿಮಾತು 
ಸದ್ದಿಲ್ಲದ ಜೈವಿಕ ಯುದ್ದ 
ನಿಸರ್ಗದ ಜಲ ದಾಸೋಹ 
ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 
ಆಕಾಶದ ಆತಂಕವಾದಿಗಳು 
ಮಂಗಳನಲ್ಲಿ ಕಾಲೂರುವ ಮುನ್ನ 
ಯಡೆಯೂರಿನ ಪಚ್ಚೆ ಗಣಿ 

ಕಾರಂತರ ವಿಜ್ಞಾನ ಪುಸ್ತಕಗಳ ಮರು ಮುದ್ರಣ ಎಷ್ಟು ಪ್ರಸ್ತುತ? 
* ನ್ಯೂಟನ್‌ಗೆ ನಮನ-ಷೇಕ್ಸ್ಪಿಯರ್‌ಗೆ ನಮಸ್ಕಾರ 
6 ಜಯಂತ ನಾರ್ಳಿಕರ್‌ಗೆ ಕಳಿಂಗ ಪ್ರಶಸ್ತಿಯ ಗರಿ 

ಲ್ಯಾವೆಲ್ಲ ನೆನಪಿನಲ್ಲಿ 
ಕಪ್ಪು ಬಿಳುಪು: ಚರ್ಮದೊಳಗಿನ ಮರ್ಮ 
ಲಾಲ್‌ಬಾಗ್ ಕಲ್ಲೊಂದಿಗೆ ಸಲ್ಲಾಪ 
ಚಿನ್ನ ಕೊಳ್ಳುವ ಮುನ್ನ 


106 


ಕರ್ತಾರನಿಗೊಂದು ಕಿವಿಮಾತು 


'ನಾನೂ ಇವರಂತೆ ನೂರು ವರ್ಷ ಆರೋಗ್ಯವಾಗಿಯೇ ಬಾಳಬಹುದಿತ್ತು . ಹಾರ್ಟ್ 
ಪ್ರಾಬ್ಲಮ್ ಇಲ್ಲ, ಡಯಾಬಿಟಿಸ್ ಇಲ್ಲ , ಬ್ಲಡ್ ಪ್ರೆಷರ್ ಇಲ್ಲ . ಆದರೆ ನೋಡಿ ಮೊನ್ನೆ 
ಬಚ್ಚಲ ಮನೆಯಲ್ಲಿ ಜಾರಿ ಬಿದ್ದು ಕೈಗೆ ಏಟಾಗಿದೆ . ಎಕ್ಸ್ ರೇ ಮಾಡಿಸಿದಾಗ ಗೊತ್ತಾಯಿತು 
ಮೂಳೆ ಮುರಿದಿದೆ ಎಂದು. ಇನ್ನು ಪರಾಶ್ರಯವೇ ಎಂದು ನಿಟ್ಟುಸಿರು ಬಿಟ್ಟರು 
ಎಪ್ಪತ್ತೊಂಬತ್ತರ ವೃದ್ದ ನರಸಿಂಹನ್ , 

ಶತಾಯುಷಿ ನಿಟ್ಟೂರು ಶ್ರೀನಿವಾಸರಾಯರು ಮತ್ತು ಎ . ಎನ್ . ಮೂರ್ತಿರಾಯರ 
ಸನ್ಮಾನಕ್ಕೆ ನರಸಿಂಹನ್ ಕೂಡ ಬಂದಿದ್ದರು. ಈ ಶತಾಯುಗಳ ದೀರ್ಘಾಯುಷ್ಯ ಕಂಡು 
ಮೆಚ್ಚುಗೆಯೋ ಅಥವಾ ತಾವು ಆ ಗಡಿ ದಾಟಬಹುದೋ ಇಲ್ಲವೋ ಎಂಬ ಅನುಮಾನವೋ , 
ಅವರ ಧ್ವನಿಯಲ್ಲಿ ಅದು ಸ್ಪಷ್ಟವಾಗಿ ತಿಳಿಯುತ್ತಿರಲಿಲ್ಲ. ಈ ಮಾತುಗಳನ್ನು ಕೇಳಿದ ಮತ್ತೊಬ್ಬ 
ವೃದ್ದರು ಏನೂ ಪ್ರತಿಕ್ರಿಯಿಸಲಿಲ್ಲ . ಅವರ ಮುಖದಲ್ಲಿ ಅನುಕಂಪದ ಛಾಯೆಯೂ ಇದ್ದಂತೆ 
ಕಾಣಲಿಲ್ಲ. ಏಕೆಂದರೆ ನರಸಿಂಹನ್ ಅವರ ಮಾತುಗಳು ಅವರ ಕಿವಿಗೆ ಬೀಳಲೇ ಇಲ್ಲ, 
ಬಿದ್ದಿದ್ದರೂ ಕಿವಿಯ ತಮಟೆಯನ್ನಂತೂ ಅವು ತಲಪಲೇ ಇಲ್ಲ. ಅವರು ಬಧಿರ - ಶ್ರವಣ 
ಶಕ್ತಿ ಕುಂದಿ ದಶಕವೇ ಕಳೆದಿತ್ತು . ಮೂರ್ತಿರಾಯರನ್ನು , ನಿಟ್ಟೂರರನ್ನು ಕಾಣುವ ಹಂಬಲ 
ಮಾತ್ರ ಅವರ ಮನದಲ್ಲಿತ್ತು . ವೇದಿಕೆಯಲ್ಲಿ ಶತಾಯುಗಳನ್ನು ಕಂಡರು ; ಅಷ್ಟೇ ಅವರಿಗೆ 
ಬೇಕಾಗಿದ್ದುದು, ಸಮಾರಂಭ ಮುಗಿಯುತ್ತಲೇ ನರಸಿಂಹನ್ ಅವರನ್ನು ಕೈ ಹಿಡಿದು ನಡೆಸಿ, 
ವಾಹನ ಏರಿಸಿ , ಸರಸರ ದೌಡಾಯಿಸಿದ್ದಳು ಸೊಸೆ ನಳಿನಿ , ಏಕೆಂದರೆ ಮನೆಯಲ್ಲಿ ಅತ್ತೆ 
ಒಬ್ಬರೇ . ಆಕೆಗೆ ಮನೆಗೆ ಯಾರು ಬಂದರು , ಯಾರು ಹೋದರು ಎಂಬುದು ತಿಳಿಯುತ್ತಿರಲಿಲ್ಲ. 
ನೆರೆಮನೆಯ ದಂಪತಿಗಳು ಇವರ ಕುಶಲ ವಿಚಾರಿಸಲು ಬಂದಾಗ `ಅಪರೂಪಕ್ಕೆ ನಿಮ್ಮ 
ಅತ್ತೆ ಜೊತೆ ಬಂದಿದ್ದೀರಲ್ಲ' ಎಂದು ಅವರ ಗಂಡನನ್ನೇ ಕೇಳಿದ್ದರು. ನಳಿನಿಗೋ ಬಾರೀ 
ಮುಜುಗರ . ' ಯಾಕೆ ಅತ್ತೆಗೆ ಇಂಥ ಮರೆವು ಬಂತೋ , ಅಸಂಬದ್ದ ಪ್ರಶ್ನೆ ಕೇಳಿ ಫಜೀತಿ 
ಮಾಡುತ್ತಾರಲ್ಲ ' ಎಂದು ಒಳಗೊಳಗೇ ಗುನುಗಿದ್ದರು . ಗಂಡ ಹೆಂಡತಿಯನ್ನು ಅತ್ತೆ ಅಳಿಯ 
ಎಂದರೆ ಹೇಗಾಗಬೇಡ ? ಇನ್ನರ್ಧ ಗಂಟೆಯಲ್ಲೇ ' ನಾನೆಲ್ಲಿ ಹೇಳಿದೆ , ಎಲ್ಲೋ ನಿನಗೆ 
ಭ್ರಮೆ ' ಎನ್ನುತ್ತಿದ್ದರು . ನಿಜವಾಗಿಯೂ ಭ್ರಮೆ ಇದ್ದದ್ದು ನಳಿನಿಯ ಅತ್ತೆಗೆ, ಆಕೆ ಆಲ್ಬಮೈರ್‌ನ 
ಕಾಯಿಲೆಗೆ ಗುರಿಯಾಗಿದ್ದರು . ಮರೆವು - ಮರೆವು ಮತ್ತು ಮರೆವು. ಕರೆಂಟ್ ಹೋಗಿ 
ಮತ್ತೆ ಬಂದಂತೆ ಆಕೆಯ ಮಿದುಳಿನ ಸ್ಥಿತಿ . ಇದ್ದಕ್ಕಿದ್ದಂತೆ ಈ ಪ್ರಪಂಚಕ್ಕೆ ಬರುತ್ತಾರೆ - 
ಮರುಘಳಿಗೆಯಲ್ಲೇ ಮರೆಗುಳಿ . 


2/ ಕರ್ತಾರನಿಗೊಂದು ಕಿವಿಮಾತು 


ನರಸಿಂಹನ್ , ಆತನ ಮರೆಗುಳಿ ಹೆಂಡತಿ , ಬಧಿರ ವೃದ್ದ ಗೆಳೆಯ , ಇಂತಹವರ ಸಂಖ್ಯೆ 
ವೃದ್ಧಿಸುತ್ತಲೇ ಇದೆ ದಿನದಿನಕ್ಕೆ . ಬಾಳಿನಂಚಿನಲ್ಲಿ ಇಂಥವರು ಬೀರುವ ' ಸಂಜೆಗಣ್ಣಿನ 
ಹಿನ್ನೋಟ' ಅಷ್ಟೇನೂ ಹಿತವಲ್ಲ ಅವರಿಗೂ - ಅವರನ್ನು ಸುಧಾರಿಸುವವರಿಗೂ . 

ಜಯನಗರದ ಒಂಬತ್ತನೆಯ ಬಡಾವಣೆಯ ಮೂಳೆ ಚಿಕಿತ್ಸಾಲಯದಲ್ಲಿ ಕೇಳಿ ಬಂದ | 
ಸಂವಾದದ ತುಣುಕು : 

“ನೀವು ನಿಮ್ಮ ದೇಹದ ತೂಕವನ್ನು ಇಳಿಸಲೇಬೇಕು. ಈ ವಯಸ್ಸಿನಲ್ಲಿ ಸ್ಕೂಲಕಾಯ 
ಖಂಡಿತ ಒಳ್ಳೆಯದಲ್ಲ, ನಿಮ್ಮ ದೇಹದ ಭಾರ ದೇಹದ ಎಲ್ಲ ಕೀಲುಗಳ ಮೇಲೆ ಬೀಳುತ್ತದೆ. 
ಅಧಿಕ ತೂಕವನ್ನು ನಿರಂತರವಾಗಿ ಸಹಿಸುವ ಸಾಮರ್ಥ್ಯ ಯಾವ ಕೀಲುಗಳಿಗೂ ಇರುವುದಿಲ್ಲ . 
ಮಂಡಿ ಹೇಗೆ ರಚನೆಯಾಗಿದೆಯೆಂದರೆ, ನೀವು ಒಂದೊಂದು ಹೆಜ್ಜೆ ಮುಂದಿಟ್ಟಾಗಲೂ 
ನಿಮ್ಮ ದೇಹದ ಒಂದೂವರೆ ಪಟ್ಟು ತೂಕ ನಿಮ್ಮ ಮಂಡಿಯ ಮೇಲೆ ಬೀಳುತ್ತದೆ. ನೀವು 
ಓಡುತ್ತೀರೆನ್ನಿ , ಆಗ ನಿಮ್ಮ ದೇಹದ ಐದು ಪಟ್ಟು ತೂಕ ಮಂಡಿಯ ಮೇಲೆ ಬೀಳುತ್ತದೆ, 
ಐದು, ಹತ್ತು, ಇಪ್ಪತ್ತು ಕಿಲೋ ಗ್ರಾಂ ಅಧಿಕ ಒತ್ತಡ ಬಿದ್ದಾಗ ಅದು ಮಂಡಿಯ ಮೇಲೆ 
ತೀವ್ರ ಪರಿಣಾಮ ಆಗುತ್ತದೆ. ನೋಡಿ, ನೀವು ಹತ್ತು ಕಿಲೋ ಗ್ರಾಂ ತೂಕವನ್ನು 
ಮಂಡಿಯ ಮೇಲೆ ಹಾಕುತ್ತೀರಾ ಎನ್ನಿ , ನೀವು ಓಡುತ್ತಿದ್ದರೆ ಪ್ರತಿ ಹೆಜ್ಜೆಗೂ ಐವತ್ತು ಕಿಲೋ 
ಭಾರ ಬೀಳುತ್ತದೆ. ಸ್ಥಲ ದೇಹ ಅಂದರೆ ದೇಹದ ಜಖಂ ತಪ್ಪಿಸಲು ಅಧಿಕ ಸ್ನಾಯು ಶಕ್ತಿ 
ಬೇಕಾಗುತ್ತದೆ . ಇದಕ್ಕೆ ಬೇರೆ ಉಪಾಯವೇ ಇಲ್ಲ . ತೂಕ ಕಡಿಮೆ ಮಾಡಿ, ಅಷ್ಟೇ ಅಲ್ಲ, 
ಕಡಿಮೆ ಮೇದಸ್ಸು ಇರುವ ಆಹಾರ ಸೇವಿಸಿ. ನಾನು ಹೇಳುವ ವ್ಯಾಯಾಮವನ್ನು ತಪ್ಪದೇ 
ಮಾಡಿ. ' 
- ಡಾ . ಸುಧಾಕರ್ ನಗುನಗುತ್ತಲೇ ಹೇಳಿ ಕನ್ಸಲ್‌ಟೇಷನ್ ಫೀ ಎಂದು ಎರಡು ಗಾಂಧಿ 
ನೋಟುಗಳನ್ನು ಜೇಬಿಗೆ ಇಳಿಬಿಟ್ಟರು. ದೀಪಕ್‌ಗೆ ಅಷ್ಟೇನೂ ಖುಷಿ ಎನ್ನಿಸಲಿಲ್ಲ . ಹ್ಯಾಮ್‌ಸ್ವಿಂಗ್ 
ಸ್ವಚ್ , ಕ್ವಾಡ್ರಿ ಸೆಕ್ಸ್ ಸೈಚ್ , ಹಿಪ್ ಅಬ್‌ಸ್ಟೆಂಟ್‌ನರ್ , ಈ ಒಂದೊಂದೂ ವ್ಯಾಯಾಮದ 
ಬಗ್ಗೆ ವಿವರವಾಗಿ ಮುಂದಿನ ವಾರ ಹೇಳುತ್ತೇನೆ. ಅದನ್ನು ತಪ್ಪದೇ ಮಾಡಬೇಕು ಎಂದರು 
ಸುಧಾಕರ್ , ಈ ಶಬ್ದಾವಳಿಗಳನ್ನು ಕೇಳಿಯೇ ದೀಪಕ್‌ನ ಸ್ನಾಯುಗಳು ಎಳೆಯತೊಡಗಿದವು. 
ಆದರೂ ಭಾರ ಇಳಿಸಲೇಬೇಕಲ್ಲ ! 

'ನಿದ್ದೆಯಲ್ಲೇ ಹರಹರ ಎಂದರೆ ನಾನೇ ಪುಣ್ಯವಂತ' ಎಂದು ಹೇಳಿಕೊಳ್ಳುವುದೇ 
ಅಥವಾ ಕೇಳಿಕೊಳ್ಳುವುದೇ ಹಲವರ ಹಂಬಲ. ಆದರೆ ದೇಹದ ಸ್ಥಿತಿ ನಿಮ್ಮನ್ನು 
ಕೇಳುವುದಿಲ್ಲವಲ್ಲ. ಭೀಷ್ಮನಂಥ ಇಚ್ಚಾಮರಣಿಗಳು ಈ ಧರಣಿಯಲ್ಲಿ ಈ ಕಾಲದಲ್ಲಿ ಎಲ್ಲಿ 
ಉಳಿದಿದ್ದಾರು ? ನಮ್ಮ ದೇಹವನ್ನು ನೀವು ಬೇಕಾದ ಹಾಗೆ ವರ್ಣಿಸಬಹುದು, ಮಣ್ಣಿನ 
ಗೊಂಬೆ ಎನ್ನಿ , ಬಸವಣ್ಣ ಎಂದಂತೆ ದೇಹವೇ ದೇಗುಲ ಎನ್ನಿ, ತತ್ವಜ್ಞರು ಹೇಳುವಂತೆ 
ನಶ್ವರ ಜೀವವೆನ್ನಿ , ಏನು ಹೇಳಿದರೂ ಸರಿಯೇ , ವಿಜ್ಞಾನಿಗಳಿಗೆ ಮತ್ತು ತತ್ವಜ್ಞಾನಿಗಳಿಗೆ 
ಎಷ್ಟೋ ವಿಚಾರಗಳಲ್ಲಿ ಅಭಿಪ್ರಾಯ ಭೇದವಿರಬಹುದು, ಆದರೆ ನಮ್ಮದು ನಶ್ವರ ದೇಹ 
ಎನ್ನುವಾಗ ಮಾತ್ರ ಮತಭೇದವಿಲ್ಲ - ನಮ್ಮದು ಮೂಳೆ ಮಾಂಸದ ತಡಿಕೆ . 

ಏಕೆ ಈ ದೇಹ ನಶ್ವರ ಎಂದು ವಿಜ್ಞಾನಿಗಳೂ ಒಪ್ಪಿಕೊಂಡಿದ್ದಾರೆ ? ಏಕೆಂದರೆ ಈ 


ಕರ್ತಾರನಿಗೊಂದು ಕಿವಿಮಾತು /3 


ದೇಹದ ಬಿಡಿ ಅಂಗಾಂಗಗಳು, ಅವುಗಳ ಕಾರ್ಯವೈಖರಿ ಎಲ್ಲವೂ ಮೆಷಿನ್‌ನಂತೆ , ಮೆಷಿನ್‌ನಲ್ಲಿ 
ಬಿಡಿ ಭಾಗಗಳು ನಿಧಾನವಾಗಿ ಸವೆದು ಕಾರ್ಯಕ್ಷಮತೆ ಕಳೆದುಕೊಳ್ಳುವಂತೆ ನಮ್ಮ ದೇಹದ 
ಅಂಗಾಂಗಗಳು ಒಂದಲ್ಲ ಒಂದು ದಿನ ಮುಷ್ಕರ ಹೂಡುತ್ತವೆ , ತಡಿಕೆಯನ್ನೇ ಅಲ್ಲಾಡಿಸುತ್ತವೆ. 
ಎಂತಹ ಸ್ಪೇರ್ ಪಾರ್ಟ್ ಹಾಕಿದರೂ ಸರಿಯೇ , ನಮ್ಮ ದೇಹಕ್ಕೆ ಕಾಲ ಮಿತಿಯಿದೆ. 
ವಿಚಿತ್ರವೆಂದರೆ ನಮಗಾರಿಗೂ ಅದರ ಬಗ್ಗೆ ವಾಸ್ತವ ಅರಿವೇ ಇಲ್ಲ . ಇನ್ನಷ್ಟು ಕಾಲ ಅದರ 
ಕಾರ್ಯಶೀಲತೆ ಇರಬೇಕೆನ್ನುವುದೇ ಎಲ್ಲರ ಅಭೀಷ್ಟೆ. ವೃದ್ಧಾಪ್ಯವನ್ನು ಮುಂದೂಡುವ 
ಇರಾದೆಯೇ ನಮ್ಮೆಲ್ಲರ ಬಯಕೆಯಲ್ಲವೆ ? ಆದರೆ ವಾರಂಟಿ ಪಿರಿಯಡ್ ಮುಗಿದಮೇಲೂ 
ಇನ್ನೂ ದೇಹ ಬಾಳಿಕೆ ಬರಬೇಕೆಂದರೆ ಹೇಗೆ ? 

- ಮಾನವನೆಂಬ ಹಳೇ ಮಾಡೆಲ್ 
- ಹೀಗೆ ಪ್ರಶ್ನಿಸಿದವರು ನಮ್ಮ ನಿಮ್ಮಂತಹ ಸಾಮಾನ್ಯರಲ್ಲ . ತಮ್ಮ ಕ್ಲಿನಿಕ್‌ಗಳ ಮುಂದೆ 
ಉದ್ದುದ್ದ ಕ್ಯೂ ನಿಂತ ರೋಗಿಗಳಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವ ವೈದ್ಯರೂ ಅಲ್ಲ . 
ಮನುಷ್ಯನಿಗೆ ಯಾಕೆ ಮುಪ್ಪಡರುತ್ತದೆ ? ಮುಪ್ಪಡರಿದಾಗ ಯಾಕೆ ನಮ್ಮ ಅಂಗಾಂಗಗಳು 
ಮುಷ್ಕರ ಹೂಡುತ್ತವೆ ? ಅಮರತ್ವದ ಬಗ್ಗೆ ಯಾಕೆ ನಮ್ಮೆಲ್ಲರ ಮನ ಹೊರಳುತ್ತದೆ ? ಎಂದು 
ಸುದೀರ್ಘವಾಗಿ ಚಿಂತಿಸುತ್ತ ಕರ್ತಾರನ ಕಮ್ಮಟದಲ್ಲಿ ಮಾನವ ಮಾಡೆಲ್ ಸೃಷ್ಟಿಯಾಗುವಾಗ 
ಏನೇನು ಐಬುಗಳು ಹಾಗೆಯೇ ಉಳಿದುಕೊಂಡವು ಎಂದು ಚಿಂತಿಸುವ ಒಂದು ದೊಡ್ಡ 
ತಂಡ ಅಮೆರಿಕದಲ್ಲಿದೆ . ದೇಹದ ಒಂದೊಂದು ಅಂಗಾಂಗದ ಕಾರ್ಯದಕ್ಷತೆಯನ್ನು ಅಧ್ಯಯನ 
ಮಾಡಿದ ಈ ಮಂದಿ ಈ ಮಾನವನೆಂಬ ಮಾಡೆಲ್ ತಯಾರಿಸುವಾಗ ಒಂದಷ್ಟು 
ಎಂಜಿನಿಯರಿಂಗ್ ಜ್ಞಾನ ಬಳಸಿದ್ದರೆ ಅರ್ಥಾತ್ ಕರ್ತಾರ ತನ್ನ ಕೈಯಲ್ಲಿ ಸ್ನಾನರ್ ಹಿಡಿದಿದ್ದರೆ 
ಈಗಿನದಕ್ಕಿಂತ ಸುಧಾರಿತ ಮಾನವ ಮಾಡೆಲ್ ಈ ಧರೆಯಲ್ಲಿರುತ್ತಿತ್ತು ಒಂದಷ್ಟು ನೋವುಗಳು 
ಕುಂದುತ್ತಿದ್ದುವು, ಒಂದಷ್ಟು ರೋಗಗಳು ದೂರವಾಗುತ್ತಿತ್ತು; ಅಷ್ಟೋ ಇಷ್ಟೋ ನೆಮ್ಮದಿಯೂ 
ಲಭಿಸುತ್ತಿತ್ತು ಅನಿವಾರ್ಯವಾದ ಮುಪ್ಪು ಅಡರಿದಾಗ . 

ಹಾಗಿದ್ದಲ್ಲಿ, ಈಗಿನ ಮಾನವ ಮಾಡೆಲ್ ಸಂಪೂರ್ಣ ಐಬೆ ? ಕೆಲಸಕ್ಕೆ ಬಾರದ್ದೆ? 
ಕೇವಲ ಪ್ರಯೋಗಕ್ಕಾಗಿ ಮಾಡಿದ್ದೆ? ಹಾಗೇನಿಲ್ಲ. ಮಾನವ ದೇಹ ಸೌಂದರ್ಯದ ಖನಿ . 
ನಮ್ಮ ಅಂಗಾಂಗಗಳ ಕಾರ್ಯ ವೈಖರಿಗೆ ಸೃಷ್ಟಿಕರ್ತನೇ ಆಶ್ಚರ್ಯಪಟ್ಟಿದ್ದರೂ ಸೋಜಿಗವಲ್ಲ . 
ಒಂದು ಸಂಕೀರ್ಣ ಮೆಷಿನ್‌ನ ಬಿಡಿ ಭಾಗಗಳಲ್ಲಿ ಹೇಗೆ ತಾಲಮೇಲವಿದೆಯೋ ಹಾಗೆಯೇ 
ನಮ್ಮ ದೇಹದ್ದೂ ಕೂಡ. ಒಬ್ಬ ಎಂಜಿನಿಯರ್ ನಮ್ಮ ದೇಹವನ್ನು ವಿವರಿಸುವುದಾದರೆ , 
ನಮ್ಮಲ್ಲಿರುವುದು ಮೂಳೆ, ಮಾಂಸ , ಕವಾಟ, ಸ್ವಿಚ್ಚು, ಜಾಯಿಂಟ್ , ಎಂಜಿನ್ ಹೀಗೆಲ್ಲ 
ವರ್ಣಿಸುತ್ತಾ ಹೋಗಬಹುದು. ಪುಲ್ಲಿ , ಪಂಪು, ಲಿವರ್ , ಜಾಯಿಂಟ್ ಇವುಗಳನ್ನೇ ನಮ್ಮ 
ದೇಹದೊಳಗೂ ಆತ ಕಂಡಾನು, ತಾರುಣ್ಯದಲ್ಲಿ ಬಿಡಿ, ದೇಹದ ಬಿಡಿ ಭಾಗಗಳು ನಮಗೆ 
ಅಷ್ಟೇನೂ ತಾಪತ್ರಯ ಮಾಡುವುದಿಲ್ಲ . ಸಂತಾನ ವೃದ್ದಿಯಾಗಿ ಇಳಿ ವಯಸ್ಸು ಬಂತೆಂದರೆ 
ಸಾಕು, ಈ ದೇಹದ ನೆಟ್ಟು, ಬೋಲ್ಟು, ಕೀಲು ಒಂದೊಂದೇ ಸಡಿಲವಾಗಿ ನಿಧಾನವಾಗಿ 
ಸವೆದು ಶುರುವಾಗುತ್ತದೆ ಕಿರಿಕಿರಿ , ನಮ್ಮ ದೇಹದ ಅಂಗಾಂಗಗಳು ಯಾವೂ ಪರಿಪೂರ್ಣವಲ್ಲ ; 
ನಶ್ವರ ಎಂಬ ಸತ್ಯ ಅರಿವಾಗಬೇಕಾದರೆ ನಮಗೆ ವಯಸ್ಸಾಗಬೇಕು. ಮೆಷಿನ್‌ನ ಬಿಡಿ 


4/ ಕರ್ತಾರನಿಗೊಂದು ಕಿವಿಮಾತು 


ಭಾಗಗಳು ಸವೆದು ಒಂದು ಹಂತದಲ್ಲಿ ಮುರಿದು ಬೀಳುವ ಹಾಗೆ ನಮ್ಮ ದೇಹ, ಆಧುನಿಕ 
ತಂತ್ರಜ್ಞಾನದಿಂದ, ಈಗಿನ ಜೆನೆಟಿಕ್ ಎಂಜಿನಿಯರಿಂಗ್‌ನಿಂದ , ಬಯೋ ಟೆಕ್ನಾಲಜಿಯಿಂದ 
ನಮ್ಮ ದೇಹದ ಬಿಡಿ ಭಾಗಗಳ ಸ್ಪೇರ್ ಪಾರ್ಟ್ಸ್ ಲಭ್ಯವಾಗುತ್ತದೆ ಎನ್ನಿ , ಆಗಲೂ 
ಗ್ಯಾರಂಟಿ ಮತ್ತು ವಾರಂಟಿ ಪಿರಿಯಡ್‌ಗಳು ಮುಗಿದೇ ಮುಗಿಯುತ್ತವೆ . ಹಂದರ ಕಳಚಿಬೀಳುತ್ತದೆ 
' ಮರಳಿ ಮಣ್ಣಿಗೆ ಅನಿವಾರ್ಯ. 
ಈ ನಮ್ಮ ದೇಹ ದೃಢವಲ್ಲ. ಏಕೆ ಯಾರು ಎಷ್ಟೇ ಹರಸಿದರೂ , ಹಾರೈಸಿದರೂ , ಹರಕೆ | 
ಹೊತ್ತರೂ ನೂರು ವರ್ಷ ಬಾಳುವವರ ಸಂಖ್ಯೆ ಬೆರಳೆಣಿಕೆಯಷ್ಟು? ಏಕೆಂದರೆ, ನಮ್ಮ 
ವಿಕಾಸದ ಪರಿಯೇ ಹೀಗಿದೆ . ಕರ್ತಾರನ ಕಮ್ಮಟದಲ್ಲಿ ಎಂದರೆ ನಿಸರ್ಗದ ಈ 
ಪ್ರಯೋಗಾಲಯದಲ್ಲಿ ರೂಪುಗೊಂಡ ಮಾನವ ಮಾಡೆಲ್ ಮೊದಲು ಮಾರ್ಕೆಟ್ಟಿಗೆ 
ಬಿಡುಗಡೆಯಾದ ಕಾರಿನ ತರಹ, ಈ ಮಾಡೆಲ್‌ನಲ್ಲಿ ಎಂಜಿನ್ ಆಗಲೀ , ಬಾಡಿಯಾಗಲೀ 
ನೂರು ವರ್ಷಕ್ಕಿಂತ ಮಿಗಿಲು ಬಾಳಿಕೆ ಬರುವಂತೆ ರೂಪಿಸಿಲ್ಲ. ನಿಜ, ಸಂತಾನ ವೃದ್ದಿಯಾಗುತ್ತದೆ, 
ಹೊಸ ಪೀಳಿಗೆ ಧರೆಗೆ ಬೀಳುತ್ತದೆ. ಆದರೆ ಅದು ಹಳೆಯ ಮಾಡೆಲ್‌ಗಳ ಪುನರಾವರ್ತನೆ . 
ವಿಕಾಸ ಮತ್ತು ನೈಸರ್ಗಿಕ ಆಯ್ಕೆ ಅವಿನಾಭಾವ ಸಂಬಂಧ ಹೊಂದಿವೆಯಲ್ಲವೆ? ನಿಸರ್ಗ 
ಹೀಗೆ ಮಾನವ ದೇಹವನ್ನು ವಿಕಾಸಗೊಳಿಸುವಾಗ ಅದಕ್ಕೇನೂ ಅಂಥ ಆಸೆಯಿರಲಿಲ್ಲ , 
ಈಗಲೂ ಇಲ್ಲ . ಪರಿಸರಕ್ಕೆ ಹೊಂದಾಣಿಕೆ ಮಾಡಿಕೊಂಡೇ ನಾವು ಬದುಕಿದೆವು. ಅಳಿವಿನಿಂದ 
ಬಚಾವಾದೆವು, ಪೀಳಿಗೆಗಳನ್ನು ಕೊಡುತ್ತಾ ಮುಂದುವರಿದೆವು. ಸಂತಾನಾಭಿವೃದ್ಧಿಯಲ್ಲಿ ನಮ್ಮ 
ಗುಣಗಳನ್ನು ಬಳುವಳಿ ಕೊಡುತ್ತ ಮಿಲಿಯನ್ ವರ್ಷಗಳನ್ನು ಹಿಂದೆ ಸರಿಸಿದೆವು. 
ಹಾಗೆಂದ ಮಾತ್ರಕ್ಕೆ ನಿರಂತರ ಬಾಳಿಕೆ ಬರುವ ದೇಹವನ್ನು ನಿಸರ್ಗವೂ ಕರುಣಿಸಲಿಲ್ಲ , 
ನಾವೂ ವರ್ಗಾಯಿಸಲಿಲ್ಲ . ನೈಸರ್ಗಿಕ ಆಯ್ಕೆ ಇಷ್ಟಕ್ಕೇ ಸೀಮಿತ, ದೀರ್ಘ ಕಾಲಕ್ಕಲ್ಲ . ಎಂದೇ 
ಕಾಲದ ಪರೀಕ್ಷೆಯಲ್ಲಿ ಯಥಾಪ್ರಕಾರ ದೇಹ ನಶಿಸುತ್ತದೆ, ಜೀನ್‌ಗಳು ಟೈಮ್ ಬಾಂಬ್ 
ತರಹ ಅವುಗಳ ಕೆಲಸ ಪೂರೈಸುತ್ತವೆ ಅಷ್ಟೇ . ತಾರುಣ್ಯದಲ್ಲೇ ದೇಹ ಮುದುಡಿಹೋಗಿಬಿಟ್ಟರೆ, 
ಮುಂದೆ ಬಾಳಿಕೆ ಎಂತು ? ಎಂದೇ ಅವುಗಳ ನಿರ್ಗಮನ ಅನಿವಾರ್ಯ: ಸಂತಾನಭಿವೃದ್ದಿಗೆ 
ಆದು ನಾಲಾಯಕ್ಕು. ನಿಸರ್ಗದ ಕಾಲ ಪರೀಕ್ಷೆಯಲ್ಲಿ ಇಂಥ ದುರ್ಬಲ ಹುಟ್ಟುಗಳು 
ತಂತಾನೇ ಎತ್ತಂಗಡಿ ಆಗುತ್ತವೆ. ಇನ್ನೂ ಕೆಲವರಿಗೆ ಐವತ್ತರ ಗಡಿ ದಾಟುತ್ತಲೇ ಒಳಗಿನ 
ಶತ್ರು ಎಚ್ಚರವಾಗುತ್ತಾನೆ . ಮತ್ತೆ ಅದೇ ದಾಳಿ , ಮತ್ತೆ ಅದೇ ಸೋಲು, ದೇಹ ನಲುಗಿ 
ಹೋಗುತ್ತದೆ. ಆ ಹೊತ್ತಿಗೆ ಈ ಪ್ರಾಣಿ ಇನ್ನಷ್ಟು ಸಂತಾನಕ್ಕೆ ಅವಕಾಶವಿತ್ತಿರಬಹುದು. 
ಆದರೆ ಜೀನ್‌ಗಳ ಟೈಮಿಂಗ್ ಇದೆಯಲ್ಲ ಅವಕ್ಕೆ ಮಾತ್ರ ಅದೇ ಕಾಲ ಪ್ರಜ್ಞೆ ಅದೇ 
ಕರ್ತವ್ಯ ನಿಷ್ಠೆ. 

ನಮ್ಮ ದೇಹವನ್ನು ಇನ್ನಷ್ಟು ಕಾಲ ಬಾಳಿಕೆ ಬರುವಂತೆ ರೂಪಿಸಿದ್ದರೆ ಹೇಗಿತ್ತು ? ಆಗ 
ಶರೀರದ ಅಂಗಾಂಗ ಇವುಗಳ ರೂಪುರೇಖೆ, ರಚನೆಯಲ್ಲಿ ಇಷ್ಟೊಂದು ದೋಷಗಳಿರುತ್ತಿರಲಿಲ್ಲ. 
ಬಾಳ ಸಂಜೆಯಲ್ಲಿ ಊರುಗೋಲಿಗೆ ತಡಕಾಡಬೇಕಾಗುತ್ತಿರಲಿಲ್ಲ. ವೃದ್ದಾಪ್ಯದ ನೋವುಗಳು 
ಸುಕ್ಕುಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗುತ್ತಿರಲಿಲ್ಲ . ಇದೆಲ್ಲ ಸರಿಯೇ , ಆದರೆ ಈ ಪ್ಲಾನ್ 
ಮಾನವ ಮಾಡೆಲ್ ಸೃಷ್ಟಿಯಲ್ಲಿ ಇರಲಿಲ್ಲವಲ್ಲ . ವಿಕಾಸದ ಪ್ರಕ್ರಿಯೆಗೆ ಈ ಉದ್ದೇಶವೇ 


ಕರ್ತಾರನಿಗೊಂದು ಕಿವಿಮಾತು 15 


ಇರಲಿಲ್ಲ . ಏನಿದ್ದರೂ ಅದು ನಮ್ಮ ನಿಮ್ಮ ನಿರೀಕ್ಷೆ: ಕೇವಲ ಮನುಷ್ಯರದು; ನಮ್ಮ 
ಹಿತಕ್ಕಾಗಿ , ನಿಸರ್ಗಕ್ಕೆ ಮಾತ್ರ ದಯೆ ದಾಕ್ಷಿಣ್ಯ ಎಂಬುದಿಲ್ಲ . ಇಚ್ಚಾ ಮರಣಿಗಳ ಸಾಲಿಗೆ 
ಯಾವ ಜೀವಿಯನ್ನು ಸೇರಿಸಲು ನಿಸರ್ಗಕ್ಕೆ ಸುತರಾಂ ಇಷ್ಟವಿಲ್ಲ. ಮನಸ್ಸು ನಮ್ಮದು 
ದೇಹವಲ್ಲ. 

ಕರ್ತಾರನ ಕಮ್ಮಟದಲ್ಲಿ ಮಾನವ ಮಾಡೆಲ್ ಸೃಷ್ಟಿಯಾಗುವಾಗ ಏನೇನು 
ಎಡವಟ್ಟಾಗಿರಬಹುದು ? ಏನೆಲ್ಲ ಐಬಾಗಿದ್ದರೂ ಮನುಕುಲದ ವರ್ಧನೆಗೆ ಅವಂತೂ 
ಅಡ್ಡಬರಲಿಲ್ಲ. ನಾವೂ ನೀವೂ ಧರೆಯ ಮೇಲೆ ಇನ್ನೂ ಅಡ್ಡಾಡುತ್ತಿರುವುದೇ ಇದಕ್ಕೆ ಸಾಕ್ಷಿ. 
ಮಾನವ ಮಾಡೆಲ್‌ಗಳನ್ನು ಇನ್ನಷ್ಟು ತಿದ್ದಿ ತೀಡಿ ನಿಸರ್ಗ ಇಂಪ್ಯೂವ್ ಮಾಡಬಹುದಾಗಿತ್ತಲ್ಲ . 
ಈ ಕುರಿತೇ ಅಮೆರಿಕದ ಮೂವರು ತಜ್ಞರು ಸಾಕಷ್ಟು ತಲೆ ಕೆಡೆಸಿಕೊಂಡಿದ್ದಾರೆ . ಕರ್ತಾರ 
ಸ್ವಲ್ಪ ಸಂಶೋಧನೆ ಮತ್ತು ಅಭಿವೃದ್ಧಿ ಕಡೆ ಗಮನ ಕೊಡಬಹುದಿತ್ತು ಎಂದು ನಮ್ಮ ಈಗಿನ 
ಮಾಡೆಲ್ ಆಧಾರವಾಗಿಟ್ಟುಕೊಂಡು ಈ ತಜ್ಞರು ಒಂದಷ್ಟು ಸಲಹೆಕೊಟ್ಟಿದ್ದಾರೆ . ಆದರೆ 
ಅದು ಯಾರಿಗೆ ತಲಪುತ್ತದೆ ? ಇಲ್ಲಿ ಈ ಪ್ರಶ್ನೆ ನಗಣ್ಯ . 

So ಹೇಗಿದ್ದರೆ ಚೆನ್ನ ? 
- ಸೃಷ್ಟಿಕರ್ತನಿಗೆ ನಾವು ಹೇಗಿದ್ದರೆ ಚೆನ್ನ ಎಂದು ಬ್ಲೂಪ್ರಿಂಟ್ ಒದಗಿಸಲು ಹೊರಟಿರುವ 
ಈ ತಜ್ಞರು - ಮನುಕುಲ ಚಿಂತಕರು, ಷಿಕಾಗೋದ ಇಲ್ಲಿನಾಯ್‌ನಲ್ಲಿ ಸಾರ್ವಜನಿಕ 
ಆರೋಗ್ಯ ಕೇಂದ್ರದಲ್ಲಿ, ನ್ಯೂಯಾರ್ಕಿನ ಅಂತಾರಾಷ್ಟ್ರೀಯ ದೀರ್ಘಾಯು ಅಧ್ಯಯನ ಸಂಸ್ಥೆಯಲ್ಲಿ 
ದಶಕಗಳಿಂದ ವೃದ್ಧಾಪ್ಯ ಕುರಿತು ಸಂಶೋಧನೆಯಲ್ಲಿ ಮುಳುಗಿರುವವರು. ಹಾಗಿದ್ದಲ್ಲಿ ನಮ್ಮ 
ಈಗಿನ ಮಾಡೆಲ್‌ನಲ್ಲಿ ಕಂಡ ಐಬುಗಳೇನು ? ಅವರು ಹೇಳುತ್ತಾರೆ: 

' ನಾವು ನೆಟ್ಟಗೆ ನಿಲ್ಲುವ ಭಂಗಿ ಇದೆಯಲ್ಲ, ಮಸಲ ಇದನ್ನೇ ಪರಿಗಣಿಸೋಣ. ಇದರ 
ಹಿಂದಿನ ಮಾಡೆಲ್ ಯಾವುದು ಎಂದರೆ ನಾಲ್ಕು ಕಾಲುಗಳ ಮೇಲೆ ನಡೆಯವ ಸ್ತನಿಗಳದ್ದು. 
ಆ ಮಾಡೆಲ್ ಎರಡು ಕಾಲುಗಳ ಮೇಲೆ ನಿಂತ ಮಾನವ ಮಾಡೆಲ್ ಸೃಷ್ಟಿಗೆ ನಾಂದಿಯಾಯಿತು. 
ಹಳೆಯ ಪ್ಲಾನನ್ನು ಸ್ವಲ್ಪ ಬದಲಾಯಿಸಿ ಹೊಸ ಪ್ಲಾನ್ ಮಾಡಿ ಹೊಸ ಕಟ್ಟಡ ಮಾಡಿದ 
ಹಾಗೆ , ಎಂದರೆ ನಮ್ಮದು ನವೀಕರಣವಾದ ಹಳೆಯ ಮಾಡೆಲ್ ಎರಡು ಕಾಲಿನ 
ಅವತಾರ ಆದಿ ಮಾನವನಿಗಂತೂ ಖಂಡಿತ ನೆರವಿಗೆ ಬಂತು . ಎರಡು ಕಾಲಿನ ಮೇಲೆ 
ನಿಂತ ನಂತರ ಈ ಪ್ರಾಣಿ ಕಲ್ಲನ್ನು ಆಯುಧವನ್ನಾಗಿ ಬಳಸತೊಡಗಿದ, ಬುದ್ದಿ ಇನ್ನಷ್ಟು 
ಬಲಿಯಿತು. ಅಂದಿನಿಂದಲೇ ಶುರುವಾಯಿತು ನೋಡಿ ನಮ್ಮ ಬೆನ್ನೆಲುಬು ಹೊಸ ಜವಾಬುದಾರಿ 
ಹೊರಲು, ಈ ಬದಲಾವಣೆ ಹಾಗೆ ನೋಡಿದರೆ ವಿಲಕ್ಷಣವೇ ಎನ್ನಬಹುದು . ಆದರೂ 
ದ್ವಿಪಾದಿಗೆ ಇದರಿಂದ ಅನುಕೂಲವೇ ಆಯಿತು. ಆಗಿನಿಂದ ಕೆಳ ಮೂಳೆಗಳು ಹಿಗ್ಗಿದವು 
ನಮ್ಮ ಭಾರ ಹೊರಲು ತಯಾರಾದವು. ನಮ್ಮ ಬೆನ್ನ ಹುರಿ ಸ್ವಲ್ಪ ಬಿಲ್ಲಾಯಿತು. ಪರಿಣಾಮ 
ನಾವು ಆಯತಪ್ಪಿ ಬೀಳದಂತೆ ರಕ್ಷಣೆ ದೊರೆಯಿತು. ಹೇಗಿದೆ ನೋಡಿ ಸಮರ್ಥ ಜೀವಿಯ 
ಹೊಂದಾಣಿಕೆ - ಉಳಿವು? ಇಷ್ಟಕ್ಕೆ ನೀವು ಬೀಗಬೇಡಿ, ಇದೇನೂ ವಿಪರೀತ ಲಾಭವನ್ನೇನೂ 
ತಂದಿಲ್ಲ . ಎರಡು ಕಾಲಿನ ನಡಿಗೆ ಮುಪ್ಪಿನಲ್ಲಿ ಗೋಳುಹೊಯ್ದುಕೊಳ್ಳುವುದು ಗೊತ್ತಲ್ಲ ? 
ಸೆಟೆದುನಿಂತ ಬೆನ್ನು ಮೂಳೆ ಗುರುತ್ವಕ್ಕೆ ತಲೆಬಾಗಿ ಕಳೆದುಹೋದ ವನವನ್ನು ಹುಡುಕುತ್ತಿರುವ 


6/ ಕರ್ತಾರನಿಗೊಂದು ಕಿವಿಮಾತು 


ಭಂಗಿ ತರುತ್ತದಲ್ಲ. ಆ ನಡಿಗೆ ಯಾತನೆ ಯಾರಿಗೆ ಗೊತ್ತು? ಮುಪ್ಪಿನ ಷಡಕ್ಷರಿಗಲ್ಲದೆ! 
- ಮನುಕುಲ ಹೇಗಿರಬೇಕಾಗಿತ್ತು ಎಂದು ಯೋಚಿಸಿದ ಈ ಮೂವರು ವೈದ್ಯರು ಒಂದಷ್ಟು 
ಬ್ಲೂಪ್ರಿಂಟ್ ತಯಾರಿಸಿದ್ದಾರೆ . ಅದನ್ನು ಆಗಲೇ ಹೇಳಿದ ಹಾಗೆ ಸೃಷ್ಟಿಕರ್ತನಿಗೆ ರವಾನಿಸುವಂತಿಲ್ಲ, 
ನಮ್ಮ ನಮ್ಮಲ್ಲೇ ಯೋಚಿಸಿದರಾಯಿತು ಎಂದು ಸಹಸ್ರ ಸಹಸ್ತ ಓದುಗರ ಮುಂದೆ 
ತೆರೆದಿಟ್ಟಿದ್ದಾರೆ. - ಸೈಂಟಿಫಿಕ್ ಅಮೆರಿಕನ್ ' ಮಾಸಪತ್ರಿಕೆಯ ಮೂಲಕ . ಈ ಕೆಳಗಿನ 
ಅಭಿಪ್ರಾಯಗಳು ಅವರವು, ಐಡಿಯಾಗಳೂ ಅವರವೇ . ಕಟಕಟೆಯಲ್ಲಿ ನಿಂತಿರುವವರು 
ಮಾತ್ರ ಸದ್ಯದಲ್ಲಿ ಸೃಷ್ಟಿಕರ್ತ ಅರ್ಧಾತ್ ವಿಕಾಸವಾದದ ಮೂಲತಂತ್ರ ಅಡಗಿಸಿಕೊಂಡಿರುವ 
ನಮ್ಮ ನಿಸರ್ಗ : | 

ಏಕೆ ನಿಸರ್ಗ ನಮ್ಮ ದೇಹವನ್ನು ದೀರ್ಘಕಾಲ ಬಾಳಿಕೆ ಬರುವಂತೆ ರೂಪಿಸಿಲ್ಲ? ಏಕೆ 
ಇಂಥ ಚೌಕಾಸಿ ? ನೋಡಿ ನಮ್ಮ ಮಾಡೆಲ್‌ನಲ್ಲಿ ಒಂದಷ್ಟು ಸಣ್ಣಪುಟ್ಟ ಬದಲಾವಣೆಗಳನ್ನು 
ಮಾಡಿದ್ದರೂ ಮುಪ್ಪನ್ನು ನಾವು ಶಪಿಸುತ್ತಿರಲಿಲ್ಲ . ಹಾಗೆಂದು ನಾವು ನಿಮ್ಮ ಮುಂದಿಡುತ್ತಿರುವ 
ಮಾನವ ದೇಹ ರಚನೆಯ ಬ್ಲೂ ಪ್ರಿಂಟ್ ಪರಿಪೂರ್ಣವಾದುದೆಂದು ನೀವು ಭ್ರಮಿಸಬೇಕಾಗಿಲ್ಲ. 
ಅಥವಾ ಅದನ್ನು ಅನುಷ್ಠಾನಗೊಳಿಸಿ ಎಂದು ನೀವು ನಮಗೆ ಸೂಚನೆ ಕೊಟ್ಟರೂ ನಾವು 
ಅದನ್ನು ಮಾಡುವ ಸ್ಥಿತಿಯಲ್ಲಿಲ್ಲ. ಇದು ಕೇವಲ ಅನಿಸಿಕೆ, ಸಲಹೆ, ನಿಸರ್ಗ ಸ್ವಲ್ಪ 
ದುಡುಕಿದೆಯೇನೋ ಎಂದು ನಮಗೆ ಅನ್ನಿಸಿತು . ಅದಕ್ಕೇ ಈ ಬ್ಲೂ ಪ್ರಿಂಟನ್ನು ನಿಮ್ಮ 
ಮುಂದೆ ಇಟ್ಟಿದ್ದೇವೆ. ಇದಕ್ಕಾಗಿ ಹಲವು ತಿಂಗಳು ತಲೆ ಕೆಡಿಸಿಕೊಂಡಿದ್ದೇವೆ. 

ಅಂದಹಾಗೆ ಮುಪ್ಪು ಅಡರುವುದನ್ನು ಜನ ಹೇಗೇಗೋ ಅರ್ಥೈಸುತ್ತಾರೆ . ಮುಪ್ಪು 
ಒಂದು ಕಾಯಿಲೆ ಎಂದೇ ನಮ್ಮಲ್ಲಿ ನಂಬಿಕೆಗಳು ಬೇರೂರಿಬಿಟ್ಟಿವೆ . ಮುಪ್ಪನ್ನು ಉಲ್ಟಾಪುಲ್ವಾ 
ಮಾಡಿ ಚಿರಯೌವನದಲ್ಲಿ ನಾವು ತೇಲುವಂತೆ ಮಾಡಬಹುದು. ಮುಪ್ಪನ್ನು ನಮ್ಮ ಬದುಕಿನಿಂದ 
ಗಡಿಪಾರು ಮಾಡಬಹುದು ಎಂದು ಭಾವಿಸಿರುವ ಭಯಂಕರ ಆಶಾವಾದಿಗಳು ನಮ್ಮಲ್ಲಿ 
ಇದ್ದಾರೆ. ನಿಮಗೆ ಯವನ ಬರಿಸುವ, ಮುಪ್ಪನ್ನೇ ಮುಕ್ಕಿ ತಿನ್ನಲು ಸಾಧ್ಯವೆಂದು ಹೇಳಿಕೊಳ್ಳುವ 
ಅಸಂಖ್ಯ ಔಷಧಿಗಳು ಈಗೀಗ ಬಾಟಲಿಯಲ್ಲಿ ಕುಳಿತಿವೆ. ಇದು ಎಲ್ಲ ನಮ್ಮ ಚೇಷ್ಟೆ. 
ಸರಿಯಾದ ಆಹಾರ, ಸರಿಯಾದ ಜೀವನ ಕ್ರಮ ಅನುಸರಿಸಿದ್ದರೆ ಏಕೆ 
ದೀರ್ಘಾಯುಷಿಗಳಾಗಲಾರೆವು? ನಮ್ಮ ಬದುಕನ್ನು ನಾವೇ ಮೊಟಕುಗೊಳಿಸುತ್ತಿದ್ದೇವೆ' 
ಎಂದು ತತ್ವಜ್ಞಾನಿಗಳಂತೆ ಹೇಳುವ ಮೇಧಾವಿಗಳು ಉಂಟು. ಈ ಮಂದಿ ಒಂದು 
ವಾಸ್ತವಾಂಶಗಳನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ. ನಮ್ಮ ದೇಹದ ಪರಿಪೂರ್ಣ ಉಸ್ತುವಾರಿ 
ನಮ್ಮ ಕೈಯಲ್ಲೇ ಇದೆ ಎಂದು ಸಂಪೂರ್ಣವಾಗಿ ನಂಬಿರುವ ಮಂದಿ ಇವರು , ಮನುಕುಲಕೆ 
ಬಳುವಳಿಯಾಗಿ ಬಂದ ಈಗಿನ ದೇಹ ರಚನೆಯಲ್ಲಿ ಕೆಲವೊಂದು ದೋಷಗಳಿವೆ ಎಂಬುದನ್ನು 
ನಾವೆಲ್ಲ ಮೊದಲು ಒಪ್ಪಿಕೊಳ್ಳಬೇಕು. ನಮ್ಮ ಶರೀರದಲ್ಲಿ ಉಲ್ಬಣಿಸುವ ಎಲ್ಲ ಕಾಯಿಲೆಗಳಿಗೂ 
ಸ್ವಯಂ ರಿಪೇರಿ ವ್ಯವಸ್ಥೆ ಇದ್ದೇ ಇದೆ ಎಂದು ಖಡಾಖಂಡಿತವಾಗಿ ನಂಬುವುದನ್ನು 
ಬಿಡಬೇಕು. ಮತ್ತೊಮ್ಮೆ ಹೇಳುತ್ತೇವೆ ಕೇಳಿ ದೀರ್ಘಕಾಲದ ಬಾಳಿಕೆಗಾಗಿ ನಮ್ಮ ದೇಹ 
ರಚನೆಯಾಗಿಲ್ಲ. ಚಿರಯೌವನ ಎಂಬುದು ಕೇವಲ ಭ್ರಾಂತಿ ಎಂಥದೇ ಜೀವನಶೈಲಿ 
ನಡೆಸಲಿ , ಎಂಥದೇ ಔಷಧಿ ಕುಡಿಯಲಿ, ದೇಹಕ್ಕೆ ಯಾವುದೇ ಸ್ಪೇರ್ ಪಾರ್ಟ್ ಒದಗಿಸಲಿ 


ಕರ್ತಾರನಿಗೊಂದು ಕಿವಿಮಾತು /7 


ಅವುಗಳಿಗೂ ಮಿತಿ ಎಂಬುದಿದೆ ಎಂಬ ವಾಸ್ತವಾಂಶವನ್ನೇ ನಾವೇಕೆ ಮರೆತುಬಿಡುತ್ತೇವೆ? 
ಎಷ್ಟಾದರೂ ಸತ್ಯ ಅಪ್ರಿಯ ತಾನೆ ? 
. ಒಮ್ಮೆ ವಾಸ್ತವಾಂಶವನ್ನು ಒಪ್ಪಿಕೊಂಡರೆ ಮುಂದಿನದು ಸುಲಭ, ನಮ್ಮ ಸಮಸ್ಯೆಗಳು 
ಅನಿವಾರ್ಯ : ಈಗಿನಂತೆ ದೇಹ ಇರುವವರೆಗು , ಒಂದು ಮಾತು, ಬಯೋ ಮೆಡಿಕಲ್ 
ವಿಜ್ಞಾನ ಕಣ್ಣುಮುಚ್ಚಿ ಕುಳಿತಿದೆ ಎಂದು ಅರ್ಥೈಸಬೇಡಿ, ನಾಳೆ ಎಂಬುದಿದೆಯಲ್ಲ ಅದಕ್ಕಾಗಿ 
ತಾನೇ ಇಂದಿನ ಬದುಕು , ಮುಪ್ಪಿನ ಕೆಲವೊಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು 
ಈಗಿನ ಜೈವಿಕ ತಂತ್ರಜ್ಞಾನದ ಪ್ರಗತಿಯ ದಿನಗಳಲ್ಲಿ ತೀರ ಕಷ್ಟವಾಗದು. ಜೀನ್‌ಗಳ ನಕ್ಷೆ 
ಬಂದಿದೆ . ಮುಂದೆ ಇದೇ ಜೀನ್‌ಗಳು ಸೃಷ್ಟಿಸುವ ಅನೇಕ ಏರುಪೇರುಗಳನ್ನು ತಡೆಯಲು 
ನಮಗೆ ಇದು ವರ ಎನ್ನಲೇಬೇಕು. ನಮ್ಮೊಡಲಲ್ಲಾಗುವ ಕೆಲವು ಬೇನೆಗಳಿಗೆ ಸ್ವಯಃ 
ರಿಪೇರಿ ವ್ಯವಸ್ಥೆಯೂ ಇದೆ. ಇದನ್ನು ಹೇಗೆ ಲಾಭದಾಯಕವಾಗಿ ಬಳಸಿಕೊಂಡು ಇನ್ನಷ್ಟು 
ರಿಪೇರಿ ಮಾಡಿಕೊಳ್ಳಬಹುದು ಎಂಬುದೇ ಬಯೋ ಮೆಡಿಕಲ್ ಸೈನ್ಸ್ ಹೆಜ್ಜೆ ಇಟ್ಟಿರುವ 
ದಿಕ್ಕು , ಕರ್ತಾರ ನಮ್ಮ ದೇಹದ ವಿನ್ಯಾಸ ಮಾಡಿರಬಹುದು; ಸಣ್ಣಪುಟ್ಟ ಲೋಪಗಳನ್ನು 
ನಾವು ನಿವಾರಿಸಿಕೊಳ್ಳಲೂಬಹುದು, 

- ನಿಮ್ಮ ನಡೆ ನಮ್ಮ ನುಡಿ 
ನಮ್ಮ ಕಾಲಮೇಲೆ ನಾವು ನಿಂತಿದ್ದೇವೆಂದು ನಿವೇನೂ ಬೀಗುವ ಅವಶ್ಯಕತೆ ಇಲ್ಲ . ಹಾಗೆ 
ನೋಡಿದರೆ ಎರಡು ಕಾಲಮೇಲೆ ನಿಂತು ನಡೆದಾಡಲು ಶುರುಮಾಡಿದ್ದೇ ನಮ್ಮೆಲ್ಲರ 
ಸಮಸ್ಯೆಯ ಮೂಲ, ಅದರಲ್ಲೂ ವಯಸ್ಸಾದಂತೆ , ಸೊಂಟ ಎತ್ತಿ ನಿಲ್ಲುವುದಿದೆ ನೋಡಿ, 
ಅದೇ ನಮ್ಮ ವಿಕಾಸದ ಪ್ರಗತಿ ಎಂದುಕೊಂಡೆವು. ಅದರಿಂದ ನಾವು ಅನೇಕ ಅನುಕೂಲತೆಗಳನ್ನು 
ಪಡೆದೆವು. ಇಲ್ಲವೆನ್ನಲಾದೀತೆ? ಆದರೆ ಪ್ರತಿಹೆಜ್ಜೆ ಇಟ್ಟಾಗಲೂ ಆ ಭಾರವನ್ನು ನಾವು 
ನಮ್ಮ ಪಾದಗಳ ಮೇಲೆ, ಮಂಡಿಯ ಮೇಲೆ, ಬೆನ್ನ ಹುರಿಯಮೇಲೆ ಹಾಕುತ್ತಿದ್ದೇವೆಂದು 
ಸಾಧಾರಣ ಸ್ಥಿತಿಯಲ್ಲಿ ನಮಗಾರಿಗೂ ಅನ್ನಿಸುವುದೇ ಇಲ್ಲ . ವನದಲ್ಲಂತು ಈ ಕುರಿತು 
ಯೋಚಿಸುವುದು ನಗೆಗೀಡಾದೀತು. ಆದರೆ ಮುಪ್ಪಿದೆಯಲ್ಲ, ಅದು ಎಲ್ಲವನ್ನೂ ಮಣ್ಣು 
ಮುಕ್ಕಿಸುತ್ತದೆ, ದೇಹದ ದುರ್ಬಲತೆಯನ್ನು ಎತ್ತಿ ಎತ್ತಿ ಹಾಕುತ್ತದೆ. ನಾವು ನಡೆದಾಡುವಾಗ 
ಕೆಳ ಬೆನ್ನ ಮೂಳೆಯ ಮೇಲೆ ಎಷ್ಟು ಭಾರ ಬೀಳುತ್ತದೆ ಎಂದರೆ ಒಂದು ಚದರ ಇಂಚಿನ 
ಮೇಲೆ ಹಲವು ಟನ್ನುಗಳಷ್ಟು. ಇದು ಒಂದು ದಿನದ ಭಾರ ಇಡೀ ಜೀವಿತಾವಧಿಯಲ್ಲಿ 
ಈ ಭಾರ ಹೊರುವುದು ಸಾಧ್ಯವೆ? ಅಷ್ಟೇ ಭಾರವನ್ನು ನಾವು ಕಾಲ ಮೇಲೂ ಹಾಕುತ್ತೇವೆ. 
ಇನ್ನು ಗುರುತ್ವಾಕರ್ಷಣೆ ನಮ್ಮ ಶರೀರದ ಕಣಕಣವನ್ನೂ ಜಗ್ಗಿ ಜಗ್ಗಿ ನೆಲಕ್ಕೆ ಬಾಗಿಸಿಬಿಡುತ್ತದೆ 
ಕೊನೆಯ ಹೊತ್ತಿಗೆ. 


ಗುರುತ್ವದ ಜಗ್ಗಾಟಕ್ಕೂಂದಂತೆ 
ಸ್ನಾಯು 


ಗುರುತ್ವದ ಜಗ್ಗಾಟಕ್ಕೂ ನಮ್ಮ ಶರೀರದ ಕೆಲವೊಂದು ಭಾಗಗಳೂ ಮಣಿಯುವುದಿಲ್ಲ . 
ಭೂಮಿಯತ್ತ ಗುರುತ್ವ ಜಗ್ಗಿದಂತೆ ಸ್ನಾಯು ರಜ್ಜು ( ಟೆಂಡೆನ್ಸ್ ಗಳ ಜಾಲ ನಮ್ಮ 
ಅಂಗಗಳು ಬೆನ್ನ ಹುರಿಗೆ ಆತುಕೊಳ್ಳುವಂತೆ ಅಥವಾ ಕುಸಿದು ಹೋಗದಂತೆ ನೋಡಿಕೊಳ್ಳುತ್ತವೆ. 
ಇವೆಲ್ಲ ಒಂದು ಕಾಲದವರೆಗೆ ಮಾತ್ರ : ಸದಾ ಕಾಲಕ್ಕಲ್ಲ. ನಮ್ಮ ಶರೀರ ಒಂದು ತಾತ್ಕಾಲಿಕ 
ರಚನೆ . ಒಂದುವೇಳೆ ದೀರ್ಘಕಾಲ ಬಾಳಿಕೆ ಬರುವಂತೆ ನಮ್ಮ ದೇಹ ರಚನೆ ಆಗಬೇಕೆಂದಿದ್ದರೆ 


ಸಿದುಹೋಗದಂತೆ 
ನೂರು ತಾತ್ಕಾಲಿಕ 


8 / ಕರ್ತಾರನಿಗೊಂದು ಕಿವಿಮಾತು 


ಈ ವಿಕಾಸ ಎನ್ನುವ ಮಾಯಾವಿ ಬೇರೆಯದೇ ಆದ ಪ್ಲಾನ್ ರೂಪಿಸುತ್ತಿತ್ತು , ಖಂಡಿತ 
ಈಗಿನಂತಲ್ಲ . 
- ನಮ್ಮ ದೇಹ ರಚನೆಯ ಕೆಲವೊಂದು ದೋಷಗಳು ಹೇಗಿವೆಯೆಂದರೆ ತಾರುಣ್ಯದಲ್ಲಿ 
ಅವುಗಳು ಎದ್ದು ಕಾಣುವುದಿಲ್ಲ , ಆ ಕುರಿತು ಆ ಹುರುಪಿನಲ್ಲಿ ಯೋಚಿಸಲೂ ಸಮಯವೆಲ್ಲಿ ? 
ಬೆಟ್ಟವನ್ನೇ ಕಡಿದಿಡುವ ವಯಸ್ಸು, ಈಗ ಮೂಳೆಯ ವಿಚಾರವನ್ನೇ ನೋಡೋಣ. ಇಡೀ 
ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ . ಈ ಪೈಕಿ ಕೈಯಲ್ಲೇ 64, ಕಾಲಲ್ಲಿ 62 , 
ಮೂವತ್ತರ ನಂತರ ಏನಾಗುತ್ತದೆಂದರೆ ಮೂಳೆಗಳಲ್ಲಿನ ಖನಿಜಾಂಶ ವಿಘಟಿಸುತ್ತಾ ಹೋಗುತ್ತದೆ. 
ಮೂಳೆಯೆಂದರೆ ಕ್ಯಾಲ್ಸಿಯಮ್, ರಂಜಕ, ನೀರು ಹಾಗೂ ನಾರು ತಾನೆ ? ಇಂಥ ಮೂಳೆಗಳಿಗೆ 
ವಯಸ್ಸಾದ ಮೇಲೆ ಏಟು ಬಿದ್ದಾಗ ಲಟಪಟ ಮುರಿಯುವುದು ಸರ್ವಸಾಧಾರಣ . 
ಆಸ್ಟಿಯೋಪೊರಾಸಿಸ್ ಎಂಬ ರೋಗಕ್ಕೂ ಇವು ಕಾರಣವಾಗಬಹುದು, ಬೆನ್ನ ಹುರಿ ಬಾಗುತ್ತದೆ , 
ಅಗೋ ಅಲ್ಲಿ ಕಾಣುತ್ತದೆ ಗೂನು ಬೆನ್ನಿನ ಅವತಾರ . ಇನ್ನು ಎಲುವಿನ ಗೂಡು, ನೀವು 
ಸರಿಯಾಗಿ ಗಮನಿಸಿದರೆ ಅದು ಎಲ್ಲ ಒಳ ಅಂಗಗಳನ್ನೂ ರಕ್ಷಿಸುವಂತೆ ಕಾಣಬಹುದು, 
ಖಂಡಿತ ಇಲ್ಲ . ಎದೆ ಗೂಡಿನ ಎಲುಬುಗಳು ತಮ್ಮ ಆಕೃತಿಯನ್ನು ಇನ್ನಷ್ಟು ವಿಸ್ತರಿಸಿದ್ದರೆ 
ಎಷ್ಟು ಚೆನ್ನಾಗಿರುತ್ತಿತ್ತು . ಜೀರ್ಣಾಂಗಗಳಿಗೆ ಎಂಥ ರಕ್ಷಣೆ ಒದಗುತ್ತಿತ್ತು . ಇನ್ನು ಮಂಡಿ 
ಮಾತು , ಕೀಲೆಣ್ಣೆ ಒಣಗಿದ ಗಾಡಿಯ ಚಕ್ರ ಕಿರಿಗುಟ್ಟುವಂತೆ ಈ ಮಂಡಿಯ ಪಾಡು 
ವಯಸ್ಸಾದ ಮೇಲೆ ಸದಾ ಬಳಸಿ ಬಳಸಿ ಮಂಡಿಯ ಕೀಲುಗಳು ಎಷ್ಟು ದಣಿಯುತ್ತವೆಂದರೆ 
ಕೀಲಿನ ನಡುವಿನ ಲೂಬ್ರಿಕೆಂಟ್ ತೆಳುವಾಗಿಬಿಡುತ್ತದೆ . ಪರಿಣಾಮ ಮೂಳೆಗಳ ಒಣ 
ತಿಕ್ಕಾಟ , ಈ ನೋವು ಕೀಲೂತವನ್ನು ಮತ್ತಷ್ಟು ಉಲ್ಬಣ ಮಾಡಬಹುದು, ಇಷ್ಟನ್ನೆಲ್ಲ 
ಸುಧಾರಿಸಲು ನಿಸರ್ಗ ಏನು ಮಾಡಬಹುದಾಗಿತ್ತು ? ಮನಸ್ಸು ಮಾಡಿದ್ದರೆ ಬೇಕಾದಷ್ಟು 
ಮಾಡಬಹುದಾಗಿತ್ತು. ಈಗಿರುವಂತೆ ಮೂಳೆಯನ್ನು ಸಣ್ಣಗೆ ರೂಪಿಸದೆ ದಪ್ಪನಾಗಿ 
ಮಾಡಬಹುದಾಗಿತ್ತು. ಆಗ ಬಿದ್ದರೂ ಥಟ್ಟನೆ ಮೂಳೆ ಲಟಕ್ಕೆಂದು ಮುರಿಯುತ್ತಿರಲಿಲ್ಲ . 
ಬಿದ್ದೊಡನೆ ಕೊಡವಿಕೊಂಡು ಎದ್ದು ಹೋಗಬಹುದಾಗಿತ್ತು. ಸ್ನಾಯುವಿಗೆ ಇನ್ನಷ್ಟು ಕೊಬ್ಬಿನ 
ಅಂಶವಿದ್ದು ಮೂಳೆಯನ್ನು ಆವರಿಸಿದ್ದರೆ ಗಂಟೇನು ಹೋಗುತ್ತಿತ್ತು? ಬೆನ್ನಗಂಬ ಇನ್ನಷ್ಟು 
ಮುಂದಕ್ಕೆ ವಾಲಿದಂತೆ ರಚನೆಯಾಗಿದ್ದರೆ ಎಷ್ಟು ಒತ್ತಡ ಬಿದ್ದರೂ ಅದೇನೂ ಅಂಥ 
ಶ್ರಮವಾಗುತ್ತಿರಲಿಲ್ಲ. ಹಾಗೆಯೇ ಕತ್ತು ಬಾಗಿದ್ದರೂ ಮುಖ ಎತ್ತಿಕೊಂಡು ನಡೆಯಬಹುದಾಗಿತ್ತು . 
ಅಮಿತಾಬ್ ಬಚ್ಚನ್ ತರಹ ಲಂಬು ಆಗುವುದರಿಂದ ದೊಡ್ಡಸ್ತಿಕೆಯೇನೂ ಬರುತ್ತಿರಲಿಲ್ಲ . 
ಏಕೆಂದರೆ ಗುರುತ್ವದ ಜಗ್ಗಾಟದಿಂದ ಅಮಿತಾಬ್ ಬಚ್ಚನ್ ಜಗ್ಗಿ ಜಗ್ಗಿ ' ಜಗ್ಗೇಶ್ ' ಆಗುವ 
ಅವಕಾಶವೇ ಹೆಚ್ಚು. ಆದರೆ ನಮ್ಮ ದ್ವಾರಕೀಶ್‌ಗೆ, ವಾದಿರಾಜ್‌ಗೆ ಈ ಭಯವಿಲ್ಲ ಬಿಡಿ. 
ಇಂಥವರು ಗುರುತ್ವಕ್ಕೆ ಸಡ್ಡ ಹೊಡೆದು ನಿಲ್ಲಬಹುದು. ಬಿದ್ದರೂ ಅಂಥ ದೊಡ್ಡ ಅಪಾಯವೇನೂ 
ಇಲ್ಲ. ಇಂಥ ಹತ್ತಾರು ಲೋಪಗಳನ್ನು ಕರ್ತಾರನ ಕೈಚಳಕದಲ್ಲಿ ಮಾನವನ ಮಾಡೆಲ್ 
ರೂಪಿಸುವಾಗ ಕಾಣಬಹುದು. ಈ ಲೋಪಗಳೆಲ್ಲ ಬಯಲಾಗುವುದು ವಯಸ್ಸಾಗುತ್ತ 
ಬಂದಂತೆ. 


ಕರ್ತಾರನಿಗೊಂದು ಕಿವಿಮಾತು / 9 


ವಾರಂಟಿ ಪೀರಿಯಡ್ 
ಕಣ್ಣನ್ನೇ ಸ್ವಲ್ಪ ಕಣ್ಣುಬಿಟ್ಟು ನೋಡಿ, ಎಂಥ ಅದ್ಭುತ ಸೃಷ್ಟಿ, ಆದರೆ ಎಂಥ ಸಂಕೀರ್ಣ! 
ಎಷ್ಟೊಂದು ನಾಜೂಕು, ನಮ್ಮ ಆಯುಷ್ಯ ವೃದ್ಧಿಸಿದಂತೆ ಈ ಕಣ್ಣು ಕೂಡ ಕೈಕೊಡುತ್ತ 
ಬರುತ್ತದೆ. ಕಣ್ಣಿನ ಕರಿಗುಡ್ಡೆಯ ರಕ್ಷಣಾದ್ರವ ಪಾರಕವಾದಂತೆ ನಮ್ಮ ದೃಷ್ಟಿಯೂ ಕುಂದುತ್ತಾ 
ಬರುತ್ತದೆ. ಕರಿಯಾಲಿ ( ಐರಿಸ್‌ ) ತೆರೆಯುವುದನ್ನು ನಿಯಂತ್ರಿಸುವ ಸ್ನಾಯುಗಳು, ಮಸೂರದ 
ದೃಷ್ಟಿ ಕೇಂದ್ರೀಕೃತವಾಗುವುದು ಬರುಬರುತ್ತ ದುರ್ಬಲವಾಗುತ್ತದೆ, ಮಸೂರ ಹಳದಿಯಾಗುತ್ತದೆ, 
ದೃಷ್ಟಿ ಮಂದವಾಗುತ್ತದೆ . ಕಾಣುವ ವಸ್ತುವಿನ ಬಿಂಬವನ್ನು ಮಿದುಳಿಗೆ ರವಾನಿಸುವ ಅಕ್ಷಿಪಟಲ 
ಕಳಚಿ ಕೊನೆಗೆ ಅಂಧತ್ವಕ್ಕೆ ನಮ್ಮನ್ನು ತಳ್ಳುತ್ತದೆ. ಹಾಗಿದ್ದಲ್ಲಿ ಹೇಗೆ ರೂಪಿಸಬೇಕಾಗಿತ್ತು ನಮ್ಮ 
ಕಣ್ಣನ್ನು ? ಕರ್ತಾಗ ಸ್ವಲ್ಪ ಕಣ್ಣುಬಿಟ್ಟು ನೋಡಬಹುದಾಗಿತ್ತು . ದೃಷ್ಟಿ ನರ ಒಳಭಾಗದಿಂದ 
ಸಂಪರ್ಕಿಸುವ ಬದಲು ಅಕ್ಷಿಪಟಲ ಕಳಚದಂತೆ ಅರೆವೃತ್ತಾಕಾರವಾಗಿ ಹಿಂಬದಿಯಿಂದ 
ಆವರಿಸಿ ಆಸರೆ ಕೊಡಬಹುದಾಗಿತ್ತಲ್ಲ ? 

ಇನ್ನು ಗಂಟಲಿನ ಟೂ - ಇನ್- ಒನ್ ವ್ಯವಸ್ಥೆ ನೋಡಿ, ಅನ್ನನಾಳ ಶ್ವಾಸನಾಳಗಳಿಗೆ 
ಎರಡು ಪ್ರತ್ಯೇಕ ಮಾರ್ಗಗಳು, ಆಹಾರ ಅನ್ನನಾಳಕ್ಕೆ , ಉಸಿರು ಶ್ವಾಸನಾಳಕ್ಕೆ . ಇದನ್ನು 
ನಿಯಂತ್ರಿಸಲು ಒಪೆಯ ಸಿಗ್ನಲ್ ಇದೆ. ವಯಸ್ಸಾದಂತೆ ಈ ರಾಜಮಾರ್ಗಗಳೂ ಕೆಡುತ್ತವೆ. 
ಅಂದರೆ ಇವುಗಳನ್ನು ರೂಪಿಸಿರುವ ಸ್ನಾಯುಗಳು ತಾಕತ್ತು ಕಳೆದುಕೊಳ್ಳುತ್ತವೆ. ಇಷ್ಟು 
ಸಾಲದೆ ಅನ್ನದ ಅಗುಳು ಶ್ವಾಸನಾಳ ಸೇರಿದರೆ ಗೊತ್ತಲ್ಲ, ಉಸಿರಾಟಕ್ಕೆ ಧಕ್ಕೆ, ಒಂದೇ 
ಸೆಕೆಂಡಿನಲ್ಲಿ ನರಕದ ಬಾಗಿಲು ತಟ್ಟಿದ ಅನುಭವ. ನಿಸರ್ಗ ಇಲ್ಲಿ ಒಂದಷ್ಟು ಚಿಕ್ಕ ಬದಲಾವಣೆ 
ಮಾಡಬಾರದಿತ್ತೆ ? ಎಂಥ ಬದಲಾವಣೆ ? ಶ್ವಾಸನಾಳ ಈಗಿರುವುದಕ್ಕಿಂತ ಸ್ವಲ್ಪ ನೆಟ್ಟಗಿರಬಹುದಿತ್ತು . 
ಸ್ವಲ್ಪ ಎಂದರೆ 20 ಡಿಗ್ರಿಗಳಷ್ಟು. ಆಗ ಏನಾಗುತ್ತಿತ್ತು ಗೊತ್ತೆ? ಜಂಕ್ಷನ್ ಪಾಯಿಂಟ್‌ನಲ್ಲಿ 
ದಾರಿ ತಪ್ಪುತ್ತಿರಲಿಲ್ಲ . ಅನ್ನದ ಪಾಡಿಗೆ ಅನ್ನ , ಗಾಳಿಯ ಪಾಡಿಗೆ ಗಾಳಿ ಒಂದಕ್ಕೊಂದು 
ಬೈಪಾಸ್ , ಹೀಗೆ ರೂಪಸಿಬೇಕಾಗಿದ್ದರೆ ಉಸಿರಾಟಕ್ಕೆ ಅಡಚಣೆ ಬಾರದಂತೆ, ಮಾತನಾಡುವಾಗ 
ತೊಂದರೆಯಾಗದಂತೆ ಒಂದಷ್ಟು ಸಣ್ಣಪುಟ್ಟ ಬದಲಾವಣೆಗಳನ್ನು ಮಾಡಿದ್ದರಾಗಿತ್ತು . ಈ 
ಅನುಕೂಲತೆಗಳನ್ನು ಕಲ್ಪಿಸಲು ನಿಸರ್ಗ ನಾಲ್ಕಾರು ಮಾಡೆಲ್‌ಗಳನ್ನು ಪ್ರಯೋಗದ ಮೂಲಕ 
ರೂಪಿಸಬೇಕಾಗಿತ್ತು . ಹಾಗೇನೂ ಮಾಡಿಲ್ಲ. 

ನಲವತ್ತು ದಾಟಿದ ಗಂಡಸರ ಸಮಸ್ಯೆ ಗೊತ್ತಲ್ಲ . ಪ್ರಾಸ್ಟೇಟ್ ಹಿಗ್ಗುವುದು. ಇದು ಪ್ರತಿ 
ಮೂವರಲ್ಲಿ ಒಬ್ಬರಿಗೆ ಎದುರಾಗುವ ಸಮಸ್ಯೆ . ಏನಾಗುತ್ತದೆ ಹಿಗ್ಗಿದರೆ ? ಇದರಿಂದ ಮೂತ್ರನಾಳ 
ಹಿಚುಕಲ್ಪಡುತ್ತದೆ. ಮೂತ್ರದ ಹರಿವಿಗೆ ಭಾರಿ ತೊಂದರೆ , ಇನ್ನಷ್ಟು ಹಿಚುಕುತ್ತ ಹೋದರೆ 
ಭಾರಿ ಅಪಾಯ . ಇದಕ್ಕೊಂದು ಉಪಾಯ ಮಾಡಬಹುದಿತ್ತಲ್ಲ! ಪ್ರಾಸ್ಟೇಟ್ ಹಿಗ್ಗಿದರೂ 
ಮೂತ್ರನಾಳ ಹಿಚುಕದಂತಾಗಲು ಮೂತ್ರನಾಳದ ಸ್ಥಾನದಲ್ಲಿ ಒಂದಷ್ಟು ಬದಲಾವಣೆ 
ಮಾಡಬೇಕಾಗಿತ್ತು. ನಿಸರ್ಗಕ್ಕೂ ಕಿಂಚಿತ್ತು ದಯೆಯಿದ್ದಿದ್ದರೆ ಇಂಥ ಸಣ್ಣ ಪುಟ್ಟ ರಿಪೇರಿ, 
ದುರಸ್ತಿ , ವಿನ್ಯಾಸ ಬದಲಾವಣೆಯಲ್ಲಿ ಒಂದಷ್ಟು ಧಾರಾಳತನ ಮೆರೆದಿದ್ದರೆ ಮುಪ್ಪಿನಲ್ಲಿ 
ಒಂದಷ್ಟು ಹಾಯಾಗಿ ಬದುಕಬಹುದಿತ್ತು . 


10/ ಕರ್ತಾರನಿಗೊಂದು ಕಿವಿಮಾತು 


ಮನುಕುಲದ ಉಗಮ ವಿಕಾಸಕ್ಕೆ ಹಲವು ಲಕ್ಷ ವರ್ಷದ ದೀರ್ಘ ಇತಿಹಾಸವಿದೆ. ಈ 
ಅವಧಿಯುದ್ದಕ್ಕೂ ಪರಿಸರಕ್ಕೆ ಹೊಂದುವಂಥ ಅಂಗಾಂಗ ರೂಪಿಸಿಕೊಂಡು ಈಗ ನಾವು 
ನಿಗುರಿ ನಿಂತಿದ್ದೇವೆ. ಕಾಲದ ವಿರುದ್ದ ಹೊಡೆದ ಸಡ್ಡು ಎನ್ನಿ , ಬದುಕುವ ಕಲೆ ಎನ್ನಿ , 
ಹೋರಾಟವೆನ್ನಿ , ಅಂತೂ ಗೆದ್ದಿದ್ದೇವೆ. ವಿಕಾಸದ ಮೂಲೋದ್ದೇಶವಾದರೂ ಏನು ? ಏನೂ 
ಇಲ್ಲ. ಅದಕ್ಕೆ ಉದ್ದೇಶವೆಂಬುದೂ ಇಲ್ಲ - ಸಂತಾನವೃದ್ಧಿಯ ಹೊರತು , ವಿಕಾಸದ ಒಂದು 
ಭಾಗವೇ ಆದ ವಿಕೃತಿ ( ಮ್ಯುಟೇಷನ್) ಎಂಥೆಂಥದೋ ಬದಲಾವಣೆಗಳನ್ನು ಜೀವಿಗಳಲ್ಲಿ 
ತರುತ್ತದೆ. ಅದು ಅನೂಹ್ಯ, ಜಿರಾಫೆಗೆ ಕತ್ತು ಉದ್ದವಾದದ್ದು, ಬರುಬರುತ್ತ ನಮ್ಮ ಬಾಲ 
ನಗಣ್ಯವಾದದ್ದು. ಆಮೆಗೆ ಸೆಂಚುರಿ ಹೊಡೆಯುವ ಆಯಸ್ಸು ಬಂದದ್ದು, ಪತಂಗ ಕೆಲವೇ 
ನಿಮಿಷಗಳಲ್ಲಿ ನೆಲ ಕಚ್ಚುವುದು ಇಂಥವುಗಳಲ್ಲಿ ನಿಸರ್ಗಕ್ಕೆ ಯಾವ ಉದ್ದೇಶವೂ ಇಲ್ಲ . ಈ 
ವೇಳಾಪಟ್ಟಿಯಲ್ಲಿ ಸದ್ಯದಲ್ಲಿ ಯಾವ ಬದಲಾವಣೆಯೂ ಕಂಡು ಬರುತ್ತಿಲ್ಲ . ಮುಂದೆ 
ಮಾನವನ ಹೊಸ ಮಾಡೆಲ್ ತಯಾರಿಸಲು ಕರ್ತಾರ ಕೈಯಲ್ಲಿ ಸ್ನಾನರ್ ಹಿಡಿಯಬಹುದೇನೋ . 
ಕಮ್ಮಟದಲ್ಲೊಂದಷ್ಟು ಪ್ರಯೋಗಗಳಾಗಬೇಕು. ನಮ್ಮ ಮೂಳೆ ಮಾಂಸದ ತಡಿಕೆಗೂ ಒಂದಷ್ಟು 
ಗ್ಯಾರಂಟಿ ಒಂದಷ್ಟು ವಾರಂಟಿ ಪಿರಿಯಡ್ ಆಗಿ ಸಿಕ್ಕಬಹುದು. 


ಟಿಪ್ಪಣಿ 
ವಿಕಾಸವೆಂಬ ಕುರುಡು ವಾಚ್ ಮೇಕರ್ . 
ಈ ಲೇಖನದುದ್ದಕ್ಕೂ ನಿಸರ್ಗವನ್ನು ` ಕುರುಡು' ಎಂದೇ ಆರೋಪಿಸಿದೆ ತಾನೆ ? 
ಇದನ್ನು ಅರ್ಥಮಾಡಿಕೊಳ್ಳಲು ರಿಚರ್ಡ್ ಡಾಕಿನ್ಸ್ನ ' ದಿ ಬ್ಲಂಡ್ ವಾಚ್ ಮೇಕರ್ ' 
ಕೃತಿಯ ಒಂದೆರಡು ಪ್ಯಾರಾಗಳನ್ನು ಓದಬಹುದು. 
- ಡಾಕಿನ್ಸ್ ಬರೆಯುತ್ತಾನೆ : ಟೆಲಿಸ್ಕೋಪಿಗೂ ಕಣ್ಣಿಗೂ ಎಂದೂ ತಾಳೆ ಹಾಕುವುದು 
ಬೇಡ, ಹಾಗೆಯೇ ಗಡಿಯಾರದ ಕಾರ್ಯಶೀಲತೆಗೂ ಮಾನವನ ಚಟುವಟಿಕೆಗೂ ತಳಕು 
ಹಾಕುವುದು ಬೇಡ. ನಿಜ ಹೇಳಬೇಕೆಂದರೆ ಭೌತವಿಜ್ಞಾನದ ಕುರುಡು ನಿಯಮಗಳೇ 
ನಿಸರ್ಗದ ನಿಜವಾದ ವಾಚ್ ಮೇಕರ್ . 

ನಿಜವಾದ ವಾಚ್ ಮೇಕರ್‌ಗೆ ಮುಂದಾಲೋಚನೆ ಇರುತ್ತದೆ. ಗಡಿಯಾರದ ಬಿಡಿ 
ಭಾಗಗಳು ಯಾವುವು? ಅವು ಏನು ಕೆಲಸ ನಿರ್ವಹಿಸಬೇಕು ? ಯಾವ ಭಾಗ ಎಲ್ಲಿ 
ಕೂಡಬೇಕು ? ಎಂಬುದನ್ನು ಸಮರ್ಥವಾಗಿ ಆತ ಮನಗಾಣುತ್ತಾನೆ . ಅದರಂತೆಯೇ 
ವಿನ್ಯಾಸಗೊಳಿಸುತ್ತಾನೆ. ಒಂದೊಂದು ಬಿಡಿ ಭಾಗಗಳು ಪರಸ್ಪರ ಹೊಂದಿಕೊಂಡು ಕೆಲಸ 
ಮಾಡುವಂತೆ ರೂಪಿಸುತ್ತಾನೆ . ಅಂಥ ಗಡಿಯಾರದ ನಿರ್ಮಾಣ ಮಾಡುವಾಗ ಅವನಿಗೆ 
ಭವಿಷ್ಯದ ಕಲ್ಪನೆ ಇರುತ್ತದೆ, ದೂರದೃಷ್ಟಿ ಇರುತ್ತದೆ. ಆದರೆ ನೈಸರ್ಗಿಕ ಆಯ್ಕೆಗೆ ಖಂಡಿತ 
ಇಂಥ ಯಾವ ಉದ್ದೇಶವೂ ಇರುವುದಿಲ್ಲ. ಜೀವಿಗಳು ಮುಂದೆ ಏನಾಗಬಹುದು ಎನ್ನುವ 
ಕಲ್ಪನೆ ಅದಕ್ಕಿಲ್ಲ. ಅದು ತಂತಾನೇ ಯಾವ ಯಾವ ದಿಕ್ಕಿನಲ್ಲೇ ಮುಂದುವರಿಯುತ್ತದೆ. 
ಗುರಿ ಇಲ್ಲ ; ತರ್ಕವಿಲ್ಲ; ಮುಂದೆ ಜೀವಿಗಳು ಏನಾಗಬಹುದು, ಏನಾಗಬಾರದು ಎಂಬ 
ಲೆಕ್ಕವನ್ನೂ ಅದು ಇಡುವುದಿಲ್ಲ . ಸ್ಪಷ್ಟವಾಗಿ ಹೇಳಬೇಕೆಂದರೆ ಅಂಥ ಜವಾಬುದಾರಿಯೇ 


ಕರ್ತಾರನಿಗೊಂದು ಕಿವಿಮಾತು / 11 


ಅದಕ್ಕಿಲ್ಲ . ಇಂದು ನಾವು ನಾವಾಗಿದ್ದರೆ ಅದು ನಮ್ಮ ಹೊಂದಾಣಿಕೆ ನಮ್ಮ ತಾಕತ್ತಿನ 
ಮೇಲೆ. ನೈಸರ್ಗಿಕ ಆಯ್ಕೆಗೆ ಯಾವ ಘನ ಉದ್ದೇಶವೂ ಇಲ್ಲವೆಂದ ಮೇಲೆ ಹೀಗೆ 
ಮಾಡಿದ್ದರೆ ಚೆನ್ನಾಗಿತ್ತು, ಹಾಗಿದ್ದರೆ ಸರಿಯಾಗಿತ್ತು ಎಂದು ಹಲಬುವುದರಲ್ಲಿ ಅರ್ಥವೇನಿದೆ ? 
ಬೇಕಾದರೆ ನೀವು ಈ ನೈಸರ್ಗಿಕ ಆಯ್ಕೆಯನ್ನು ವಾಚ್ ಮೇಕರ್‌ಗೆ ಹೋಲಿಸಿ, ಬೇಡ 
ಎನ್ನಲಾರೆ, ಆದರೆ 'ಕುರುಡು ' ಎಂಬ ಪದ ಸೇರಿಸಿದರೆ ಅದನ್ನು ನಾನು ಒಪ್ಪುತ್ತೇನೆ. 


ಸದ್ದಿಲ್ಲದ ಜೈವಿಕ ಯುದ್ದ 
ನೀವು ಯಾವುದೇ ಹೈಟೆಕ್ ಸಂಶೋಧನಾಲಯಕ್ಕೆ ಹೋದರೂ ಅಲ್ಲಿಗೆ ಪ್ರವೇಶ 
ಸುಲಭದಲ್ಲಿ ಲಭ್ಯವಿರುವುದಿಲ್ಲ ತಾನೆ ? ಅದರಲ್ಲೂ ಅದು ಮಿಲಿಟರಿ ಆಡಳಿತಲ್ಲಿದೆಯೆಂದರೆ 
ಮುಗಿದೇಹೋಯಿತು ಭದ್ರತಾ ಸಿಬ್ಬಂದಿಯ ನೂರೆಂಟು ಪ್ರಶ್ನೆಗಳು, ಅಸ್ತಬಲ, ತೋಳಬಲ, 
ಮೈ ಕೈ ತಪಾಸಣೆ, ಅವಶ್ಯವಿದ್ದರೆ ಮೆಟಲ್ ಡಿಟೆಕ್ಟರ್ ಪ್ರಯೋಗ, ಎಲೆಕ್ಟ್ರಾನಿಕ್ ಹದ್ದುಗಣ್ಣು, 
ಸಂಶಯ ಬಂದರೆ ಅನುರಣನಗೊಳ್ಳುವ ರಣಕಹಳೆಯ ಎಚ್ಚರಿಕೆಯ ಗಂಟೆ. ಅಮೆರಿಕದಲ್ಲಿ 
ಸೇನಾವೈದ್ಯಕೀಯ ಸಂಶೋಧನೆಗೆ ಸಂಬಂಧಿಸಿದ ಒಂದು ಸಂಸ್ಥೆ ಮೇರಿಲ್ಯಾಂಡಿನ ತೀರ 
ಒಳಪ್ರದೇಶದಲ್ಲಿ ಫೋರ್ಟ್‌ ಡೆಟ್ರಿಕ್ ಎಂಬಲ್ಲಿದೆ. ವಾಷಿಂಗ್ಟನ್‌ನ ಉತ್ತರಕ್ಕೆ ಕೇವಲ 
ಒಂದು ಗಂಟೆಯ ಪ್ರಯಾಣ ದೂರ, ಎಲ್ಲ ಹೈಟೆಕ್ ಕಟ್ಟಡಗಳಂತೆ ಇದಕ್ಕೂ ಕಿಟಕಿಗಳಿಲ್ಲ , 
ಆದರೆ ತೆರೆದ ಬಾಗಿಲುಗಳಿವೆ, ಪ್ರವೇಶ ಮಾತ್ರ ಹೊರಗಿನವರಿಗೆ ನಿಷಿದ್ದ. ಅಲ್ಲಿನ ವಿಶೇಷವೆಂದರೆ 
ಹೊರಗಿನವರಂತಿರಲಿ ಅಲ್ಲಿನವರಿಗೂ ಕಟ್ಟುಪಾಡುಗಳು ನೂರೆಂಟು, ಎಂಥ ಉನ್ನತ 
ತಾಂತ್ರಿಕವರ್ಗವೇ ಇರಲಿ , ಕಡ್ಡಾಯವಾಗಿ ಬ್ಯಾಟ್ಸ್ ಧರಿಸಲೇಬೇಕು. ಎರಡು ಭಾವಚಿತ್ರವಿರುವ 
ಐ . ಡಿ . ಕಾರ್ಡನ್ನು ಪ್ರತಿದಿನವೂ ಭದ್ರತಾ ಸಿಬ್ಬಂದಿಗೆ ತೋರಿಸಲೇಬೇಕು. ಕೈ ಗೌಸ್, 
ಕಾಲ, ಒಂದುವೇಳೆ ಬೀಫ್‌ಕೇಸ್ ತಂದರೆ ಅವನ್ನೂ ತೆರೆದಿಡಬೇಕು. ಶಸ್ತ್ರಸಜ್ಜಿತ ಭದ್ರತಾ 
ಸಿಬ್ಬಂದಿ ಹೋಗಬಹುದು ಎಂದು ಅಣತಿ ಕೊಟ್ಟರೆ ಆಗಮಾತ್ರ ಪ್ರವೇಶ, 

ಏಕೆ ಇಷ್ಟೊಂದು ಭದ್ರತೆ ? ಏಕಿಷ್ಟು ಕಿರಿಕಿರಿ ? ಏಕೆಂದರೆ 1942ರಿಂದಲೂ ಈ 
ಸಂಶೋಧನಾಲಯದಲ್ಲಿ ಭೀಕರ ರೋಗ ತರುವ ರೋಗಾಣುಗಳನ್ನು ಕುರಿತು ದೀರ್ಘ 
ಸಂಶೋಧನೆಯಾಗುತ್ತಿದೆ. ಇಲ್ಲಿ ಎಬೋಲಾ, ಮಾರ್ಬಗ್್ರ ವೈರಸ್ , ರಿಫ್ ವ್ಯಾಲಿ ಜ್ವರ 
ತರುವ ರೋಗಾಣುಗಳ ದಾಸ್ತಾನಿದೆ, ಇಲ್ಲೇ ಆಂಧ್ರಾಕ್ಸ್ ವಿಷಾಣು ಬ್ಯಾಕ್ಟಿರಿಯಗಳನ್ನು 
ಬೆಳೆಸುತ್ತಾರೆ - ಸಂಶೋಧನೆಯ ಹೆಸರಲ್ಲಿ ಬಳಸುತ್ತಾರೆ . ಹೊರಗಿನವರ ಆಗಮನ, ಒಳಗಿನವರ 
ನಿರ್ಗಮನ ಒಂದೊಂದರ ಮೇಲೂ ಸಂಪೂರ್ಣ ನಿಗಾ ಇಟ್ಟಿದ್ದಾರೆ . ಇದು ಅಮೆರಿಕದ 
ಭದ್ರತೆಗೆ ಸಂಬಂಧಿಸಿದ ಪ್ರಶ್ನೆಯೆಂದೇ ಅಲ್ಲಿನ ಮಿಲಿಟರಿ ಬಗೆದಿದೆ. 2001ರ ಸೆಪ್ಟೆಂಬರ್ 
11ರಂದು ನ್ಯೂಯಾರ್ಕ್ ನಗರದ ವಿಶ್ವವಾಣಿಜ್ಯ ಸಂಸ್ಥೆಯ ಜೋಡಿಗೋಪುರಗಳ ಮೇಲೆ 
ನಡೆದ ವೈಮಾನಿಕ ದಾಳಿಯಿಂದ ಚೇತರಿಸಿಕೊಳ್ಳುವ ಹೊತ್ತಿಗೆ ಹಿಂದೆಯೇ ಇಡೀ ರಾಷ್ಟ್ರವನ್ನು 
ವ್ಯಾಪಿಸಿತ್ತು ಆಂಧ್ರಾಕ್ಸ್ ಭಯ , ಅಮೆರಿಕದ ಸೆನೆಟರ್ ಕಚೇರಿಯ ನೌಕರ ಅಂಚೆ ಮೂಲಕ 
ಬಂದ ಕವರ್ ಒಡೆದಾಗ ಅದರೊಳಗಿಂದ ಸಿಡಿದಿತ್ತು ಆಂಧ್ಯಾಕ್ಸ್ ಲೇಪಿತ ದೂಳು. 


ಸದ್ದಿಲ್ಲದ ಜೈವಿಕ ಯುದ್ಧ /13 


ಆಂಥಾಸಿಸ್ ಬ್ಯಾಸಿಲಸ್ ಬ್ಯಾಕ್ಟಿರಿಯದ ಸೂಕ್ಷ್ಮಾತಿಸೂಕ್ಷ್ಮ ಬೀಜಕಗಳು ಸಿಡಿದಿದ್ದವು. ಈ 
ಘಟನೆ ಇಡೀ ಅಮೆರಿಕದ ಜಂಘಾಬಲವನ್ನೇ ಉಡುಗಿಸಿತ್ತು . ನ್ಯೂಯಾರ್ಕಿನ ಟ್ಯಾಬ್ಲಾಯ್ 
ಪತ್ರಿಕೆಯ ಸಂಪಾದಕ ಸ್ಟೀವ್ ರಾಬರ್ಟ್‌ಸನ್ ಆಂಧ್ಯಾಕ್ಸ್ ರೋಗಕ್ಕೆ ಬಲಿಯಾಗಿದ್ದ ಬಿನ್ 
ಲ್ಯಾಡೆನ್ ಮತ್ತು ಅವನನ್ನು ಬೆಂಬಲಿಸಿದ ಅಲ್ ಖೈದಾ ಗುಂಪಿನ ಉಗ್ರವಾದಿಗಳು ಎಸಗಿದ 
ಅಧ್ವಾನಗಳಿಂದ ಜಗತ್ತೇ ಬೆಚ್ಚಿಬೀಳುವ ಹೊತ್ತಿಗೆ ವೈರಿಗಳ ಕೈಲಿ ವೈರಸ್ ಪಡೆಯೇ ಇದೆಯೆಂಬ 
ಗುಮಾನಿ ದಟ್ಟವಾಗಿ ಬೆಳೆಯಿತು. ಈ ಹೊತ್ತಿಗೆ ಮತ್ತೆ ಐದು ಮಂದಿ ಅಮೆರಿಕನ್ನರು 
ಆಂಡ್ರಾಕ್ಸ್‌ಗೆ ಬಲಿಯಾದರು . ರಷ್ಯ, ಆಫ್ಘಾನಿಸ್ಥಾನವನ್ನು ಆಕ್ರಮಿಸಿದಾಗ ಬಿನ್ ಲ್ಯಾಡೆನ್ 
ಒಬ್ಬ ನೇತಾರನಾಗಿ ರೂಪುಗೊಂಡಿದ್ದ . ಈತನನ್ನು ಬೆಳೆಸಿದ್ದು ಸ್ವತಃ ಅಮೆರಿಕವೇ , ಎಲ್ಲ 
ಕುಮ್ಮಕ್ಕನ್ನು ಕೊಟ್ಟು ಅಸ್ತ್ರವನ್ನೂ ದಾನ ಮಾಡಿ ಬಿನ್ ಲ್ಯಾಡೆನ್ ಅಮೆರಿಕಕ್ಕೆ ತಿರುಮಂತ್ರ 
ಹೇಳಿದ್ದ. ಲ್ಯಾಡೆನ್‌ನ ಬೆನ್ನು ಹತ್ತಿ ಸುಂಕವಿಲ್ಲದೆ ಬರಿಗೈಲಿ ವಾಪಸಾದ ಅಮೆರಿಕ ಸೈನ್ಯದ 
ಸಾಹಸ ಈಗ ಎಲ್ಲರಿಗೂ ಗೊತ್ತು. 

ಕರಾಳ ಕೃತ್ಯ 
ಅಮೆರಿಕ 1985ರಲ್ಲಿ ಇನ್ನೊಂದು ಕರಾಳ ಕೃತ್ಯವೆಸಗಿತ್ತು. ಅಮೆರಿಕದ ದಾಸ್ತಾನಿನಿಂದಲೇ 
ಜೈವಿಕ ಭಯೋತ್ಪಾದನೆಗೆ ಬೇಕಾದ ವಿಷಾಣುಗಳನ್ನು ಇರಾಕ್‌ಗೆ ಮಾರಿತ್ತು. ಇದು ಥೇಟ್ 
ಅಭಿನವ ಭಸ್ಮಾಸುರನ ಕಥೆ . ಈಗ ಬಿನ್ ಲ್ಯಾಡೆನ್‌ನ ಕುಕೃತ್ಯಗಳು ಮಸುಕಾಗುತ್ತಿವೆ. ಆದರೆ 
ಇರಾಕಿನ ಅಭಿಷಕ್ತ ದೊರೆ ಸದ್ದಾಂ ಹುಸೇನ್ ಅಮೆರಿಕದ ವಿರುದ್ಧ ಸಡ್ಡು ಹೊಡೆದು 
ನಿಂತಿದ್ದಾನೆ(ಈಗ ಇರಾಕ್‌ನಲ್ಲಿ ಸದ್ದಾಂ ಹುಸೇನ್‌ಅಡಳಿತ ಕೊನೆಗೊಂಡು ಅದು ಅರಾಜಕ 
ದೇಶವಾಗಿದೆ ) ಅವನ ಅಟ್ಟಹಾಸ ಅಡಗಿಸಲು ಈಗ ಅಮೆರಿಕ ಎಲ್ಲ ಷಡ್ಯಂತ್ರವನ್ನೂ 
ರೂಪಿಸಿದೆ . ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಇಡೀ ಇರಾಕನ್ನೆಲ್ಲ ಜಾಲಾಡಿದೆ . ಗುಪ್ತ ರಾಸಾಯನಿಕ 
ಹಾಗೂ ಜೈವಿಕ ಪ್ರಯೋಗಾಲಯ ಇರಬಹುದೆಂದು ಶಂಕಿಸಿ ದೇಶದ ಮೂಲೆಮೂಲೆಯನ್ನೂ 
ತಡಕಾಡಿದೆ. ಆದರೆ ಜೈವಿಕ ಪ್ರಯೋಗಾಲಯಗಳ ಸುಳಿವೇ ಇಲ್ಲ. ಬೇಕಾದರೆ ನಿಮ್ಮ 
ಸಿ.ಐ .ಎ . ಯ ನಿಯೋಗಿಗಳನ್ನೇ ಕಳುಹಿಸಿ, ಎಲ್ಲ ತೋರಿಸಲು ಸಿದ್ದ, ನಮ್ಮಲ್ಲಿ ಅಂಥಾದ್ದೇನಿಲ್ಲ' 
ಎನ್ನುತ್ತಿದ್ದಾನೆ ಅಧ್ಯಕ್ಷ ಸದ್ದಾಂ, ರಾಜಕೀಯವಾಗಿ ಸದ್ದಾಂನನ್ನು ಮುಗಿಸುವ ತಂತ್ರ ಏನೇ 
ಇರಲಿ , ನಿಜಕ್ಕೂ ಇರಾಕ್‌ನಲ್ಲಿ ಜೈವಿಕ ಮಾರಕಾಸ್ತ್ರ ತಯಾರಿಸುವ ಜಾಗಗಳಿವೆಯೆ ? ಅಮೆರಿಕವೂ 
ಸೇರಿದಂತೆ ಇಸ್ಲಾಮೇತರ ರಾಜ್ಯಗಳಿಗೆ ಉಗ್ರರಿಂದ ಅಪಾಯವಿದೆಯೆ ? ಇಂಥ ಅನುಮಾನ 
ಮೂಡಿದ್ದಾದರೂ ಏಕೆ ? ಇದಕ್ಕೂ ಕಾರಣವಿದೆ. 1991ರಲ್ಲಿ ಇರಾಕೇ ಒಪ್ಪಿಕೊಂಡಿತ್ತು, 
ಖಾರಿ ಯುದ್ದದಲ್ಲಿ ಬಸವಳಿದ ನಂತರ ಇರಾಕ್ ಜೈವಿಕ ಸಮರಾಸ್ತ್ರಗಳ ತಯಾರಿಯತ್ತ ತನ್ನ 
ಗಮನ ಕೇಂದ್ರೀಕರಿಸಿದೆ ಎಂಬುದನ್ನು ಸ್ವತಃ ಸದ್ದಾಂ ಒಪ್ಪಿಕೊಂಡಿದ್ದರು- ಅದೂ ಭಾರೀ 
ಪ್ರಮಾಣದಲ್ಲೇ ಒಂದು ಸಾಧಾರಣ ದೇಶದ ಜೀವಜಾಲವನ್ನೇ ಜಾಲಾಡಿಸುವಷ್ಟು . 

ಇರಾಕ್ , ಜೈವಿಕ ಅಸ್ತ್ರ ತಯಾರಿಕೆಯಲ್ಲಿ ಶೈಶವಾವಸ್ಥೆಯಲ್ಲೇನಿಲ್ಲ . ಎಂದೋ ಪ್ರಯೋಗದ 
ಹಂತ ದಾಟಿದೆ. ಉತ್ಪತ್ತಿಯ ಹಂತವನ್ನು ಮುಟ್ಟಿ ಅದರಲ್ಲೂ ಯಶಸ್ವಿಯಾಗಿದೆ. ಒಂದು 
ವರದಿಯ ಪ್ರಕಾರ ಈಗ ಇರಾಕ್ ಎಂಟೂವರೆ ಘನಮೀಟರು ಪ್ರಮಾಣದ ಆಂಡ್ರಾಕ್ಸ್ 
ನಂಜನ್ನು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಬಾಟುಲಿನಮ್ ಏಷವನ್ನು ಉತ್ಪಾದಿಸಿ , 


14/ ಕರ್ತಾರನಿಗೊಂದು ಕಿವಿಮಾತು 


ವೈರಿಯ ಮೇಲೆ ಪ್ರಯೋಗಿಸಲು ಹಾತೊರೆಯುತ್ತಿದೆ . 150 ಬಾಂಬುಗಳು, 25 ಕ್ಷಿಪಣಿಯ 
ಸಿಡಿತಲೆಗಳಲ್ಲಿ ಜೈವಿಕ ಸಮಾರಾಸ್ತದ ವಿಷಾಣುಗಳನ್ನು ತುಂಬಿಸಿಟ್ಟಿದೆ. ಹಾಗಿದ್ದಲ್ಲಿ , ಏಕೆ 
ವಿಶ್ವಸಂಸ್ಥೆಯ ಪರೀಕ್ಷಾಪಡೆಗೆ ಯಾವೊಂದು ನೆಲೆಯೂ ಪತ್ತೆಯಾಗಿಲ್ಲ? ಪರೀಕ್ಷಾ ತಂಡ 
ಹೇಳುತ್ತಿದೆ : ಇರಾಕ್ ಇಂಥ ಪ್ರಯೋಗಾಲಯಗಳನ್ನು ಟ್ರಾಕ್ಟರುಗಳಲ್ಲೋ , ರೈಲು ಡಬ್ಬಿಯಲ್ಲೋ 
ಸ್ಥಾಪಿಸಿದ್ದರೆ ನಾವು ಹುಡುಕುವುದಾದರೂ ಹೇಗೆ ? ' ಇರಾಕ್‌ನ ರಾಸಾಯನಿಕ, ಜೈವಿಕ, 
ಕೈಗಾರಿಕಾ ಹಾಗೂ ಸಂಶೋಧನಾ ಚಟುವಟಿಕೆಗೆ ಸಂಬಂಧಿಸಿದಂತೆ ಸುಮಾರು 12,000 
ಪುಟದ ತಪಶೀಲು ವರದಿ ಈಗ ವಿಶ್ವ ಸಂಸ್ಥೆಯ ಕೈಯಲ್ಲೇ ಇದೆ. 
* ಅಮೆರಿಕದಲ್ಲಿ ಆಂಧ್ಯಾಕ್ಸ್ ಹಗರಣ ಹುಟ್ಟಿಕೊಂಡಿದ್ದಾದರೂ ಹೇಗೆ? ಅಬ್ಬರದ ಪ್ರಚಾರವೆ ? 
ಅಲ್ ಖೈದಾಗಳ ಭಯಂಕರ ಕೃತ್ಯವೆ? ಅಥವಾ ಅಮೆರಿಕದ ನಿಜವಾದ ಬಣ್ಣ ಇದರಿಂದ 
ಬಯಲಾಯಿತೆ ? ಬಹುಶಃ ಕೊನೆಯ ಅನುಮಾನವೇ ಈಗ ಹೆಚ್ಚು ಗಮನಸೆಳೆದಿದೆ. 
ಏಕೆಂದರೆ ಮೇರಿಲ್ಯಾಂಡಿನ ಘೋರ್ಟ್ ಡೆಟ್ರಿಕ್ಸ್ನ ಆ ವೈದ್ಯಕೀಯ ಸಂಶೋಧನಾ ಕೇಂದ್ರವನ್ನೇ 
ಫೆಡರಲ್ ಬ್ಯೂರೋ ಆಫ್ ಇನ್‌ವೆಸ್ಟಿಗೇಷನ್ ಬೊಟ್ಟು ಮಾಡಿ ತೋರಿಸುತ್ತಿದೆ. 1992ರಲ್ಲೇ 
ಈ ಪ್ರಯೋಗಾಲಯದಿಂದ ಒಟ್ಟು 27 ಆಂಡ್ರಾಕ್ಸ್ ವಿಷಾಣು ಮಾದರಿಗಳು ನಾಪತ್ತೆಯಾಗಿವೆ. 
ಅಷ್ಟೇ ಪ್ರಮಾಣದ ಎಬೋಲಾ ಹಾಗೂ ಇತರ ವಿಷಾಣು ಜೀವಿಗಳು ಈ 
ಪ್ರಯೋಗಾಲಯದಿಂದ ಸದ್ದಿಲ್ಲದೆ ಜಾಗಬಿಟ್ಟಿವೆ. ಇಷ್ಟೊಂದು ಬಿಗಿ ಭದ್ರತೆ ಇದ್ದಾಗ 
ಇದಾದದ್ದಾದರೂ ಹೇಗೆ? ಒಂದು ಚಿಟಿಕೆ ನಶ್ಯದ ಪುಡಿಯಷ್ಟು ಆಂಧ್ಯಾಕ್ಸ್ ಬೀಜಕಗಳನ್ನು 
ಸಾಗಿಸಲು ದೊಡ್ಡ ಪ್ರಮಾಣದ ಪ್ಯಾಕೆಟ್ಟೇನೂ ಬೇಕಾಗುವುದಿಲ್ಲ . ಇಡೀ ಆಂಧ್ರಾಕ್ಸ್ ಹಗರಣ 
ಇಲ್ಲಿಂದಲೇ ಪ್ರಾರಂಭ ಎನ್ನುವ ಅನುಮಾನ ಮತ್ತಷ್ಟು ಹೆಚ್ಚಲು ಈ ವೈದ್ಯಕೀಯ ಸಂಶೋಧನಾ 
ಸಂಸ್ಥೆಯ ಇಬ್ಬರು ಮಾಜಿ ತಂತ್ರಜ್ಞರ ಮೇಲೆ ದಾವೆ ಹೂಡಿರುವುದು ಈಗ ಬಹಿರಂಗವಾಗಿದೆ . 
- ಸೆಪ್ಟೆಂಬರ್ 11ರ ಅತಿಕ್ರಮಣದ ನಂತರ ಬಿನ್ ಲ್ಯಾಡೆನ್‌ನ ಪೂರ್ವಾಶ್ರಮವನ್ನೆಲ್ಲ 
ಬೆದಕಲು ಅಮೆರಿಕ ಮುಂದಾಯಿತು. ಈ ಮನುಷ್ಯ ಪಾಕಿಸ್ತಾನೀ ಪತ್ರಿಕೆಯೊಂದಕ್ಕೆ ನೀಡಿದ 
ಸಂದರ್ಶನದಲ್ಲಿ ತನ್ನ ಬಳಿ ನ್ಯೂಕ್ಲಿಯರ್ ರಾಸಾಯನಿಕ ಹಾಗೂ ಜೈವಿಕ ಅಸ್ತಗಳಿವೆ ಎಂದು 
ಹೇಳಿಕೆ ಕೊಟ್ಟಿದ್ದ . ಇದಿಷ್ಟೇ ಸಾಕಾಗಿತ್ತು ಬುಷ್ ಮಹಾಶಯರ ನಿದ್ದೆ ಕೆಡಿಸಲು , ಲ್ಯಾಡೆನ್‌ನ 
ಚರ್ಯೆಗಳ ಕೊಂಡಿಗಳನ್ನೆಲ್ಲ ಕೂಡಿಸುತ್ತಾ ಹೋದಂತೆ 1993ರಲ್ಲೇ ಈ ನಿರ್ಭಯಂಕರ 
ಸೂಡಾನ್‌ನಲ್ಲಿ ಬಾಂಬು ತಯಾರಿಸಲು ಬೇಕಾದ ಪುಷ್ಟ್ರೀಕೃತ ಯುರೇನಿಯಮ್ ಸರಕಿಗಾಗಿ 
ಕೈಚಾಚಿದ್ದ. ಆದರೆ ಆ ಬಡ ದೇಶದಲ್ಲಿ ಎಲ್ಲಿಂದ ಬರಬೇಕು ಕೊಲ್ಲುವ ಈ ದುಬಾರಿ 
ಸರಕು, ಸಿಕ್ಕಿದ್ದರೂ ಲ್ಯಾಡೆನ್ ಬಳಿ ಪರಮಾಣು ವಿಜ್ಞಾನಿಗಳಿರಲಿಲ್ಲ ಇವನ ಕೃತ್ಯಗಳಿಗೆ 
ಕೈಜೋಡಿಸಲು, ಅಲ್ಲಿಗೆ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯ ಕ್ಲಿಷ್ಟ ತಂತ್ರಜ್ಞಾನ ತನಗೆ 
ದಕ್ಕುವುದಿಲ್ಲವೆಂದು ತಿಳಿದಮೇಲೆ ಇನ್ನೊಂದಕ್ಕೆ ಕೈ ಹಾಕಿದ , ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ 
ಕೈಗಾರಿಕೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲೂ ಬಳಸುವ ವಿಕಿರಣಯುಕ್ತ ಸಿಸಿಎಮ್ 
137 ಮತ್ತು ಕೋಬಾಲ್ಟ್ 60 ಧಾತುಗಳನ್ನು ಪಡೆದು ಅದರಿಂದ ಹೇಗೆ ವಿಕಿರಣದ ಅಸ 
ತಯಾರಿಸಬೇಕೆಂಬುದು ಖದೀಮರಿಗೆ ಗೊತ್ತಿತ್ತು. ಸಾಂಪ್ರದಾಯಿಕ ಸ್ಫೋಟದಲ್ಲಿ ಈ ವಿಕಿರಣಶೀಲ 
ಧಾತುಗಳನ್ನಿಟ್ಟು ಪ್ರಯೋಗಿಸಿದ್ದರೆ ಅದು ಪರಮಾಣು ಬಾಂಬಿನಷ್ಟೇ ಅಪಾಯಕಾರಿಯಾಗಿರುತ್ತಿತ್ತು. 
ಆದರೆ ಒಮ್ಮೆಲೇ ಸುಟ್ಟು ಬೂದಿಯಾಗುತ್ತಿರಲಿಲ್ಲ, ಸಾವು ಸದ್ದಿಲ್ಲದೆ ಸಾವಧಾನವಾಗಿ 


ಸದ್ದಿಲ್ಲದ ಜೈವಿಕ ಯುದ್ದ / 15 


ತಟ್ಟುತ್ತಿತ್ತು . ಒಡಲಲ್ಲೇ ಕೂತು ವಿಕಿರಣ ಚಿತಾಗ್ನಿ ಮಾಡುತ್ತಿತ್ತು . ಬದುಕಿದರೂ ವ್ಯಕ್ತಿ 
ಜೀವಚ್ಚವವಾಗುತ್ತಿದ್ದ. ಅಮೆರಿಕದ ಅಬ್ದುಲ್ ಆಲ್ ಮುಜೀರ್ ಎಂಬ ಪುಂಡನನ್ನು ಹಿಡಿದಾಗ 
ಈ ಅಭಿನವ ಪರಮಾಣು ವಿಜ್ಞಾನಿಯ ಅಭಿಜಾತ ಯೋಜನೆ ಬೆಳಕಿಗೆ ಬಂತು. ಇವನಿಗೆ 
ಪಾಕಿಸ್ತಾನದ ಅಲ್ ಖೈದಾ ಉಗ್ರರ ಸಂಪರ್ಕವಿತ್ತಂತೆ. ಇವೆಲ್ಲವನ್ನೂ ಹೇಗೋ ಅಮೆರಿಕ 
ನಿಭಾಯಿಸಿತ್ತು. ಆದರೆ ಆಂಧ್ಯಾಕ್ಸ್ ತಡೆಯುವುದು ಹೇಗೆ? ಸೆಪ್ಟೆಂಬರ್ 11ರ ಕುಖ್ಯಾತ 
ವೀರ ಮೊಹಮದ್ ಅಟ್ಟರ್‌ ಇನ್ನೊಂದು ಅಟ್ಟಹಾಸ ಮೆರೆದಿದ್ದ . ಬೆಳೆಗಳಿಗೆ ರಾಸಾಯನಿಕ 
ಸಿಂಪಡಿಸುವ ವಿಮಾನಗಳನ್ನೋ ಹೆಲಿಕ್ಯಾಪ್ಟರುಗಳನ್ನೋ ಬಾಡಿಗೆಗೆ ಪಡೆಯಲು ಅಮೆರಿಕದ 
ಅನೇಕ ಖಾಸಗಿ ಕಂಪನಿಗಳನ್ನು ಸಂಪಿರ್ಕಿಸಿದ್ದ, ಆಂಧ್ರಾಕ್ಸ್ ಬೀಜಕಗಳನ್ನು ಒಯ್ಯಲು 
ಸದ್ದಿಲ್ಲದೆ ಗಾಳಿಯಲ್ಲಿ ತೂರಿಬಿಟ್ಟು ಅಮೆರಿಕನ್ನರ ಮಾರಣ ಹೋಮ ಮಾಡಲು ಈ 
ಷಡ್ಯಂತ್ರ ರೂಪಿಸಿದ್ದರು ಅಲ್ ಖೈದಾ ಖದೀಮರು. ಈಗ ಈ ಗುಂಪಿನ ಕೆಲವರನ್ನು ಸೆರೆ 
ಹಿಡಿದಾಗ ಇವರೆಲ್ಲ ಬಾಯಿ ಬಿಡುತ್ತಿದ್ದಾರೆ . ಬಿನ್ ಲ್ಯಾಡೆನ್‌ನ ಜಾಲ ಎಷ್ಟು ವಿಷವರ್ತುಲವಾಗಿ 
ಹರಡಿದೆ ಎಂದರೆ ಉತ್ತರ ಕೊರಿಯದಿಂದ ಆಂಧ್ರಾಕ್ಸ್ಕಾರಕ ಬ್ಯಾಕ್ಟಿರಿಯಗಳನ್ನು , ರಷ್ಯದಿಂದ 
ಸಿಡುಬಿನ ವೈರಸ್‌ಗಳನ್ನೂ ಹಾಗೂ ಬೊಟುಲಿನಮ್ ವಿಷವನ್ನು ಸಂಗ್ರಹಿಸಿಡಲು ಸಾಕಷ್ಟು 
ಪ್ರಯತ್ನ ಮಾಡಿದ್ದ. ಇವರ ಹಿಂದೆ ಎಂಥೆಂಥ ತಂತ್ರಜ್ಞರು ವಿಜ್ಞಾನಿಗಳಿದ್ದಾರೋ ಅವನೇ | 


ಬಲ್ಲ . 


ವೈರಸ್ ಪಡೆ | 
1985ರಲ್ಲಿ ಜಪಾನಿನಲ್ಲಾದ ಭಯೋತ್ಪಾದನೆ ಹೊಸ ತಂತ್ರಜ್ಞಾನದ ದುರ್ಬಳಕೆ ಹೇಗಾಗುತ್ತದೆ 
ಎನ್ನುವುದಕ್ಕೆ ಎದೆ ನಡುಗಿಸುವ ಉದಾಹರಣೆ. ಔಮ್ ಷಿರಿನ್ನೊ ಎಂಬ ತಲೆತಿರುಕ 
ಟೋಕಿಯೋದ ಸಬ್ ವೇ ಯಲ್ಲಿ ಸೆರಿನ್ ಎಂಬ ರಾಸಾಯನಿಕವನ್ನು ಚೆಲ್ಲಿ ಏಕಾಏಕಿ 13 
ಜನರನ್ನು ಕೊಂದಿದ್ದ. ನೂರಾರು ಮಂದಿ ಆಸ್ಪತ್ರೆ ಸೇರಬೇಕಾಗಿತ್ತು . ವಾಸನೆ ಇಲ್ಲದ ಈ 
ನಿರ್ವಣ್ರ ದ್ರವ ದೊರಕಿಸಿಕೊಳ್ಳುವುದು ಕಷ್ಟವೇನಲ್ಲ . ಪೈಂಟ್ ಅಂಗಡಿಗಳಲ್ಲೋ , ಕ್ರಿಮಿನಾಶಕ 
ಮಾರುವ ಕೃಷಿ ಉತ್ಪನ್ನ ದಾಸ್ತಾನಿನಲ್ಲೋ ಇದನ್ನು ಧಾರಾಳವಾಗಿ ಪಡೆಯಬಹುದು . ಈ 
ಹಿಂದೆ ಆಂಡ್ರಾಕ್ಸ್ ಮತ್ತು ಬೊಟುಲಿನಮ್ ವಿಷ ಬಳಸಿ ಒಂಬತ್ತು ಬಾರಿ ಅಲ್ಲೋಲ 
ಕಲ್ಲೋಲ ಮಾಡಿದ್ದ. ಒಮ್ಮೆಯೂ ಅವನ ಪ್ರಯತ್ನ ಫಲಕೊಡಲಿಲ್ಲ . ಖೇದವೆಂದರೆ ಆತನ 
ಬಳಿ ಜೈವಿಕ ತಂತ್ರಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದ ಅನೇಕ ವಿಜ್ಞಾನಿಗಳಿದ್ದಾರಂತೆ. ಆದರೆ 
ಅವರು ಭೂ ಬಿಟ್ಟದ್ದು ಲಸಿಕೆ ತಯಾರಿಸಲು ಬಳಸುತ್ತಿದ್ದ ಬ್ಯಾಕ್ಟಿರಿಯಗಳನ್ನು , ಹೀಗಾಗಿ 
ಅವು ದುರ್ಬಲವೆನ್ನಿಸಿ ಜೀವಿಯಿಂದ ಜೀವ ತೆಗೆಯುವ ಅವರ ಕರಾಮತ್ತು ಕಾರ್ಯರೂಪಕ್ಕೆ 
ಬರಲಿಲ್ಲ . 
- ಜೈವಿಕ ಭಯೋತ್ಪಾದನೆಗೆ ಇಷ್ಟೆಲ್ಲ ಕುಮ್ಮಕ್ಕಿರುವಾಗ ದೊಡ್ಡಣ್ಣ ಅಮೆರಿಕ ಸುಮ್ಮನೆ 
ಕುಳಿತೆ? ಅದೂ ಸದ್ದಾಂ ವಿಷಯದಲ್ಲಿ , ಹಿಂದೆಲ್ಲ ಸೋವಿಯತ್ ದೇಶದೊಡನೆ ಹಲವು 
ವರ್ಷಗಳ ಶೀತಲ ಸಮರ ನಡೆಸಿತ್ತು ಈ ದೇಶ, ಸಿ . ಐ . ಎ . ಗುಪ್ತದಳ ರಷ್ಯದ ಕೆ. ಜಿ . ಬಿ . 
ದಳವನ್ನು ಮೀರಿಸಿ ರಷ್ಯದ ಒಳಹೊರಗುಗಳ ಬಗ್ಗೆ, ಅಲ್ಲಿರುವ ವಿಶೇಷ ಸಂಶೋಧನಾಲಯಗಳ 
ಬಗ್ಗೆ ಸಾಕಷ್ಟು ಮಾಹಿತಿ ಪಡೆದಿತ್ತು . ಜೈವಿಕ ಸಮರಾಸ್ತ್ರವನ್ನು ಸಮರ್ಥವಾಗಿ ತಯಾರಿಸಬಲ್ಲ , 


16/ ಕರ್ತಾರನಿಗೊಂದು ಕಿವಿಮಾತು 


ನಿಭಾಯಿಸಬಲ್ಲ 2000 ಮಂದಿ ತಜ್ಞರು ಹಿಂದಿನ ಸೋವಿಯತ್‌ನಲ್ಲಿ ಇದ್ದುದಾಗಿ ವರದಿ 
ಬಂದಾಗ ಅಮೆರಿಕವಷ್ಟೇ ಅಲ್ಲ, ಎಲ್ಲ ದೇಶಗಳೂ ಅವಾಕ್ಕಾದವು. ಈ ತಜ್ಞರ ನೆರವು 
ಪಡೆಯುವಲ್ಲಿ ಕೆಲವು ಮಂದಿಗಾದರೂ ಹಣದ ಆಮಿಷ ಒಡ್ಡಿ ಬಿನ್ ಲ್ಯಾಡೆನ್ ಗುಂಪೋ , 
ಸದ್ದಾಂ ಹುಸೇನ್‌ನ ಕಟ್ಟಾ ಅನುಯಾಯಿಗಳೋ ಜೈವಿಕ ಸಮರಾಸ್ತ್ರ ತಯಾರಿಕೆಯಲ್ಲಿ 
ತೊಡಗಿರಬಾರದೇಕೆ ? ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ. 

ಹಾಗೆ ನೋಡಿದರೆ ಜೈವಿಕ ಸಮರಾಸ್ತ್ರ ತಯಾರಿಕೆ ಆಂಡ್ರಾಕ್ಸ್‌ಗಷ್ಟೇ ಸೀಮಿತವಾಗುವುದಿಲ್ಲ. 
ವಿಷ ಬ್ಯಾಕ್ಟಿರಿಯಗಳ ದಂಡು ದಂಡೇ ಇದೆ , ವೈರಸ್‌ಗಳ ಪಡೆಯೇ ಶತ್ತು ರೂಪದಲ್ಲಿ 
ಬಡಿದಾಡಲು ತಯಾರಾಗಿದೆ . ಮೂಷಕ , ಒಂಟೆ , ಕಾಡುಮೇಕೆ, ಹಕ್ಕಿಗಳಲ್ಲಿರುವ ಚಿಗಟ 
ಎಸ್ಪೀನಿಯಾ ಪೆಸ್ಟಿಸ್ ಎನ್ನುವ ಬ್ಯಾಕ್ಟಿರಿಯಕ್ಕೆ ಮೈ ತೆತ್ತರೆ ಸಾಕು, 50- 60 ದಿನಗಳಲ್ಲಿ 
ಪ್ಲೇಗ್ ಮಾರಿ ಪ್ರತ್ಯಕ್ಷ , ರೋಗಉಲ್ಬಣವಾಗಿ ರೋಗಿ ನೆಲ ಕಚ್ಚುತ್ತಾನೆ. ಆಂಟಿ ಬಯಾಟಿಕ್ಸ್ 
ಇದಕ್ಕಿದೆ, ವ್ಯಾಕ್ಸಿನ್ ಇಲ್ಲ. ಜಹಾಂಗೀರ್ ಆಳುವ ಕಾಲದಲ್ಲೇ ಪ್ಲೇಗ್ ಮಾರಿ 
ಸಾಮ್ರಾಜ್ಯಶಾಹಿಯಾಗಿ ಮೆರೆದಾಡಿತ್ತು. ದೊಡ್ಡ ಪ್ರಮಾಣದಲ್ಲಿ 1889ರಲ್ಲಿ ಪ್ರಾರಂಭವಾದ 
ಈ ಮಾರಿ ಹನ್ನೆರಡೂವರೆ ದಶಲಕ್ಷ ಜನರನ್ನು ಬಲಿ ತೆಗೆದುಕೊಂಡಿತು . ಎಂಟರಿಂದ 
ಹತ್ತು ವರ್ಷದಲ್ಲಿ ಅದು ಪುನರಾವರ್ತಿಸುತ್ತಲೇ ಬಂತು . 1966ರಲ್ಲಿ ಕರ್ನಾಟಕದಲ್ಲೂ 
ತಲೆ ಎತ್ತಿತ್ತು. 1994ರಲ್ಲಿ ಮಹಾರಾಷ್ಟ್ರ ಪ್ಲೇಗಿಗೆ ಬಲಿಯಾಗಿತ್ತು. ತೀರಾ ಈಚಿನದೆಂದರೆ 
ಕಳೆದವರ್ಷದ ಫೆಬ್ರವರಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಅದು ಮರುಕಳಿಸಿಬಿಟ್ಟಿತು. 
ಅಲ್ಲಿನ ವೈದ್ಯರು ಈ ರೋಗವನ್ನು ಖಚಿತಪಡಿಸಿಕೊಳ್ಳಲು ಕಾಯಲಿಲ್ಲ, ಸೂಕ್ತ ಶುಕ್ರೂಷೆ 
ಕೈಗೊಂಡರು , ಜತೆಗೆ ಹಿಮಾಚಲ ಪ್ರದೇಶದ ಶೀತಲ ವಾತಾವರಣ ಕೂಡ ಪ್ಲೇಗ್ ಮಾರಿ 
ಹಬ್ಬದಂತೆ ಬ್ರೇಕ್ ಹಾಕಿತ್ತು . ಹಾಗಿದ್ದಲ್ಲಿ ಪ್ಲೇಗ್ ಇನ್ನೂ ಉಳಿದಿದೆಯೆ ? ಏಕೆ ಇದನ್ನು 
ಇನ್ನೂ ಶಾಶ್ವತವಾಗಿ ಉತ್ಪಾಟಿಸಲಾಗಿಲ್ಲ? ಇದು ಉತ್ತರ ಕಾಣದ ಪ್ರಶ್ನೆ , ಯಾವನೋ 
ತಲೆತಿರುಕನ ಕೈಗೆ ಪ್ಲೇಗ್ ರೋಗಾಣು ಸಿಕ್ಕಿದರೆ ಅದೇ ಅಮೂಲ್ಯ ಅಸ್ತವಾಗುತ್ತದೆ ಮಾರಕಾಸ್ತ್ರ 
ತಯಾರಿಕೆಗೆ , ಹಣವನ್ನು ಬಿಟ್ಟರೆ ಅದು ನೈತಿಕ ಪ್ರಶ್ನೆಯನ್ನೇ ಪ್ರಶ್ನಿಸುತ್ತದಲ್ಲವೆ ? 
ಬಯೋ ಟೆಕ್ನಾಲಜಿ ಪರಿಣತರ ನೆರವು ಪಡೆದರೆ ಈ ರೋಗಾಣುವನ್ನು ಜೊಪಾಸಣೆ 
ಮಾಡಬಹುದು ಹಾಗೆಯೇ ಅದರ ಸಾಮರ್ಥ್ಯವನ್ನೂ ಹೆಚ್ಚಿಸಬಹುದು. ಮತ್ತೆ ಅದೇ 
ಪ್ರಶ್ನೆ , ಈಗಾಗಲೇ ಅದು ಜೈವಿಕ ಅಸ್ತ್ರವಾಗಿ ರೂಪುಗೊಂಡಿಲ್ಲ ಎಂದು ಯಾವ ಖಾತರಿ ? 
- ಮೈಲಿ ಎಂದರೆ ಮೈಲಿ ದೂರ ಓಡಬೇಕಾದ ಪ್ರಸಂಗ ಹಿಂದೆಲ್ಲ ಇದ್ದುವು. ಸಿಡುಬಿನ 
ಹೆಸರು ಹೇಳುತ್ತಲೇ ನಮ್ಮ ತಾತಂದಿರು ಬೆಚ್ಚುತ್ತಿದ್ದರು. ಈಗಿನ ತಲೆಮಾರಿಗೆ ಸಿಡುಬು 
ಅಪರಿಚಿತ. ಎಂದಮೇಲೆ ಲಸಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವವರು ಯಾರು ? ಭಾರತದಲ್ಲಿ 
ಸಿಡುಬಿನ ವಿರುದ್ಧ ಲಸಿಕೆ ಹಾಕುವ ಕಾರ್ಯಕ್ರಮ 1982ರಲ್ಲೇ ಸ್ಥಗಿತವಾಯಿತು. ಒಂದುವೇಳೆ 
ಸಿಡುಬು ಮತ್ತೊಮ್ಮೆ ಎರಗಿದರೆ ಈಗಿನ ತಲೆಮಾರಿನವರಿಗೆ ಅದರ ವಿರುದ್ಧ ನಿರೋಧಕ 
ಶಕ್ತಿ ಎಲ್ಲಿಂದ ಬರಬೇಕು ? ಸಿಡುಬಿನ ಇತಿಹಾಸ ಬಲು ಜೋರು. 20ನೇ ಶತಮಾನದಲ್ಲಿ 
300 ದಶಲಕ್ಷ ಜನರನ್ನು ಬಲಿ ತೆಗೆದುಕೊಂಡ ಮಾರಿ ಇದು, ಎರಡು ಮಹಾಯುದ್ದಗಳಲ್ಲೂ 
ಇಷ್ಟೊಂದು ಪ್ರಮಾಣದ ಸಾವು ಸಂಭವಿಸಿರಲಿಲ್ಲ . ವೇರಿಯೋಲ್ ಎನ್ನುವ ವೈರಸ್‌ನಿಂದ 


ಸದ್ದಿಲ್ಲದ ಜೈವಿಕ ಯುದ್ಧ / 17 


ತಗಲುವ ಈ ರೋಗ ಮೂರೇ ದಿನಗಳಲ್ಲಿ ವಿಲಿವಿಲಿ ಒದ್ದಾಡಿಸಿ ಮೈ ಬೊಬ್ಬೆ ಮಾಡಿ 
ರವರವ ನರಕಕ್ಕೆ ತಳ್ಳುತ್ತದೆ . 1958ರಲ್ಲೇ ವಿಶ್ವಸಂಸ್ಥೆಯ ಆರೋಗ್ಯ ಸಭೆ ವಿಶ್ವ ಆರೋಗ್ಯ 
ಸಂಸ್ಥೆಗೆ ಶಿಫಾರಸು ಮಾಡಿ ಇಡೀ ಭೂಮಂಡಲದಿಂದಲೆ ಸಿಡುವನ್ನು ಗಡೀಪಾರು ಮಾಡಲು 
ಸೂಚಿಸಿತ್ತು . ವಿಶ್ವಸಂಸ್ಥೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಮಾಡಿಕೊಂಡು ಈ ರೋಗದ 
ವಿರುದ್ಧ ಸಮರ ಸಾರಿತ್ತು. ದಕ್ಷಿಣ ಏಷ್ಯದಿಂದ ನಿರ್ಮೂಲನೆ ಪ್ರಾರಂಭಿಸಿ ಏಷ್ಯ, ಕೊನೆಗೆ 
ಆಫ್ರಿಕವನ್ನು ಸಿಡುಬುಮುಕ್ತ ಮಾಡಿತು . ಸೊಮಾಲಿಯಲ್ಲಿ ಕೊನೆಯ ಸಿಡುಬಿನ ರೋಗಿ 
ಕಂಡದ್ದು 1977ರಲ್ಲಿ. ಸಹಸ್ರ ಸಹಸ್ತ ಸ್ಥಳೀಯ ವೈದ್ಯರು, ಸ್ವಯಂ ಸೇವಕರು ದೇಶ, ಕಾಲ, 
ಜನಾಂಗ, ಧರ್ಮ ಯಾವೊಂದನ್ನೂ ಲಕ್ಷಿಸದೆ ಸಾರಿದ ಸಿಡುಬಿನ ವಿರುದ್ಧದ ಸಮರಕ್ಕೆ 
ಜಯವಾಯಿತು. ಆದರೆ ಈ ಮಹಾಮಾರಿ ಬಿಟ್ಟು ಹೋಗುವ ಮೊದಲು ತಾನು ತಂಗಿದ್ದ 
ಮುಖದಲ್ಲಿ ಕಲೆಗಳನ್ನು ಮಾತ್ರ ಉಳಿಸಿಹೋಯಿತು- ಅದೂ ಕಲಾತ್ಮಕವಾಗಿ , ಇದಕ್ಕಾಗಿ 
ವಿಶ್ವಸಂಸ್ಥೆಗೆ 300 ಮಿಲಿಯನ್ ಡಾಲರ್ ಖರ್ಚಾಗಿತ್ತು . ಸಿಡುವಿನ ವೈರಸ್ ವೆರಿಯೋಲ. 
ಇದು ಮಾತ್ರ ಕಾಲನ ವಿರುದ್ದ ಸಡ್ಡು ಹೊಡೆದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡೇ 
ಬಿಟ್ಟಿದೆ . ಮೂಲೋತ್ಪಾಟನೆ ಮಾಡಿದ್ದು ಸಿಡುಬನ್ನೇ ಹೊರತು ಈ ವೆರೀಯೋಲಾ 
ಎನ್ನುವ ವೈರಿಯನ್ನಲ್ಲ . ಈಗ ಈ ವೈರಿ ಎರಡು ಪ್ರಯೋಗಾಲಯಗಳಲ್ಲಿ ಕುಳಿತಿದೆ . ಒಂದು 
ಅಮೆರಿಕದ ಅಟ್ಲಾಂಟದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಪ್ರಯೋಗಾಲಯದಲ್ಲಿ. 
ಇನ್ನೊಂದು ರಷ್ಯದ ಕೋಲ್‌ಸ್ಟೋ ವೈರಾಲಜಿ ಅಧ್ಯಯನ ಕೇಂದ್ರದಲ್ಲಿ , ಇದು ಅಧಿಕೃತ 
ಮಾಹಿತಿ . ಆದರೆ ಸಿ. ಐ . ಎ . ಯ ವರದಿಯ ಪ್ರಕಾರ, ಫ್ರಾನ್ಸ್ , ಇರಾಕ್ , ಉತ್ತರ ಕೊರಿಯಾದಲ್ಲೂ 
ಜೀವಂತ ವೇರಿಯೋಲಾ ಸಂರಕ್ಷಣೆ ಪಡೆದಿದೆ. ಇಂಥ ವರದಿಗಳು ಬಂದಾಗಲೆಲ್ಲ 
ಸಹಜವಾಗಿಯೇ ಮನುಕುಲದ ಅಳಿವು ಉಳಿವಿನ ಪ್ರಶ್ನೆ ಎದುರಾಗುತ್ತದೆ. 

ಈ ಹಾಲಿ ಸಂಗ್ರಹಕ್ಕೆ ಈಗೇನೂ ಕೆಲಸವಿದೆ ? ಅದೂ ಸಿಡುಬನ್ನೇ ಗಡೀಪಾರು 
ಮಾಡಿದಮೇಲೆ ಈ ಸಂಗ್ರಹವನ್ನು ನಾಶಪಡಿಸುವುದೇ ಲೇಸೆಂದು ಎರಡು ದಶಕಗಳಿಂದಲೂ 
ತಜ್ಞರು ವಾದ ಮಾಡುತ್ತಲೇ ಬಂದಿದ್ದಾರೆ . ಅನೇಕ ಸುತ್ತಿನ ಮಾತುಕತೆಗಳಾಗಿವೆ , ಆದರೆ 
ಮಾತು ಇನ್ನೂ ಕತೆಯಾಗಿಯೇ ಉಳಿದಿದೆ. ಮುಂದೆ ಎಂದಾದರೊಮ್ಮೆ ಈ ಮಹಾಮಾರಿ 
ಮತ್ತೆ ವಿಕಟಾಟ್ಟಹಾಸ ಹಾಡಿ ಸಾವಿನ ಕೊಯ್ದು ಮಾಡಿದರೆ ಆಗ ವ್ಯಾಕ್ಸಿನ್ ತಯಾರಿಸಲು 
ಈ ಸಂಗ್ರಹವೇ ನೆರವಿಗೆ ಬರಬೇಕಲ್ಲ. ಅಲ್ಲದೆ ಈಗಿರುವ ವ್ಯಾನು ಎಲ್ಲರಿಗೂ 
ಹೊಂದುವಂತಹುದಲ್ಲ . ಹೀರುವುದರಿಂದ ಗರ್ಭಿಣಿಯರಿಗೆ , ಏಡ್ಸ್ ರೋಗಿಗಳಿಗೆ , ನಿರೋಧಕ 
ಶಕ್ತಿ ಕಳೆದುಕೊಂಡಿರುವವರಿಗೆ ಪ್ರಯೋಜನವಾಗದು. ಆರೋಗ್ಯವಂತರಲ್ಲೂ ಈಗಿನ ವ್ಯಾಕ್ಸಿನು 
ನರಸಂಬಂಧೀ ರೋಗ ತರಬಹುದೆಂಬ ಅನುಮಾನವೂ ಇದೆ. ಹಾಗಿದ್ದರೆ ಉಪಾಯವೇನು? 
ಆದೇ ಹೊಸ ವ್ಯಾಕ್ಸಿನು ತಯಾರಿಸುವುದು . ಇದಕ್ಕಾಗಿಯೇ ಬೇಕು ಹಳೆಯ ವೈರಿಗಳು 
ಎನ್ನುತ್ತಾರೆ ಸಿಡುಬಿನ ತಜ್ಞರು . ಹೀಗಾಗಿ ವಿಶ್ವಸಂಸ್ಥೆ ಎಷ್ಟು ತಿಣುಕಿದರು , ಒತ್ತಡ ಹಾಕಿದರೂ 
ಇರುವ ಮಾದರಿಯನ್ನು ತೊರೆಯಲು ತಂತ್ರಜ್ಞರಿಗೆ ಎಳ್ಳಷ್ಟೂ ಇಷ್ಟವಿಲ್ಲ. ಕಾಲ ಬರಲಿ 
ನಾಶ ಮಾಡುತ್ತೇವೆ' ಎನ್ನುತ್ತಾರೆ . ವೇರಿಯೋಲಾವನ್ನು ಅಮರಗೊಳಿಸುವ ಇಚ್ಛೆ ನಮಗಿಲ್ಲ 
ಎಂಬ ಅಭೀಷ್ಟೆಯನ್ನು ಅವರು ಹೊರಗೆಡಹುತ್ತಾರೆ . ಅಸಲಿ ಸಮಸ್ಯೆ ಎಂದರೆ ಆ ಕಾಲವೂ 


18/ ಕರ್ತಾರನಿಗೊಂದು ಕಿವಿಮಾತು 


ಬರಬಹುದು, ಆ ವೇಳೆಗೆ ಇವೇ ವೈರಸ್‌ಗಳು ವೈರಿಗಳಿಗೆ ಸಿಕ್ಕಿ ಭಯೋತ್ಪಾದನೆಯ 
ಬ್ರಹ್ಮಾಸಗಳು ತಯಾರಾದರೆ ? ಇನ್ನೂ ಒಂದು ಸಮಸ್ಯೆ ಎಂದರೆ ಜನಸಂಖ್ಯಾ ಸ್ಫೋಟ. 
ನಾವೇ ಇದ್ದೇವಲ್ಲ ಭಾರತದಲ್ಲಿ ನೂರು ಕೋಟಿ. ಇಷ್ಟೊಂದು ಮಂದಿಗೆ ಲಸಿಕೆ 
ಒದಗಿಸುವುದಾದರೂ ಹೇಗೆ ? ಮೇಲಾಗಿ ಲಸಿಕೆ ತಯಾರಿಸಲು ಕನಿಷ್ಠ ಐದು ಹತ್ತು 
ವರ್ಷಗಳಾದರೂ ಬೇಕು. ಇಷ್ಟೊಂದು ಸಮಯವನ್ನು ವೈರಿಗಳು ಕೊಡುತ್ತಾರೆಯೆ ? ಅಥವಾ 
ವೈರಸ್‌ಗಳಿಗೆ ವ್ಯವಧಾನವಿದೆಯೆ ? 

* ಆಂಡ್ರಾಕ್ಸ್ ಎಂಬ ಆತಂಕವಾದಿ 
ನಾಗರಿಕ ದೇಶಗಳು ಈ ಭಯಂಕರ ವಾದಿಗಳಿಗೆ ಸಂದೇಶ ಕಳಿಸಲೇಬೇಕು. ಇಂಥ 
ಬ್ರಹ್ಮಾಸಗಳು ಎಂದೂ ಅವರ ಕೈಗೆ ಸಿಗುವಂತಾಗಬಾರದೆಂದು ಕೆಲವು ಪ್ರಜ್ಞಾವಂತ ವಿಜ್ಞಾನಿಗಳು 
ದನಿ ಎತ್ತಿದ್ದಾರೆ . ವಿಶ್ವ ಆರೋಗ್ಯ ಸಂಸ್ಥೆ ಜಿನೀವಾದಲ್ಲಿ ಈ ಮೇ ತಿಂಗಳು ಸಮಾವೇಶಗೊಂಡಾಗ 
ವೆರೀಯೋಲಾ ವೈರಸ್ಸನ್ನು ಇತಿಶ್ರೀ ಮಾಡುವ ನಿರ್ಣಯವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ . 
ಭಯೋತ್ಪಾದಕರಿಗೆ ಸಂಶೋಧನೆಯ ಹೆಸರಿನಲ್ಲಿ ಪ್ರಯೋಗ ಮಾಡುವ ಮನುಕುಲದ 
ಶತ್ರುಗಳಿಗೋ ಈ ವೈರಸ್ ಸಿಕ್ಕಲಿಲ್ಲವೆನ್ನಿ , ಆದರೆ ಭಯೋತ್ಪಾದನೆ ಎಂಬ ವ್ಯಾಧಿ ನಿಲ್ಲದು. 
ಆಗ ಒಡನೆಯೇ ಅವರು ಕೈ ಹಾಕುವುದು ಆಂಧ್ರಾಕ್ಸ್ ಎಂಬ ಆತಂಕವಾದಿಗೆ, ಉಳಿದೆಲ್ಲ 
ಸೂಕ್ಷ್ಮ ಜೀವಿಗಳಿಗಿಂತ ಆಂಡ್ರಾಕ್ಸ್ ಬ್ಯಾಕ್ಟಿರಿಯ ಸುಲಭ ಲಭ್ಯ , ಪ್ರಸಾರ ಮಾಡುವುದು 
ಸುಲಭ, ಬೆಳೆಯುವುದು ಸುಲಭ. ಸತ್ಯ ಹೇಳಬೇಕೆಂದರೆ ನಮ್ಮ ಬೆಂಗಳೂರಿನ ಯಾವುದಾದರೂ 
ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಸಾಕು, ಈ ಬ್ಯಾಕ್ಟಿರಿಯವನ್ನು 
ಬೇಕಾದರೆ ಪ್ರತ್ಯಕ್ಷಗೊಳಿಸುತ್ತಾರೆ. ತಲೆ ನೋವೆಂದರೆ ಒಮ್ಮೆ ಈ ರಕ್ಕಸ ಸಂತತಿ ಹುಟ್ಟಿತೆಂದರೆ , 
ವೃದ್ಧಿಸಿತೆಂದರೆ ತಡೆಯುವುದು ಬಲು ಕಷ್ಟ, ಇದೇ ಲ್ಯಾಡೆನ್ ಗುಂಪಿಗೆ ಪ್ಲಸ್ ಪಾಯಿಂಟ್. 
ಆಂಡ್ರಾಕ್ಸ್ ಮೇಲೆ ಇವರಿಗೆ ಭರವಸೆ ಏನಿದೆ ಇದರಲ್ಲಿ ಭಯಂಕರದ ಅಂಶ ? ಕೆಳಗಿನ 
ಈ ಒಂದು ಸಾಧ್ಯತೆಯನ್ನು ಗಮನಿಸಿ: 

ಹೆಲಿಕಾಪ್ಟರನ್ನು ಅಪಹರಿಸಿ ಎರಡು ಸಿಮೆಂಟ್ ಚೀಲದಲ್ಲಿ ಆಂಧ್ರಾಕ್ಸ್ ಬೀಜಕಗಳನ್ನು 
ತುಂಬಿ ಆನೇಕಲ್ಲಿನ ಮೇಲೆ ಸುರಿದರೆ ಅವು ತೇಲಿ ತೇಲಿ ನೆಲೆಯೂರುವುದು ಬೆಂಗಳೂರಿನಲ್ಲಿ . 
ಮೂವತ್ತು ಲಕ್ಷ ಮಂದಿಯನ್ನು ಇದು ಆಪೋಶನ ತೆಗೆದುಕೊಳ್ಳಬಲ್ಲದು. ಹೈಡೋಜನ್ 
ಬಾಂಬು ಕೂಡ ಒಂದೇ ಏಟಿಗೆ ಇಷ್ಟೊಂದು ಪ್ರಮಾಣದ ಸಾವು ತರದು ಆಂಡ್ರಾಕ್ಸ್ 
ಕೊಡುವ ಜೀವದಾನ ಕೆಲವು ದಿನ, ರೋಗಿಗಳ ನಿಧನ ಇಲ್ಲಿ ಬಲು ನಿಧಾನ , ಬ್ಯಾಸಿಲೆಸ್ 
ಆಂಥಾಸಿಸ್ ಎಂಬ ಬ್ಯಾಕ್ಟಿರಿಯವೇ ಆಂಧ್ಯಾಕ್ಸ್ ರೋಗಜನಕ, ಅದು ಏನು ಮಾಡುತ್ತದೆಂದರೆ 
ಸದ್ದಿಲ್ಲದೆ ನಮ್ಮ ಉಸಿರಿನ ಮೂಲಕ ಶ್ವಾಸಕೋಶ ಸೇರುತ್ತದೆ. ಮಾಂಸದಲ್ಲಿದ್ದರೆ ಅದನ್ನು 
ತಿನ್ನುವವರ ಅನ್ನನಾಳದ ಮೂಲಕ ಒಳಗಿಳಿಯುತ್ತದೆ. ಇನ್ನೂ ಕೆಲವು ಚರ್ಮದ ಮೇಲೆ 
ತಾತ್ಕಾಲಿಕ ಶಿಬಿರ ಹೂಡಿ, ವ್ರಣ ಮಾಡಿ ದೇಹದ ಒಳಕೋಟೆಗೆ ಸುರಂಗ ಕೊರೆಯುತ್ತವೆ. 
ಶ್ವಾಸಕೋಶಕ್ಕೆ ಪಲಾಯನ ಮಾಡಿದರಂತೂ ತೀರ ಅಪಾಯ , ರಕ್ತನಾಳಗೊಳಗೆ ತೂರಿ ಅಲ್ಲಿ 
ವಿಷವನ್ನು ವಿಸರ್ಜಿಸುತ್ತವೆ, ಮುಂದಿನ ಕೆಲಸವನ್ನು ನೆತ್ತರಿಗೆ ಬಿಡುತ್ತವೆ. ಈ ವಿಷ 
ಲೇಪವನ್ನು ಶರೀರಕ್ಕೆಲ್ಲ ಸುತ್ತಾಡಿಸುವ ಧರ್ಮಕಾರ್ಯ ರಕ್ತದ್ದು . ಬ್ಯಾಕ್ಟಿರಿಯ ಶರೀರಾದ್ಯಂತ 


ಸದ್ದಿಲ್ಲದ ಜೈವಿಕ ಯುದ್ಧ /19 


ವ್ಯಾಪಿಸಿ, ಸಾಮ್ರಾಜ್ಯ ಸ್ಥಾಪಿಸಿಕೊಳ್ಳುತ್ತದೆ, ರೋಗಿಗೆ ಜ್ವರ , ಸುಸ್ತು . ಇದ್ದಕ್ಕಿದ್ದಂತೆ 
ಸರಿಹೋಯಿತೆನ್ನುವ ನಿರಾಳ. ಹಿಂದೆಯೇ ಅದರ ಹಿಕಮತ್ತು ಉಸಿರಾಟದ ವ್ಯವಸ್ಥೆಗೆ 
ಭಂಗಬಂದು ಸಾವು ತಬ್ಬುತ್ತದೆ. ಈ ಬ್ಯಾಕ್ಟಿರಿಯವನ್ನು ಅರಸಿ ದೊಡ್ಡ ದೊಡ್ಡ 
ಪ್ರಯೋಗಾಲಯಗಳಿಗೆ ಉಗ್ರವಾದಿಗಳು ಮೊರೆ ಹೋಗಬೇಕಾದುದಿಲ್ಲ . ದನಗಳನ್ನು ತುಂಡರಿಸುವ 
ಕಸಾಯಿಖಾನೆಗೆ ಹೋದರೂ ಸಾಕು, ನಾಲ್ಕಾರು ದಿನ ಚರ್ಮವನ್ನು ಕೊಳೆಯಬಿಟ್ಟರೆ ಸಾಕು, 
ಅಲ್ಲಿ ಬ್ಯಾಸಿಲೆಸ್ ಆಂಧ್ರಾಸಿಸ್ ಪ್ರತಿಷ್ಠಾಪನೆಗೊಳ್ಳುತ್ತದೆ . ದನ, ಕುರಿ , ಆಡು, ಒಂಟೆ ಈ 
ಬ್ಯಾಕ್ಟಿರಿಯದ ತಂಗುದಾಣ 70ವರ್ಷಗಳ ಹಿಂದೆಯೇ ಅಮೆರಿಕದಲ್ಲಿ ಆಂಧ್ಯಾಕ್ಸ್ 
ಗಡೀಪಾರಾಗಿತ್ತು . ಅಲ್ಲಿನ ಪಶು ವೈದ್ಯಕೀಯ ನಿಗಾ ವಹಿಸಿತ್ತು . ನಮ್ಮಲ್ಲಿ? ನಮ್ಮಲ್ಲಿ 
ಪಶುಗಳು ಹೆಚ್ಚ , ಬಲಿಪಶುಗಳು ಹೆಚ್ಚೇ ಆ ಗೊಂದಲ ಈಗಲೂ ಇದೆ. ನ್ಯೂಯಾರ್ಕ್ 
ಟೈಮ್ಸ್ ಪತ್ರಿಕೆ ತೀರ ಈಚೆಗೆ ಬಯಾಲಾಜಿಕಲ್ ವಾರ್ ಅಂಡ್ ಅಮೆರಿಕನ್ ಸೀಕ್ರೆಟ್ 
ವೆಪನ್ಸ್ ಎಂಬ ಪ್ರಕಟಣೆಯ ಕೆಲವು ಅಂಕೆಅಂಶಗಳನ್ನು ಹೊರಗೆಡವಿದೆ. ಅಮೆರಿಕವೊಂದರಲ್ಲೇ 
ಬಾಟುಲಿನಮ್ (ಕ್ಲಸ್ಟಿಡಿಯಮ್ ಬಾಟುಲಿನಮ್ ಎಂಬ ಬ್ಯಾಕ್ಟಿರಿಯದ ವಿಷ) ವಿಷದ 
ದಾಸ್ತಾನು ನೂರು ಕೋಟಿ ಜನರನ್ನು ಒಮ್ಮೆಲೇ ಕೊಲ್ಲುವಷ್ಟಿದೆ ಎಂದು ಹೇಳಿದೆ. ರಷ್ಯದಲ್ಲಿ 
300 ಟನ್ನು ಆಂಧ್ರಾಕ್ಸ್ ಬೀಜಕ ಸಂಗ್ರಹವಿದೆಯಂತೆ ; ಇಡೀ ಅಮೆರಿಕವನ್ನೇ 
ಮುಗಿಸಬಹುದಾದಷ್ಟು ! ಶೀತಲ ಸಮರ ಕಾಲದಲ್ಲಿ ಹಿಂದಿನ ರಷ್ಯ ಮತ್ತು ಅಮೆರಿಕ 
ಎಂಥೆಂಥ ಸಂಶೋಧನೆಗಳನ್ನು ಮಾಡಿತ್ತು ಎನ್ನುವುದಕ್ಕೆ ಇದೊಂದು ಸಣ್ಣ ಉದಾಹರಣೆ 
ಅಷ್ಟೇ . 
- ಆಂಧ್ಯಾಕ್ಸ್ ಅಸ್ತ್ರ ಇಂದಿನ ಶೋಧನೆಗಳ ಬಳುವಳಿಯಲ್ಲ. ಆದರೆ ಬ್ಯಾಕ್ಟಿರಿಯ ಅಧ್ಯಯನಕ್ಕೆ 
ಇದು ನಾಂದಿ ಹಾಕಿಕೊಟ್ಟ ರೋಗ, ಮೈಕ್ರೋ ಬಯಾಲಜಿ, ಇಮ್ಯುನಾಲಜಿ ವಿಭಾಗಗಳು 
ಹುಟ್ಟಿದ್ದೇ ಇದರ ಅಧ್ಯಯನದಿಂದ, ಜರ್ಮನಿಯ ರಾಬರ್ಟ್ ಕಾಕ್ ( 1843 -1910 ) 
ಈ ರೋಗಾಣುವನ್ನು ಮೊದಲ ಬಾರಿಗೆ ಪ್ರತ್ಯೇಕಿಸಿದ . ಇದು ರೋಗಕಾರಕವೆಂದು ಕರಾರುವಾಕ್ಕಾಗಿ 
ನಿರ್ಧರಿಸಿದ , ಭಾರತಕ್ಕೆ ಬಂದು ಕಾಲರಾ ಮತ್ತು ಕ್ಷಯದ ಬ್ಯಾಕ್ಟಿರಿಯಾಗಳನ್ನು ಅಷ್ಟೇ 
ಆಸ್ಥೆಯಿಂದ ಅಧ್ಯಯನ ಮಾಡಿ ಗುರುತಿಸುವುದರಲ್ಲಿ ಸಫಲನಾದ . ಅವನ ಅನನ್ಯ ಕೊಡುಗೆಗಾಗಿ 
1905 ರಲ್ಲಿ ನೊಬೆಲ್ ಪ್ರಶಸ್ತಿಗೂ ಪಾತ್ರನಾದ . ಅವನು ಹಾಕಿಕೊಟ್ಟ ತಳಹದಿ ವೈರಸ್ 
ಅಧ್ಯಯನದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿತು. ಆದರೆ ಈಗಿನ ಹುಸಿ ಕ್ರಾಂತಿ ಪುರುಷರಾದ 
ಉಗ್ರಗಾಮಿಗಳಿಗೂ ಆಂಧ್ರಾಕ್ಸ್ ಕಾರಕ ಬ್ಯಾಕ್ಟಿರಿಯ ಸಿಕ್ಕಿಬಿಟ್ಟಿದೆ. ಎಲ್ಲ ದೇಶ ಸಂಪನ್ಮೂಲ 
ಹಂಚಿಕೆಯಲ್ಲೂ ನಿಸರ್ಗ ಅಷ್ಟಿಷ್ಟು ತಾರತಮ್ಯವನ್ನು ತೋರಿಸಿರಬಹುದು. ಒಂದು ದೇಶಕ್ಕೆ 
ಚಿನ್ನ ಮತ್ತೊಂದಕ್ಕೆ ಸುಣ್ಣ, ಒಂದಕ್ಕೆ ಉಪ್ಪು ಮತ್ತೊಂದಕ್ಕೆ ಪೆಟ್ಲುಪ್ಪು . ಆದರೆ ಆಂಡ್ರಾಕ್ಸ್ 
ವಿಷಯಕ್ಕೆ ಬಂದಾಗ ಮಾತ್ರ ನಿಸರ್ಗ ಉದಾರನೀತಿಯನ್ನು ಸಾರಿದೆ . ಈಗ ಈ ರೋಗವು 
ಜಾಗತಿಕ ಮಟ್ಟದಲ್ಲಿ ತನ್ನ ಕಬಂಧಬಾಹು ಚಾಚಿದೆ . 82 ರಾಷ ಗಳು ಸಮಾನವಾಗಿ 
ಆಂಧ್ರಾಕ್ಸ್ ರೋಗವನ್ನು ಹಂಚಿಕೊಂಡಿವೆ . 1945ರಲ್ಲಿ ಈ ರೋಗ ಇರಾನಿನ ದಶಲಕ್ಷ 
ಕುರಿಗಳನ್ನು ಬಲಿ ತೆಗೆದುಕೊಂಡಿತ್ತು . 1978ರಲ್ಲಿ ಜಿಂಬಾಬ್ಬೆಯ ನೂರು ಮಂದಿ ಈ 
ರೋಗದಿಂದ ನಿಧನರಾಗಿದ್ದರು . 

ಈ ಹಂತದಲ್ಲಿ ಆಂಧ್ಯಾಕ್ಸ್ ಮಾರಕಾಸ್ತವಾಗಿ ಮೈದಳೆದದ್ದು ಹೇಗೆ ಎಂಬುದನ್ನು ಕುರಿತು 


20/ ಕರ್ತಾರನಿಗೊಂದು ಕಿವಿಮಾತು 


ಒಂದಷ್ಟು ಯೋಚಿಸುವುದು ಒಳ್ಳೆಯದು. ಜೈವಿಕ ಸಮಾರಾಸಗಳ ವಿಶೇಷವೆಂದರೆ ಅವುಗಳನ್ನು 
ಹುಟ್ಟು ಹಾಕುವುದು ಸುಲಭ, ದೊಡ್ಡ ತಂತ್ರಜ್ಞಾನ ಬೇಡುವುದಿಲ್ಲ , ದೊಡ್ಡ ಜಾಗ ಬೇಕಿಲ್ಲ . 
ಗುಡಿಸಿಲಿನ ಒಂದು ಮೂಲೆಯಾದರೂ ಸಾಕು, ದಾಸ್ತಾನಿಡಲೂ ಅಷ್ಟೇ . ಶೇಖರಿಸಿಡುವ 
ಅಗತ್ಯವೂ ಇಲ್ಲ . ಒಂದು ಎರಡಾಗಿ , ಎರಡು ನಾಲ್ಕಾಗಿ ಹೀಗೆಯೇ ಕೋಟಿಕೋಟಿ ವೃದ್ಧಿ 
ಈ ಬ್ಯಾಕ್ಟಿರಿಯ , ಹುಟ್ಟು ಹಾಕುವಷ್ಟೇ ಸುಲಭವಾಗಿ ಈ ಅಸ್ತ್ರವನ್ನು ಗುರಿ ಮುಟ್ಟಿಸುವ 
ಕೆಲಸ ಸುಲಭವಲ್ಲ . ಅಲ್ಲಿ ಮಾತ್ರ ಭಾರಿ ತಂತ್ರಜ್ಞಾನ ಬೇಕು, ಹಣ ಬೇಕು. ಅಂತಾರಾಷ್ಟ್ರೀಯ 
ಭಯೋತ್ಪಾದಕರಲ್ಲಿ ಮೊದಲನೆಯದು ಗೈರು, ಆದರೆ ಎರಡನೆಯದು ಮೊದಲನೆಯದನ್ನು 
ಕೊಂಡುಕೊಳ್ಳುತ್ತದೆ. ಯಾವುದಾದರೂ ಜರ್ಮ್‌ ಬ್ಯಾಂಕಿನಿಂದ ಸಂಶೋಧನೆಯ ಹೆಸರಿನಲ್ಲಿ 
ಈ ಬ್ಯಾಕ್ಟಿರಿಯವನ್ನು ಕೊಳ್ಳಬಹುದು. ಅಲ್ಲಿ ದೊರೆಯದಿದ್ದಲ್ಲಿ ನಿಸರ್ಗದಿಂದಲೇ 
ಪಡೆಯಬಹುದು. ಇರಾಕ್ ತನ್ನ ಜೈವಿಕ ಮಾರಕಾಸ್ತ್ರ ತಯಾರಿಕೆಗೆ ಅಮೆರಿಕದ 'ಸೀಡ್ 
ಸ್ವಾಕ್ ಫಾರಂ' ಎಂಬ ವಹಿವಾಟು ಕೇಂದ್ರದಿಂದ ಆಂಧ್ರಾಕ್ಸ್ ಬೀಜಕಗಳನ್ನು ಖರೀದಿಸಿತು . 
* ಆಂಧ್ರಾಕ್ಸ್ ಕಾರಕ ಬ್ಯಾಕ್ಟಿರಿಯಗಳು ಜೈವಿಕಾಸ್ತವಾಗುವ ಮುನ್ನ ನಾಲ್ಕಾರು ಹಂತಗಳನ್ನು 
ದಾಟಬೇಕಾಗುತ್ತದೆ. ಇವನ್ನು ಮೊದಲು ಫರ್ಮೆಂಟರ್‌ನಲ್ಲಿಟ್ಟು ವೃದ್ಧಿಪಡಿಸುತ್ತಾರೆ. ಪಾಯಸದಂಧ 
ಅರೆಘನ ಪದಾರ್ಥ ತಯಾರಿಸುತ್ತಾರೆ; ಶೀತಲಗೊಳಿಸುತ್ತಾರೆ, ಶುಷ್ಕ ಮಾಡುತ್ತಾರೆ . ಸೆಂಟ್ರಿ 
ಮ್ಹಜ್‌ನಲ್ಲಿಟ್ಟು ದ್ರವ ಮತ್ತು ಬೀಜಕಗಳನ್ನು ಪ್ರತ್ಯೇಕಿಸುತ್ತಾರೆ. ಇದಕ್ಕೇನೂ ಅಂಥ ದೊಡ್ಡ 
ಉಪಕರಣಗಳೇನೂ ಬೇಕಾಗಿಲ್ಲ . 1998ರಲ್ಲಿ ಇರಾಕ್‌ನ ದಾಸ್ತಾನಿನಲ್ಲಿ 8, 000 ಲೀಟರ್ 
ಆಂಧ್ರಾಕ್ಸ್ ಬೀಜಕಗಳಿದ್ದುವು. ಇಷ್ಟು ಸಾಲದೆ ಪೃಥ್ವಿಯ ಜೀವಸಂಕುಲವನ್ನು ಮುಗಿಸಲು. 
ತಂತ್ರಜ್ಞರ ನೆರವಿಲ್ಲದೆ ಆಂಡ್ರಾಕ್ಸ್ ಮಾರಕಾಸ್ತವಾಗಲಾರದು. ಈ ಬೀಜಕಗಳನ್ನು ಶುದ್ದೀಕರಿಸಬೇಕು 
ಅಂದರೆ ಹೆಚ್ಚಿನ ವಿಷ ಉತ್ಪತ್ತಿ ಮಾಡುವ ಬೀಜಕಗಳನ್ನು ಆರಿಸಬೇಕು. ಇವು ಎಷ್ಟು 
ಸಣ್ಣಗಿರುತ್ತವೆಂದರೆ ಐದು ಮೈಕ್ರಾನ್ ಗಾತ್ರದಷ್ಟು(ಮೀಟರಿನ ದಶಲಕ್ಷದ ಒಂದುಭಾಗ). 
ಇವೇ ದಾಳಿಗೆ ಅತಿ ಪ್ರಶಸ್ತ . ಅವನ್ನು ನೇರವಾಗಿಯೇ ಬಳಸುವಂತಿಲ್ಲ. ಯಾವುದಾದರೊಂದು 
ಪುಡಿಯೊಂದಿಗೆ ಪ್ರಮಾಣ ನಿರ್ಧರಿಸಿ ಬೆರೆಸಬೇಕು. ಯಾವುದೇ ವ್ಯಕ್ತಿ 2500 ರಿಂದ 
8000 ಬೀಜಕಗಳನ್ನು ಸೇವಿಸಿದರೆ ಆಂಧ್ಯಾಕ್ಸ್ ರೋಗ ತಗಲುತ್ತದೆ . ಸಾಮಾನ್ಯವಾಗಿ 
ಇವನ್ನು ವಿತರಣೆ ಮಾಡಲು ಉಗ್ರಗಾಮಿಗಳು ಸಾರಿಗೆ ಸುರಂಗ ಮಾರ್ಗಗಳನ್ನೂ ಅನುಸರಿಸುತ್ತಾರೆ . 
ಕಿಟಕಿ ಬಾಗಿಲುಗಳನ್ನು ಬಂದ್ ಮಾಡಲು ಅವಕಾಶವಿದ್ದರೆ ಆಂಧ್ರಾಕ್ಸ್ ಬೀಜಕಗಳು ಉಸಿರಾಟದ 
ಮೂಲಕ ಶರೀರ ಸೇರುವುದು ಸುಲಭ. 

ಜೈವಿಕ ಸಮರ ಎದುರಿಸುವುದು ಹೇಗೆ ? 
ಯಾವ ದೇಶ ಹೊಸ ವರ್ಷವನ್ನು ಹೇಗೆ ಸ್ವಾಗತಿಸಿತೋ , ಅಮೆರಿಕವಂತು ಸಿಡುಬಿನ 
ಲಸಿಕೆಯೊಂದಿಗೆ ಈ ವರ್ಷವನ್ನು ಆರಂಭಿಸಿದೆ. ಇರಾಕಿನ ಬಳಿ ಸಿಡುವಿನ ವೈರಸ್ ಇದೆ 
ಎಂಬ ಶಂಕೆಯೇ ಬುಷ್ ಅವರನ್ನು ಈ ನಿರ್ಧಾರ ತೆಗೆದುಕೊಳ್ಳಲು ಪ್ರೇರೇಪಿಸಿದೆ. 
ನ್ಯೂಯಾರ್ಕಿನ ಜೋಡಿಗೋಪುರಗಳು ಉಗ್ರವಾದಿಗಳ ಆಕ್ರಮಣಕ್ಕೆ ಬಲಿಯಾಗುವ ಮುನ್ನವೇ 
ಜೈವಿಕ ಯುದ್ದ ಕುರಿತು ಬುಷ್ ಹೇಳಿದ್ದರು - 

' ಇದೇನೂ ಗಾಭರಿ ಪಡಬೇಕಾದ ವಿಷಯವೇನಲ್ಲ. ಏಕೆಂದರೆ ಈ ಸಮಸ್ಯೆ ಈಗಾಗಲೇ 


ಸದ್ದಿಲ್ಲದ ಜೈವಿಕ ಯುದ್ಧ / 21 


ಗಂಭೀರ ರೂಪ ಪಡೆದಿದೆ. ಈಗ ಅದನ್ನು ಹೇಗೆ ಶಿಸ್ತುಬದ್ಧವಾಗಿ ಎದುರಿಸಬೇಕು, 
ಮುಂದೆ ಹೇಗೆ ಇದನ್ನು ನಿಭಾಯಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ 
ಸಮಯ ಬಂದಿದೆ. ಭಯಪಡುವುದಕ್ಕಿಂತ ತಯಾರಾಗುವುದೇ ಲೇಸೆಂಬ ಇಂಗಿತ ಅಧ್ಯಕ್ಷರದು. 
ಇದರ ಹಿಂದೆಯೇ ಅಮೆರಿಕದ ಮಿಲಿಟರಿಗೆ ಸಿಡುಬು ಲಸಿಕೆಯನ್ನು ಕಡ್ಡಾಯಗೊಳಿಸಿದೆ 
ಹಾಗೆಯೇ ಆಸ್ಪತ್ರೆಯ ಸಿಬ್ಬಂದಿಗೂ ಕೂಡ, ನಾಗರಿಕರು ಸ್ವಇಚ್ಛೆಯಿಂದ ಮುಂದೆ ಬರುತ್ತಾರೆಂಬ 
ನಿರೀಕ್ಷೆಯನ್ನು ಅಧ್ಯಕ್ಷರು ಮುಂದಿಟ್ಟಿದ್ದಾರೆ . 

ಹಾಗಾದರೆ ಜೈವಿಕ ಸಮರದ ವಿರುದ್ಧ ಎಂಥ ತಯಾರಿ ನಡೆಸಬೇಕು? ಲಸಿಕೆ ಧಾರಾಳವಾಗಿ 
ಸಿಗುವಂತೆ ಮಾಡುವುದೆ ? ವೈರಿಯನ್ನು ನಿಗ್ರಹಿಸುವುದೆ ? ಸಾರ್ವಜನಿಕರಿಗೆ ಜೈವಿಕ ಸಮರದ 
ಬಗ್ಗೆ ಮನದಟ್ಟು ಮಾಡಿಕೊಡುವುದೆ ? ಇವೆಲ್ಲವನ್ನೂ ಒಟ್ಟಾಗಿಯೇ ನಿಭಾಯಿಸಬೇಕಾಗುತ್ತದೆ . 
ಭಯೋತ್ಪಾದಕರ ಗುರಿ ತತ್‌ಕ್ಷಣದಲ್ಲಿ ಅಮೆರಿಕ ಎಂಬ ಬಗ್ಗೆ ಸಂಶಯವಿಲ್ಲ . ಉಳಿದ 
ದೇಶಗಳಿಗೆ ಈ ಭಯ ಇಲ್ಲವೆಂದಲ್ಲ. ಅಮೆರಿಕವನ್ನು ಇಸ್ಲಾಮ್ ಧರ್ಮದ ವಿರೋಧಿಯೆಂದೇ 
ಬಿನ್ ಲ್ಯಾಡೆನ್ ಗುಂಪು ಬಗೆದಿದೆ. ಎಂದೇ ಅಮೆರಿಕ ಜೈವಿಕ ಯುದ್ದದ ವಿರುದ್ಧ ಅನೇಕ 
ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದೆ . ಅದರಲ್ಲೂ ಕೃಷಿ ಕ್ಷೇತ್ರ ಭಯೋತ್ಪಾದಕರಿಗೆ ಒಡನೆಯೇ 
ಈಡಾಗುವ ಕ್ಷೇತ್ರ. ಅಲ್ಲಿ ಏರುಪೇರು ಮಾಡಿದರೆ ಆಹಾರ ಧಾನ್ಯದ ಉತ್ಪಾದನೆಗೆ ಆಯಾತ 
ನಿರ್ಯಾತಕ್ಕೆ ದೊಡ್ಡ ಏಟು, ವಹಿವಾಟಿಗೆ ಏಟೆಂದರೆ ಖಜಾನೆಗೂ ಏಟು ತಜ್ಞರ ಅಂದಾಜಿನಂತೆ 
ಅಮೆರಿಕದ ವಾರ್ಷಿಕ ಕೃಷಿ ಉತ್ಪನ್ನದ ಮೌಲ್ಯ 224 ಬಿಲಿಯನ್ ಡಾಲರ್ . ಈ ಪೈಕಿ 
60 ಬಿಲಿಯನ್ ಡಾಲರ್ ಮೌಲ್ಯದ ಆಹಾರ ಪದಾರ್ಥ ರಫ್ತಾಗುತ್ತದೆ . ಜಗತ್ತಿನ ಶೇ . 50 
ಭಾಗ ಸೋಯಾಬೀನ್ ಬೆಳೆಗೆ ಅಮೆರಿಕವೇ ಮೂಲ. ಇದರ ಮೌಲ್ಯವೇ ವಾರ್ಷಿಕ 16 
ಬಿಲಿಯನ್ ಡಾಲರಿನಷ್ಟು . ದಕ್ಷಿಣ ಏಷ್ಯದಲ್ಲಿ ಸೋಯಾಬೀನ್‌ಗೆ ತುಕ್ಕು ರೋಗ ಆಗಾಗ 
ಕಾಡುತ್ತದೆ . ತಲೆಕೆಟ್ಟ ಅಲ್ ಖೈದ ಅನುಯಾಯಿಯೋ , ಲಷ್ಕರ್‌ ತೋಯಿಬಾದ ಹುಚ್ಚನೊ , 
ಹರ್ಕಲ್ - ಉಲ್ - ಮುಜಾಹಿದ್ದೀನ್ ಸದಸ್ಯನೋ ಈ ಸೋಯಾಬೀನ್ ತುಕ್ಕನ್ನು ಬೀಜದೊಂದಿಗೆ 
ಬೆರೆಸಿ ಅಥವಾ ನೇರವಾಗಿ ಫಸಲು ಬೆಳೆದ ಭೂಮಿಗೇ ಸುರಿದ ಎನ್ನಿ , ಒಂದು ಇಳುವರಿ 
ಹಾಳಾಯಿತೆಂದರೆ ಎಂಟು ಬಿಲಿಯನ್ ಡಾಲರ್ ನಷ್ಟ. ಇಂಥ ಹತ್ತಾರು ಸಾಧ್ಯತೆಗಳನ್ನು 
ಅಮೆರಿಕ ತುಂಬ ಗಂಭೀರವಾಗಿ ಯೋಚಿಸುತ್ತಿದೆ , 

ನಿಜ, ಆಂಧ್ಯಾಕ್ಸ್ ಸದ್ಯಕ್ಕೆ ಅತಿ ಭೀಕರ ಅಸ್ತವಾಗಿ ಭಯದ ಬೀಜವನ್ನು ಎಲ್ಲೆಡೆ 
ಹರಡಿದೆ . ಅದರಲ್ಲೂ ಅಮೆರಿಕ ನಡುಗಿಹೋಗಿದೆ. ಇದಕ್ಕೆ ಮದ್ದಿಲ್ಲವೆಂದಲ್ಲ . ಫೆನ್ಸಿಲಿನ್ - ಜಿ 
ಎಂಬ ಚುಚ್ಚುಮದ್ದಿದೆ. ಬಾಯರ್ - ಎ . ಜಿ ., ಸಿಪ್ರೋ ಮಾತ್ರೆಗಳಿವೆ . ರಾಕ್ಷಿ ಸೈಕ್ಲಿನ್ , ಸಿಪ್ರೋ 
ಪ್ಲೆಕ್ಸಾಸಿನ್ ಎಂಬ ಪ್ರತಿಜೈವಿಕಗಳಿವೆ. ಆದರೆ ಚಿಕಿತ್ಸೆಗೆ ಸಮಯಾವಕಾಶಬೇಕು. ಇಡೀ 
ರಾಷ್ಟ್ರಾದ್ಯಂತ ಹಬ್ಬಿದರೆ ನಿಭಾಯಿಸುವುದು ಹೇಗೆ ? ಏನು ಸಿದ್ಧತೆ ಮಾಡಿಕೊಳ್ಳಬೇಕು? 
ಇವೆಲ್ಲಕ್ಕಿಂತ ಮೊದಲು ಜೈವಿಕ ಅಸಗಳನ್ನು ಪ್ರಯೋಗಿಸಿದೆಯೆ ಎಂದು ಖಚಿತ ಪಡಿಸಿಕೊಳ್ಳಬೇಕು. 
ಇದು ಸಾರ್ವಜನಿಕರ ಅನುಭವಕ್ಕೆ ಬರುವುದಿಲ್ಲ . ಈ ಕೆಲಸ ಮಾಡಬೇಕಾದ್ದು ಆರೋಗ್ಯ 
ಇಲಾಖೆ- ವೈದ್ಯಕೀಯ ಕ್ಷೇತ್ರ, ಒಡನೆಯೇ ಮಾಹಿತಿ ಪಡೆಯಬೇಕು. ಪಡೆದ ಮಾಹಿತಿಯನ್ನು 
ವಿಶ್ಲೇಷಿಸಿ ಜನಜಾಗೃತಿ ಮೂಡಿಸುವ ಕೆಲಸ ಆಗಬೇಕು, ಔಷಧಿಗಳ ದಾಸ್ತಾನಿರಬೇಕು. 


22/ ಕರ್ತಾರನಿಗೊಂದು ಕಿವಿಮಾತು 


ಆಸ್ಪತ್ರೆಗಳಲ್ಲಿ ಶುಕ್ರೂಷೆಗೆ ಸೌಲಭ್ಯಗಳಿರಬೇಕು. ಇಂಥ ಬೇಕುಗಳು ಅನೇಕವಿವೆ . ನಮ್ಮ 
ದೇಶದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ? ಈಗಾಗಲೇ ಕಾಶ್ಮೀರ ವಿಮೋಚನಾ ರಂಗ 
ಸೃಷ್ಟಿಸಿರುವ ನೂರೆಂಟು ಸವಾಲುಗಳ ಬೇನೆಯೇ ನಮ್ಮ ಬೆನ್ನ ಹತ್ತಿವೆ . ಪಾರ್ಲಿಮೆಂಟ್ ' 
ಕಟ್ಟಡವನ್ನು ಮುತ್ತಿಗೆ ಹಾಕಿ ಉಗ್ರರು ಮಾಡಿದ ದಾಳಿ ನಮ್ಮೆಲ್ಲರ ನೆನಪಿನಲ್ಲಿ ಇನ್ನೂ 
ಉಳಿದಿದೆ. ಹಿಸ್ಟುಲ್ ಮುಜಾಹಿದ್ದೀನ್ ಗುಂಪು ಯಾವಾಗ ನುಸುಳಿ ಗಡಿ ದಾಟಿ ಸಂಚು 
ನಡೆಸುತ್ತದೋ ಹೇಳುವಂತಿಲ್ಲ . ಇಷ್ಟೆಲ್ಲ ಹೊರಗಿನ ಒತ್ತಡವಿರುವಾಗ ಸದ್ಯದ ಸ್ಥಿತಿಯಲ್ಲಿ 
ಜೈವಿಕ ಸಮರವಾದರೆ ನಾವು ಎದುರಿಸುವ ಸ್ಥಿತಿಯಲ್ಲಿದ್ದೇವೆಯೆ ? ಇದು ಬಹು ದೊಡ್ಡ 
ಪ್ರಶ್ನೆ , ಗುಜರಾತಿನಲ್ಲಿ ಭೂಕಂಪನವಾದಾಗ ಹಲವು ದಿನಗಳ ಕಾಲ ಹೆಣ ಹುಡುಕಲು 
ಹೋರಾಟ ಮಾಡುವ ಸ್ಥಿತಿ ಇತ್ತಲ್ಲ . ನೈಸರ್ಗಿಕ ವಿಕೋಪಗಳು ಎದುರಾಗುತ್ತವೆಂಬ ಅರಿವಿದ್ದರೂ 
ನಮ್ಮಲ್ಲಿ ಸೂಕ್ತ ಎಚ್ಚರಿಕೆ ವಹಿಸಿದ ಸಂದರ್ಭಗಳೆಷ್ಟು? ಭೋಪಾಲ್‌ನಲ್ಲಿ 1984ರಲ್ಲೇ 
ಯೂನಿಯನ್ ಕಾರ್ಬೈಡ್ ಸಂಸ್ಥೆಯ ಕಾರ್ಖಾನೆಯಲ್ಲಿ ವಿಷಾನಿಲ ಸೋರಿ ಅದರಿಂದ 
ಕುರುಡರಾದವರು ಎಷ್ಟೆಂಬುದರ ಲೆಕ್ಕ ಈಗಲೂ ಅಪೂರ್ಣ. ಆಡಳಿತ ಯಂತ್ರಕ್ಕೆ ಬಲು 
ಪಾಲು ತುಕ್ಕು ಹಿಡಿದಿರುವುದೇ ಹೆಚ್ಚು. ಸಾರ್ವಜನಿಕರಿಗೆ ನೈಸರ್ಗಿಕ ವಿಕೋಪವೋ , ಜೈವಿಕ 
ಯುದ್ದವೋ ತಿಳಿ ಹೇಳುವ ವ್ಯವಸ್ಥೆಗಳೇ ನಮ್ಮಲ್ಲಿಲ್ಲ. ನಮ್ಮ ದೇಶದ ಉದಾರ ನೀತಿ 
ಕೆಲವೊಮ್ಮೆ ಎಷ್ಟೊಂದು ಅಪಾಯಕಾರಿ ಎಂದರೆ ರೋಗಾಣುಗಳನ್ನು ವಿದೇಶೀ ಸಂಶೋಧಕರಿಗೆ 
ಧಾರಾಳವಾಗಿ ಒದಗಿಸುತ್ತೇವೆ. ನಮ್ಮಲ್ಲಿ ಸಿಡುಬು ತಾಂಡವವಾಡುತ್ತಿದ್ದಾಗ ಅನುಕಂಪದ 
ಹೆಸರಲ್ಲಿ ಬಂದ ರಷ್ಯದ ಕೆ. ಜಿ. ಬಿ . ಗುಪ್ತದಳಕ್ಕೆ ಈ ವೈರಸ್ ದಾನ ಮಾಡಿದ್ದೇ ರಷ್ಯದಲ್ಲಿ 
ಸಿಡುಬು ವೈರಸ್‌ ಆಧರಿಸಿದ ಜೈವಿಕಾಸ್ತ್ರ ತಯಾರಿಕೆಗೆ ಕುಮ್ಮಕ್ಕು ನೀಡಿತೆಂಬ ಆರೋಪವೂ 
ಇದೆ. ಇದು ಉದಾರೀಕರಣ ಯುಗ. ಜಾಗತೀಕರಣದ ಜಾಗಟೆ ಜೋರಾಗಿಯೇ 
ಭಾರಿಸುತ್ತಿರುವಾಗ ಯಾವೊಂದು ದೇಶವೂ ಈಗ ಹಿಂದೆ ಬೀಳುವಂತಿಲ್ಲ, ತಂತ್ರಜ್ಞಾನದ 
ಪ್ರಗತಿಯ ಫಲ ಪಡೆಯಲು ಸ್ಪರ್ಧಾತ್ಮಕವಾಗಿ ಸೆಣಸಲೇ ಬೇಕಾಗಿದೆ . ವಿಶ್ವಸಂಸ್ಥೆಯ 
ನೆರವು, ವಿಶ್ವ ಬ್ಯಾಂಕಿನ ನೆರವು ಇಲ್ಲದಿದ್ದರೆ ಉಸಿರಾಡಲೂ ಕಷ್ಟ ಎನ್ನುವ ಸ್ಥಿತಿಗೆ ಅಭಿವೃದ್ಧಿಶೀಲ 
ರಾಷ್ಟ್ರಗಳು ಬಂದಿವೆ . 

ಜೈವಿಕ ಅಸ್ತ್ರವಾಗಿ ಬಳಸುವ ಬ್ಯಾಕ್ಟಿರಿಯ ವೈರಸ್‌ಗಳಿಗೆ ದೇಶ, ಕಾಲ, ಭಾಷೆ, 
ಧರ್ಮದ ಹಂಗಿಲ್ಲ. ಗಾಳಿ ತೂರಿದತ್ತ ಅವುಗಳ ಪಯಣ. ನಮ್ಮ ಸಾಮಾಜಿಕ, ಆರ್ಥಿಕ, 
ಬೌದ್ದಿಕ ಸ್ಥಿತಿಗಳು ಅವುಗಳಿಗೆ ಮಾನ್ಯವಲ್ಲ. 1972ರಲ್ಲೇ ಜೈವಿಕ ಅಸ್ತದ ಉತ್ಪಾದನೆಗೆ 
ಸಂಬಂದಿಸಿದಂತೆ ನಡೆದ ಸಮಾವೇಶಕ್ಕೆ ಇರಾಕ್‌ ಸೇರಿದಂತೆ 139 ರಾಷ್ಟಗಳು ಒಪ್ಪಿಗೆ 
ನೀಡಿವೆ . ಆದರೆ ತೆರೆಯ ಮರೆಯಲ್ಲಿ ನಡೆದಿರುವುದಾದರೂ ಏನು ? ಈ ಸಮಾವೇಶಕ್ಕೆ 
ಹೊರಗೊಂದು ವೇಷ- ಒಳಗೆ ಯಮಪಾಶ, ಈಗಲೂ 17 ರಾಷಗಳು ಸಂಶೋಧನೆಯ 
ಹೆಸರಲ್ಲಿ ಆಂಧ್ರಾಕ್ಸ್ಕಾರಕ ಬ್ಯಾಕ್ಟಿರಿಯಗಳನ್ನು ನಿರಂತರವಾಗಿ ಸಚಿರಕ್ಷಿಸಿಕೊಂಡು ಬಂದಿವೆ. 
ಭಯೋತ್ಪಾದನೆ ಕೂಡ ಈಗ ಜಾಗತೀಕರಣಗೊಂಡಿದೆ. ಉಗ್ರರು ವೈರಸ್ ಸೆಟ್ಟು ಹಿಡಿದು 
ದಾಳಿಗೆ ಇಳಿಯುವಾಗ ನಾವು ವೈರ್‌ಲೆಸ್ ಸೆಟ್ಟನ್ನೇ ನಂಬಿ ಕೂರುವ ಕಾಲವಲ್ಲ. 


ಸದ್ದಿಲ್ಲದ ಜೈವಿಕ ಯುದ್ಧ / 23 


ಟಿಪ್ಪಣಿ 1 . . . 
ಮರಳುಗಾಡಿನಲ್ಲಿ ಚಲಿಸುವ ದಾಸ್ತಾನು 
' ಮೈಲಿ' ಎನ್ನುವುದು ಮರಳುಗಾಡಿನ ಜಹಜು ಎನ್ನಿಸಿದ ಒಂಟೆಗಳನ್ನೂ ಬಿಟ್ಟಿಲ್ಲ . 
ಆದರೆ ಮನುಷ್ಯರಲ್ಲಿ ತರುವ ಸಿಡುಬಿನ ವೈರಸ್‌ ಇದಲ್ಲ , ಅದರ ಹತ್ತಿರದ ಸಂಬಂಧಿ . 
ವಾಸ್ತವವಾಗಿ ಇದೇ ಆತಂಕಕ್ಕೆ ಕಾರಣವಾಗಿರುವುದು, ಇರಾಕ್ ಈ ವೈರಸ್‌ಗಳನ್ನು ಜೈವಿಕ 
ತಂತ್ರಜ್ಞಾನದಿಂದ ಇನ್ನಷ್ಟು ಬಲಶಾಲಿ ಮಾಡಿ ವೇರಿಯೋಲಾದಷ್ಟೇ ಅಪಾಯಕಾರಿಯನ್ನಾಗಿ 
ಮಾಡುವ ಸಾಧ್ಯತೆಗಳಿವೆ ಎಂದು ಅನೇಕ ವರದಿಗಳು ಸಂಶಯಪಡುತ್ತಿವೆ. 1970ರಲ್ಲೇ 
ಇರಾನಿನ ಒಂಟೆಗಳಿಂದ ಈ ವೈರಸ್ಸನ್ನು ಪ್ರತ್ಯೇಕಿಸಿದ ಲಂಡನ್ನಿನ ಇಂಪಿರೀಯಲ್ ಕಾಲೇಜಿನ 
ಪರಿಣತರು ಹೇಳುವಂತೆ ' ಈ ವೈರಸ್‌ನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದರೂ ಸಾಕು , 
ವೇರಿಯೋಲಾದಷ್ಟೇ ಸಶಕ್ತ ಜೈವಿಕ ಅಸ್ತವಾಗುತ್ತದೆ. ಒಂಟೆಯಲ್ಲಿ ಆಸರೆ ಕಂಡುಕೊಂಡಿರುವ 
ಈ ವೈರಸ್‌ಗಳಲ್ಲಿ ಮನುಕುಲಕ್ಕೆ ರೋಗತರುವ ಜೀನ್‌ಗಳೂ ಇರಬಹುದೆಂಬ ಸಾಧ್ಯತೆಗಳನ್ನು 
ತಜ್ಞರು ತಳ್ಳಿಹಾಕುತ್ತಿಲ್ಲ . ವೇರಿಯೋಲಾ ಬಿಟ್ಟಿರುವ ತೆರಪನ್ನು ತುಂಬಲು ನಿಸರ್ಗವೇ 
ಇದನ್ನು ಪ್ರಚೋದಿಸುತ್ತದೆ ಎಂಬ ಅಂದಾಜೂ ಉಂಟು. ಇದು ನಿಜವೇ ಆದಲ್ಲಿ ಮತಾಂಧರು, 
ಅಂತಾರಾಷ್ಟ್ರೀಯ ಪುಂಡ- ಪೋಕರಿಗಳು , ರಾಷ್ಟ ವಿಚ್ಛನ್ನ ಶಕ್ತಿಗಳು ಈ ಮರಳುಗಾಡಿನ 
ಜಹಜನ್ನು ಜೈವಿಕಾಸ್ತ್ರದ ಆಕ್ಷಯ ನಿಧಿಯಾಗಿ ಪರಿಗಣಿಸಬಹುದು . ಅಷ್ಟೊಂದು ಮಂದಿ 
ಅರಬರು ಈ ಒಂಟೆಗಳನ್ನೇ ನಂಬಿದ್ದಾರಲ್ಲ . ಅವರಿಗೇಕೆ ಈ ಮೈಲಿ ಅಂಟಿಲ್ಲ ? ತಜ್ಞರು 
ಹೇಳುವಂತೆ ಈ ವೈರಸ್‌ಗಳಿಗೆ ಮಾನವರಲ್ಲಿ ಆಸಕ್ತಿಯಿಲ್ಲ. ಜತೆಗೆ ಒಂಟೆಯ ಒಡನಾಡಿಗಳಾದ 
ಅರಬರಿಗೆ ಸಹಜವಾಗಿಯೇ ನಿರೋಧ ಶಕ್ತಿ ಲಭಿಸಿದೆ . ಆದರೆ ವಿಶ್ವದ ಇಪ್ಪತ್ತು ದಶಲಕ್ಷ 
ಒಂಟೆಗಳಲ್ಲಿ ಸಿಡುಬು ತರುವ ವೈರಸ್‌ಗಳಿವೆ ಎಂದು ಒಂದು ಅಧ್ಯಯನ ತಿಳಿಸುತ್ತದೆ . 
ವಾಸ್ತವ ಸಂಗತಿ ಎಂದರೆ ಇವಕ್ಕೆ ಲಸಿಕೆ ಕೂಡ ಲಭ್ಯವಿಲ್ಲ . 1995ರಲ್ಲಿ ವಿಶ್ವಸಂಸ್ಥೆ 
ಇರಾಕಿನ ಗುಪ್ತ ಜೈವಿಕಾಸ್ತ ನೆಲೆಗಳ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸಿದಾಗ ಅಲ್ಲಿನ 
ಶಾಸ್ತ್ರ ತಜ್ಞರು ಒಂಟೆಗಳ ಮೈಲಿ ರೋಗದ ಬಗ್ಗೆಯೂ ಸಂಶೋಧನೆ ನಡೆಸಿದ್ದರೆಂಬ ಸತ್ಯ 
ಬಯಲಾಯಿತು. ಒಮ್ಮೆ ಇದು ಖಚಿತವಾಗುತ್ತಿದ್ದಂತೆ ಅಮೆರಿಕ ಸಿಡುವಿನ ಲಸಿಕೆಯನ್ನು 
ದಾಸ್ತಾನು ಮಾಡಲು ಪ್ರಾರಂಭಿಸಿತು. ಈಗ ಅಮೆರಿಕದಲ್ಲಿ 32 ಮಿಲಿಯನ್ ಡಾಲರ್ 
ಮೌಲ್ಯದ ಸಿಡುಬು ಲಸಿಕೆಯ ದಾಸ್ತಾನು ಇದೆ. ಜೈವಿಕ ಸಮಾರಾಸ್ತಗಳಿಗೆ ಎಷ್ಟೊಂದು 
ಮುಖ ? 

- ಟಿಪ್ಪಣಿ 2 . 
ಓಷೆ ವಿಚಾರ ಮತ್ತು ವಿಷಾಹಾರ 
ಅತ್ತ ವಿಶ್ವಸಂಸ್ಥೆಯ ಶಸ್ತ್ರಾಸ್ತ್ರ ಪರೀಕ್ಷಾ ತಂಡ ಇರಾಕ್‌ನಲ್ಲಿ ಜೈವಿಕ ಅಸ್ತಗಳ ನೆಲೆಯನ್ನು 
ತಡಕಾಡುತ್ತಿರುವಾಗ ಇತ್ತ ಅಮೆರಿಕದ ಆರೋಗ್ಯ ಸಂಶೋಧಕರು, ಅಸ್ತ್ರ ಪರಿಣತರು 
ಮಾರಕ ಜೈವಿಕಾಸ್ತ್ರಗಳ ಬಳಕೆಯ ಇತಿಹಾಸವನ್ನು ಬರೆಯಲು ಹೊರಟಿದ್ದಾರೆ. ಅಮೆರಿಕದ 
ನೆಲದಲ್ಲಿ ಮೊದಲ ಜೈವಿಕ ಯುದ್ಧ ಪ್ರಾರಂಭಿಸಿದ್ದು ಯಾರು ? ಇದು ರಸಪ್ರಶ್ನೆಯಲ್ಲ. 
ಓಹೋ ಈ ಕುಖ್ಯಾತಿಗೆ ಭಾಜನರಾಗಿದ್ದಾರೆ . ಓಹೋ ಎಂದರೆ ಗೊತ್ತಲ್ಲ ? ಇದು ಆಚಾರ್ಯ 


24/ ಕರ್ತಾರನಿಗೊಂದು ಕಿವಿಮಾತು 


ರಜನೀಶ್ ಅವರಿಗೆ ಅಮೆರಿಕದಲ್ಲಿ ಅವರ ಶಿಷ್ಯವೃಂದ ಕೊಟ್ಟ ಹೆಸರು . ಪುಣೆಯನ್ನು 
ತೊರೆದು ಈ ಆಚಾರ್ಯ ನಾಲ್ಕು ಸಾವಿರ ಮಂದಿ ಶಿಷ್ಯರೊಡನೆ ಅಮೆರಿಕದ ಒರೆಗಾನ್‌ಗೆ 
ತೆರಳಿದರು. ತಮ್ಮ ಖಾಸಗೀ ವಾಯುಯಾನಕ್ಕೆಂದೇ 4500 ಅಡಿ ಉದ್ದದ ಓಡುದಾರಿ , 
44 ಎಕರೆ ಜಾಗ , 88, 000 ಚ . ಅಡಿಯ ಸಭಾಂಗಣ, 365 ರೋಲ್ಸ್ ರಾಯ್ 
ಕಾರುಗಳಲ್ಲಿ 150ನ್ನು ಮಾತ್ರ ಇಲ್ಲಿಗೆ ತರಿಸಿಕೊಂಡ ರಜನೀಶರಿಗೆ ಫೌಂಡೇಶನ್‌ನಿಂದ 
ದೊರೆತ ದೇಣಿಗೆ 5 .75 ಮಿಲಿಯನ್ ಡಾಲರ್. ಒರೆಗಾನ್‌ನಲ್ಲಿ ರಜನೀಶಪುರಂ 
ಎಂದರೆ ಎಲ್ಲರಿಗೂ ತಿಳಿದ ಜಾಗ.. 

ವೈಭವೋಪೇತ ಬದುಕು ಸ್ಥಳೀಯ ರಾಜಕೀಯಕ್ಕೆ ಮೆರಗು ಕೊಡದಿದ್ದರೆ ಹೇಗೆ? 
ಆದರೆ ಸ್ಥಳೀಯರಿಗೆ ಈ ಆಚಾರ್ಯನ ಬಗ್ಗೆ ಎಳ್ಳಷ್ಟೂ ವಿಶ್ವಾಸವಿರಲಿಲ್ಲ. ಚುನಾವಣೆ 
ಬಂತು, ಭಾರತದಲ್ಲಿ ಬೂತ್ ಹಿಡಿಯುವ ಕಸರತ್ತಿನ ನೆನಪು ಬಂತು. ಸ್ಥಳೀಯ ವಿರೋಧಿಗಳು 
ಚುನಾವಣೆಗೆ ಬಂದು ಮತ ಚಲಾಯಿಸದಂತೆ ಷಡ್ಯಂತ್ರ ರೂಪಿತವಾಯಿತು. ಅದೇ ಜೈವಿಕ 
ಭಯೋತ್ಪಾದನೆ , ಇದು ಅಮೆರಿಕದ ನೆಲದಲ್ಲಿ ಮೊಳಕೆಯೊಡೆದ ಮೊದಲ ಕಾಳು, ಸುತ್ತಮುತ್ತಲ 
ಹತ್ತು ರೆಸ್ಟಾರೆಂಟಿನಲ್ಲಿ ಚುನಾವಣೆಯ ಹಿಂದಿನ ದಿನ ಸಾಲಾಡ್ ಬಾರ್‌ಗಳಿಗೆ ಸಾಲೊನೆಲ್ಲಾ 
ಎಂಬ ಬ್ಯಾಕ್ಟಿರಿಯದ ನಂಜನ್ನು ಲೇಪಿಸಿದ್ದರು. ಈ ಅನಾಚಾರ ಫಲ ಕೊಟ್ಟಿತು - ನೀರು 
ಬದಲಾಯಿಸಿದರೆ ವಾಂತಿ ಭೇದಿ ಮಾಡಿಕೊಳ್ಳುವ ಅಮೆರಿಕನ್ನರಿಗೆ ಈ ನಂಜು ನಿಭಾಯಿಸುವ 
ಶಕ್ತಿ ಎಲ್ಲಿ ? ಒಟ್ಟು 750 ಮಂದಿ ನಂಜುಂಡರು ಆಸ್ಪತ್ರೆ ಸೇರಿದರು! ಇದಾದ ಒಂದು 
ವರ್ಷದ ನಂತರ ಅಮೆರಿಕದ ಆರೋಗ್ಯ ಇಲಾಖೆಗೆ ಅನುಮಾನ ಬಂದು ಎಲ್ಲ ಮಾಹಿತಿಯನ್ನೂ 
ಜಾಲಾಡಿದಾಗ ಘೋರ ಸತ್ಯ ಹೊರಬಂತು . ಅದರ ವಿವರವನ್ನು ' ಜರ್ನಲ್ ಆಫ್ ದಿ 
ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ' ಪ್ರಕಟಿಸಿದೆ. ಇದಕ್ಕೆಲ್ಲ ರಜನೀಶರ ಶಿಷ್ಯರನ್ನು 
ಆರೋಪಿಸಿದೆ. ಇದರ ಹಿಂದೆಯೇ ಓಹೋ ಮೇಲೆ ಮೊಕದ್ದಮೆ ಕೂಡ ದಾಖಲಾಯಿತು. 
ಆಚಾರ್ಯ ಪೂನಾಕ್ಕೆ ಓಡಿಬರಬೇಕಾಯಿತು. ಈಗ ಅಮೆರಿಕದ ನೆಲದಲ್ಲಿ ಮೊದಲ ಜೈವಿಕ 
ಸಮರ ಸಾರಿದ ಆಚಾರ್ಯಪುರುಷ ಎಂಬ ಅಭಿದಾನಕ್ಕೆ ಇವರು ಪಾತ್ರ . ಯಾವ 
ಕ್ಷೇತ್ರವಾದರೇನು? ದಾಖಲೆ ಮಾಡುವುದೇ ಮುಖ್ಯ ಎನ್ನುವುದಾದರೆ ಇವರಿಬ್ಬರಲ್ಲಿ ಯಾರು 
ಹೆಚ್ಚು ? ಓಹೋ ಅಥವಾ ಒಸಾಮಾ ? 

- ಟಿಪ್ಪಣ 3. 

ಜೈವಿಕ ಅಸ್ತ್ರದ ಕರಾಳ ಇತಿಹಾಸ 
ಸಂಶೋಧನೆಯಲ್ಲಿ ವಿಖ್ಯಾತವಾದರೂ ಅಷ್ಟೇ , ಕುಖ್ಯಾತವಾದರೂ ಅಷ್ಟೇ , ಅವುಗಳ 
ನಡುವೆ ಅಂಥ ವ್ಯತ್ಯಾಸವೇನಿಲ್ಲ . ಎರಡಕ್ಕೂ ತಲೆ ಉಪಯೋಗಿಸಲೇಬೇಕು. ಆದರೆ ಇಂಥ 
ಶೋಧನೆ ಸಮಾಜಘಾತಕವೇ ಅಥವಾ ಹಾನಿಕಾರಕವೇ ಎಂದು ನಿರ್ಧರಿಸಬೇಕಾದ್ದು ತಲೆ 
ಇರುವವರೇ , ಈಜಿಪ್ಟಿನಲ್ಲಿ ಕ್ರಿ . ಪೂ . 1500ರಲ್ಲೇ ಆಂಧ್ರಾಕ್ಸ್ ಸಾಕಷ್ಟು ಜನರನ್ನು ಕಾಡಿತ್ತು 
ಎನ್ನುವುದಕ್ಕೆ ದಾಖಲೆಗಳಿವೆ , ಆಗ ಅದನ್ನು ಮೈ ದದ್ದೆ ತರುವ ಪ್ಲೇಗ್ ಎಂದು ಕರೆಯುತ್ತಿದ್ದರು. 
ಕ್ರಿ . ಶ . 1396ರಲ್ಲಿ ಪ್ಲೇಗ್‌ನಿಂದ ಸತ್ತವರ ಶವಗಳನ್ನು ಮಂಗೋಲಿಯನ್ನರು ಇಟಲಿಯ 
ಕ್ರೈಮಿಯಾ ವಸಾಹತುಗಳ ಮೇಲೆ ಎಸೆಯುತ್ತಿದ್ದರಂತೆ . ಕ್ರಿ.ಶ. 1600ರಲ್ಲಿ ಆಂಧ್ರಾಕ್ 


ಸದ್ದಿಲ್ಲದ ಜೈವಿಕ ಯುದ್ಧ / 25 


ಕಾಯಿಲೆಯನ್ನು ಯೂರೋಪಿನಲ್ಲಿ ಬ್ಲಾಕ್ ಬೆನ್ ಎಂದು ಗುರುತಿಸಿದ್ದರು . ಆಗ 60, 000 
ಜನ ಇದಕ್ಕೆ ಬಲಿಯಾಗಿದ್ದರು . ಕ್ರಿ .ಶ . 1763ರಲ್ಲಿ ರೆಡ್ ಇಂಡಿಯನ್ನರ ದಂಗೆಯನ್ನು 
ಬಗ್ಗುಬಡಿಯಲು ಬ್ರಿಟಿಷ್ ಜನರಲ್ ಜೆಫ್ರಿ ಎಂಬಾತ ಸಿಡುಬಿನಿಂದ ಮಲಿನವಾದ ಕಂಬಳಿಗಳನ್ನು 
ಬುಡಕಟ್ಟಿನವರಿಗೆ ಒದಗಿಸಿದ್ದ , ಜೈವಿಕ ಅಸ್ತ್ರಗಳಿಗೆ ಮುಂದಿನ ಶತಮಾನಗಳಲ್ಲೂ ಇಂಥದೇ 
ಕರಾಳವಾದ ಇತಿಹಾಸವಿದೆ . ಜೈವಿಕ ಅಸ್ತ್ರಗಳನ್ನು ತಯಾರಿಸಿದ ಕುಖ್ಯಾತಿ ಜಪಾನಿನ 
ಷಿರೋ ಇಷ್ಟೆ ಎಂಬ ತಜ್ಞನದು, ಈತ ಜಪಾನಿನ ಸೈನ್ಯದಲ್ಲಿ ವೈದ್ಯಾಧಿಕಾರಿ, 1932ರಲ್ಲಿ 
ಜಪಾನ್ , ಚೀನವನ್ನು ಆಕ್ರಮಿಸಿದಾಗ ಅಲ್ಲಿನ ಜನಸಂಖ್ಯೆಯನ್ನು ಕಂಡು ಗಾಬರಿಪಟ್ಟಿತ್ತು . 
ಆಗ ಈ ಭೂಪನ ತಲೆಯಲ್ಲಿ ಜೈವಿಕ ಅಸ್ತ್ರ ತಯಾರಿಸುವ ಯೋಜನೆ ಮೊಳೆಯಿತು. 
ಈತನ ಸಲಹೆಯ ಮೇರೆಗೆ 1937ರಲ್ಲಿ ಜಪಾನಿನ ರಕ್ಷಣಾ ಇಲಾಖೆ ಪಿಂಗ್‌ಫ್ಯಾನ್ 
ಎಂಬಲ್ಲಿ ಪೂರ್ಣ ಪ್ರಮಾಣದ ಜೈವಿಕ ಅಸ್ತ್ರ ತಯಾರಿಸುವ ಘಟಕ ತೆರೆಯಿತು. ಈ 
ಘಟಕಕ್ಕೆ ಷಿರೋ ಕೊಟ್ಟ ಶಿರೋನಾಮೆ ' ಜಲಶುದ್ದೀಕರಣ ಘಟಕ 731 ' ಅದು ಜೈವಿಕ 
ಅಸ್ತಗಳ ಜೀವಂತ ಪ್ರಯೋಗಾಲಯವಾಯಿತು. ಆಂಧ್ರಾಕ್ಸ್ , ಪ್ಲೇಗ್, ಗ್ಯಾಂಗ್ರಿನ್ , ಸಾಲ್ಮನೆಲ್ಲಾ 
ಎಂಬ ಬ್ಯಾಕ್ಟಿರಿಯದ ವಿಷ, ಟೈಫಾಯಿಡ್ , ಕಾಲರ , ಸಿಡುಬು ಇವುಗಳ ರೋಗಾಣುಗಳನ್ನು 
ಚೀನ ಮತ್ತು ಅಮೆರಿಕದ ಯುದ್ಧ ಕೈದಿಗಳ ಮೇಲೆ ಧಾರಾಳವಾಗಿ ಆತ ಪ್ರಯೋಗಿಸಿದ . 
ಬಲಿಪಶು ಎಂಬುದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕೆ? 


ನಿಸರ್ಗದ ಜಲ ದಾಸೋಹ 
ಹಂಸಕ್ಷೀರ ನ್ಯಾಯ ಎಂಬ ತರ್ಕವನ್ನು ನೀವು ಕೇಳಿರಬಹುದು. ಹಾಲಿಗೆ ನೀರು 
ಬೆರಸಿ ಹಂಸದ ಮುಂದಿಟ್ಟರೆ ಅದು ಹಾಲನ್ನಷ್ಟೇ ಹೀರಿ ನೀರನ್ನು ಹಿಂದೆ ಬಿಡುತ್ತದೆ 
ಎನ್ನುತ್ತದೆ ಈ ತರ್ಕ , ಒಳ್ಳೆಯದನ್ನೇ ಸ್ವೀಕರಿಸಬೇಕು ಎಂಬುದಷ್ಟೇ ಈ ನುಡಿಯಲ್ಲಿರುವ 
ನಿಜವಾದ ತರ್ಕ . ಇಲ್ಲಿನ ಉತ್ತೇಕ್ಷೆಯನ್ನು ಕವಿ ಸಮಯ ಎನ್ನೋಣ. ಹಂಸದ ಶರೀರ 
ಶಾಸ್ತ್ರ ಅಧ್ಯಯನ ಮಾಡಿರುವ ಯಾವ ಪಕ್ಷಿ ಶಾಸ್ತ್ರಜ್ಞರೂ ಈ ಪಕ್ಷಿಯಲ್ಲಿ ಹಾಲನ್ನಷ್ಟೇ 
ಹೀರುವ ಅಂಗಾಂಗ ಇದೆ ಎಂದು ಸಾಬೀತು ಪಡಿಸಿಲ್ಲ . ಇರಲಿ, ಇದೇ ಹಂಸಕ್ಷೀರ 
ನ್ಯಾಯವನ್ನು ನಮ್ಮ ದೇಹಕ್ಕೂ ಅನ್ವಯಿಸಿದರೆ ? ರಕ್ತದಾನ ಮಾಡುವಾಗ ಮನುಷ್ಯನ ಶರೀರದಿಂದ 
ವೈದ್ಯರು ರಕ್ತವನ್ನಷ್ಟೇ ತೆಗೆಯುತ್ತಾರೆ , ನೀರನ್ನು ಹಾಗೆಯೇ ಬಿಟ್ಟು, ಅಲ್ಲವೆ? ಒಂದುವೇಳೆ 
ನಮ್ಮ ಶರೀರದ ನೀರನ್ನೆಲ್ಲ ಹೊರತೆಗೆದರೆ ಎಷ್ಟಾಗಬಹುದು? ನೀವು 75 ಕಿಲೋ ತೂಕದ 
ವ್ಯಕ್ತಿಯಾಗಿದ್ದರೆ, ನಿಮ್ಮಿಂದ 25 ಕಿಲೋ ಗ್ರಾಂ ನೀರನ್ನು ಹೊರತೆಗೆಯಬಹುದು-ಬದುಕುವುದಿಲ್ಲ 
ಅದು ಬೇರೆಯ ಮಾತು . ಇದರ ಒಟ್ಟರ್ಥವಿಷ್ಟೇ . ಮನುಷ್ಯನ ದೇಹ ಬರೀ ಮೂಳೆ 
ಮಾಂಸದ ತಡಿಕೆ ಅಲ್ಲ , ಅದು ನೀರಿನ ಕುಡಿಕೆ ಕೂಡ. ಇಷ್ಟೊಂದು ನೀರು ದೇಹದ 
ಯಾವ ಭಾಗದಲ್ಲಿರುತ್ತದೆ ? ಹೊಟ್ಟೆಯಲ್ಲೆ? ಇಲ್ಲ . ನಮ್ಮ ದೇಹದ ಒಟ್ಟು ಪ್ರಮಾಣದ 
ನೀರಿನ ಶೇ . 70 ಭಾಗ ಜೀವಕೋಶಗಳಲ್ಲಿರುತ್ತದೆ , 20 ಭಾಗ ಜೀವಕೋಶದ ಸುತ್ತ 
ಇರುವ ತೆರಪಿನಲ್ಲಿ ತುಂಬಿಕೊಂಡಿರುತ್ತದೆ, ಇನ್ನುಳಿದ 10 ಭಾಗ ರಕ್ತದ ಪ್ರವಾಹದಲ್ಲಿರುತ್ತದೆ . 
ನಾವೆಲ್ಲ ನೀರನ್ನೇ ಆಧರಿಸಿದ ಜೀವಿಗಳು, ಅರ್ಥಾತ್ ಪ್ರತಿ ವ್ಯಕ್ತಿಯೂ ಗಂಗಾಧರನೇ . 
ಹುಟ್ಟುವಾಗಲೇ ಮೂಳೆ, ಮಾಂಸ ಮತ್ತು ನೀರಿನ ಪ್ರಮಾಣ ನಿರ್ಧಾರವಾಗಿರುತ್ತದೆ. ಈ 
ಫಾರ್ಮುಲಾ ಹಾಕಿಕೊಂಡೇ ನಮ್ಮ ಜನ್ಮವಾಗುತ್ತದೆ . ಮುಂದೆ ನಮ್ಮ ಬದುಕಿನುದ್ದಕ್ಕೂ 
ನೀರಿನ ಆಸರೆಯಿಲ್ಲದೆ ಬದುಕಲಾಗದು . ಇದಕ್ಕೇ ಅಲ್ಲವೆ ನಮ್ಮ ಹಿರಿಯರು ಬದುಕಿಗೆ 
ಜೀವಾಧಾರವಾದ ಪೃಥ್ವಿ, ಅಪ್ಪು, ತೇಜಸ್ಸು , ವಾಯು, ಆಕಾಶವನ್ನು ಪಂಚಭೂತಗಳೆಂದು 
ಕರೆದದ್ದು. 

ನಮ್ಮ ಶರೀರದೊಳಗೊಂದು ಜಲಮಂಡಳಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡುತ್ತಿದೆ! ಜಠರ , 
ಕರುಳಿನ ವ್ಯವಸ್ಥೆಯ ಮೂಲಕ ಹೀರಿಕೆಯಾದ ನೀರು ಅದೆಷ್ಟು ವಿಚಕ್ಷಣೆಯಿಂದ ದೇಹದ 
ಬೇರೆ ಬೇರೆ ಭಾಗಗಳಿಗೆ ಸರಬರಾಜಾಗುತ್ತಿದೆ . ಹೆಚ್ಚುವರಿ ನೀರು ಮೂತ್ರಪಿಂಡದ ಮೂಲಕ 
ಸೋಸಿ, ಕೊನೆಗೆ ಹೊರಬರುತ್ತದೆ. ಎಲ್ಲದರಲ್ಲೂ ಸಮತೋಲ, ತೂಕ ತಪ್ಪುವಂತೆಯೇ 
ಇಲ್ಲ. ಮಿದುಳು ಮತ್ತು ಮೂತ್ರಪಿಂಡ ಸರಿಯಾಗಿ ಕೆಲಸ ನಿರ್ವಹಿಸಿದರೆ ನೀರಿಗೆ ಸಂಬಂಧಿಸಿದ 


ನಿಸರ್ಗದ ಜಲ ದಾಸೋಹ/27 


ಅತಿರೇಕ ಸ್ಥಿತಿಗಳನ್ನು ಅವು ನಿಭಾಯಿಸಬಲ್ಲವು. ದೇಹದೊಳಗಿನ ಜಲಮಂಡಳಿಯ ಇನ್ಸ್‌ಪೆಕ್ಟರ್ 
ನೋಡಿ ಹೇಗೆ ಕೆಲಸ ನಿರ್ವಹಿಸುತ್ತಾನೆ! ರಕ್ತದ ಸೋಡಿಯಂ ಮಟ್ಟ ಅಧಿಕವಾಯಿತೋ , 
ನೀರಿನಲ್ಲಿ ಅದು ವಿಲೀನವಾಗುವಂತೆ ವ್ಯವಸ್ಥೆ ಇದೆ. ಆಗ ಬಾಯಾರಿಕೆ ಹೆಚ್ಚು, ಮೂತ್ರ 
ವಿಸರ್ಜನೆ ಕಡಿಮೆ . ಸೋಡಿಯಂ ಮಟ್ಟ ಕುಸಿಯಿತೋ ಈಗ ಮೂತ್ರಪಿಂಡ ಆ ಮಟ್ಟವನ್ನು 
ಸರಿಮಾಡುತ್ತದೆ. ದೇಹದೊಳೆಗೆ ನೀರಿನ ನಿರ್ವಹಣೆ ಅದೆಷ್ಟು ತರ್ಕಬದ್ಧವಾಗಿದೆ. 

ಪಂಚಭೂತಗಳಲ್ಲಿ ಒಂದಾದ ಸೃಷ್ಟಿಯಲ್ಲಿ ಯಾಕೆ ಈ ' ಅಪ್ಪು ವಿನ ಬಗ್ಗೆ ನಾವು 
ಆಗಾಗ ತಪ್ಪೆಸಗುತ್ತಿದ್ದೇವೆ ? ಯಾಕೆ ಅದರ ನಿರ್ವಹಣೆಯಲ್ಲಿ ಅಲಕ್ಯ ? ಯಾಕೆ ಕುಡಿಯುವ 
ನೀರಿಗಾಗಿ ಹಾಹಾಕಾರ ? ಇಷ್ಟೊಂದು ನದಿಗಳಿದ್ದೂ ಯಾಕೆ ನೀರಿಗಾಗಿ ಹೊಡೆದಾಟ ? 
ಯಾಕೆ ನೆಲದೊಳಗೆ ಕನ್ನ ಕೊರೆದು ಅಂತರ್ಜಲ ಭಂಡಾರ ದೋಚುತ್ತಿದ್ದೇವೆ? ಇಂಥ 
' ಯಾಕೆ ' ಗಳ ಸರಪಳಿಗಳ ಗೋಜಲುಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಮುನ್ನ ನೀರಿನ 
ಒಂದಷ್ಟು ದಶಾವತಾರಗಳನ್ನು ನೋಡಬೇಕು, 

ತ್ರಿಪಾತ್ರಾಭಿನಯ , 
ದಕ್ಷಿಣ ಧ್ರುವದ ಅಂಟಾರ್ಕ್‌ಟಿಕ ಖಂಡದ ಮೇಲೆ ಸಂಚಯಿಸಿರುವ ಹಿಮಗಡ್ಡೆಯನ್ನೆಲ್ಲ 
ರಾಶಿ ಹಾಕಿದರೆ ಅದು 30 ಮಿಲಿಯನ್ ಘನ ಕಿಲೋ ಮೀಟರ್ ಗುಡ್ಡೆಯಾಗುತ್ತದೆ. ಈ 
ಭಾರಕ್ಕೆ ದಕ್ಷಿಣ ಧ್ರುವದ ನೆಲ 500 ಮೀಟರ್ ಕುಸಿದು ಬೋಗುಣಿಯಂತಾಗಿದೆ. ಇಡೀ 
ಜಗತ್ತಿನ ಸಿಹಿ ನೀರಿನ ಶೇ . 90 ಭಾಗ ಈ ಹಿಮಗಡ್ಡೆಯ ರೂಪದಲ್ಲಿ ಕೂತುಬಿಟ್ಟಿದೆ . ಈ 
ಹಿಮಗಡ್ಡೆಯೆಂಬುದು ನೀರಿನ ಅವತಾರಗಳಲ್ಲೊಂದು. ವಸ್ತು ಯಾವ ಸ್ಥಿತಿಯಲ್ಲಿ ಲಭ್ಯವಿದೆ 
ಎಂದು ಹೇಳುವಾಗ, ಸಾಮಾನ್ಯವಾಗಿ ಘನ, ದ್ರವ, ಅನಿಲ ಎಂದು ಹೇಳುವುದುಂಟು. 
ಯಾವ ವಸ್ತುವೂ ಎಲ್ಲ ಈ ಸ್ಥಿತಿಯಲ್ಲೂ ಲಭ್ಯವಿಲ್ಲ. ಚಿನ್ನ ಘನರೂಪದಲ್ಲಿ ದೊರೆಯುತ್ತದಾದರೆ , 
ಆಕ್ಸಿಜನ್ ದೊರೆಯುವುದು ಅನಿಲ ರೂಪದಲ್ಲಿ . ಆದರೆ ನೀರಿಗಿರುವ ಸ್ಪೆಷಾಲಿಟಿ ನೋಡಿ. 
ಇದು ಮೂರೂ ಸ್ಥಿತಿಯಲ್ಲಿ ಲಭ್ಯ . ದ್ರವವಾಗಿ, ಘನವಾಗಿ ಮತ್ತು ಆವಿಯಾಗಿ ತ್ರಿಪಾತ್ರಾಭಿನಯ . 

ಅಂಟಾರ್ಕ್‌ಟಿಕ ಖಂಡದಲ್ಲಿ ಪ್ರತಿವರ್ಷ ತೀರದಿಂದ ಕಳಚಿ ಸುಮಾರು 5000 
ಹಿಮಗಡ್ಡೆಗಳು ಸಾಗರದಲ್ಲಿ ತೇಲುತ್ತ ಬರುತ್ತವೆ. ಪ್ರತಿವರ್ಷವೂ ಹೊಸ ಗಡ್ಡೆಯ ಸರದಿ, 
ರಾಡಾರ್‌ಗಳಿಂದ ಇವುಗಳನ್ನು ಪತ್ತೆಹಚ್ಚುತ್ತಾರೆ . ಅವು ಅಂಡಲೆಯುವ ಜಾಗ , ನಾಪತ್ತೆಯಾಗುವ 
ಜಾಗ ಎಲ್ಲವನ್ನೂ ದಾಖಲಿಸುತ್ತಾರೆ. 1976ರಲ್ಲಿ ಈ ಖಂಡದ ಲಾರ್ಸನ್ ಐಸ್ ಷೆಲ್ಸ್ 
ಎಂಬ ಭಾಗದಿಂದ ಕಿತ್ತು ಬಂದು ಸಾಗರದಲ್ಲಿ ದಿಬ್ಬಣ ಹೊರಟ ಹಿಮಗಡ್ಡೆಯೊಂದು 
3600 ಚ .ಕಿ . ಮೀ . ವಿಸ್ತೀರ್ಣವಿತ್ತು. ಹೆಚ್ಚ ಕಡಿಮೆ ನಮ್ಮ ಕೊಡಗು ಜಿಲ್ಲೆಯ ವಿಸ್ತೀರ್ಣ 
ಎನ್ನಿ , ಕಳೆದ ವರ್ಷ ಇದೇ ಭಾಗದಿಂದ ಇನ್ನೊಂದು ಹಿಮಗಡ್ಡೆ ತೊಪಕ್ ಎಂದು 
ಸಾಗರಕ್ಕೆ ಕಳಚಿಬಿತ್ತು . ಇದರ ವಿಸ್ತೀರ್ಣ 3250 ಚ.ಕಿ. ಮೀ . ಇದೊಂದೇ ಹಿಮಗಡ್ಡೆಯನ್ನು 
ಎಳೆದು ತಂದು ಒಡೆದು ಕರ್ನಾಟಕದ ಎಲ್ಲ ಅಣೆಕಟ್ಟುಗಳಿಗೆ ಹಂಚಿದರೂ ನಮಗೆ ನೀರು 
ಮಿಗಿತಾಯವಾಗುತ್ತದೆ . ಆದರೆ ತರುವುದೆಲ್ಲಿ ? ದಕ್ಷಿಣ ಸಾಗರದ ಉಷ್ಣತೆಯ ಎಲ್ಲೆಗೆ 
ಬರುತ್ತಲೇ ಇವೆಲ್ಲವೂ ಕರಗಿ ಸಾಗರದಲ್ಲಿ ಲೀನವಾಗಿಬಿಡುತ್ತವೆ. ನಿಜ, ನಿಸರ್ಗದ ಜಲ 
ದಾಸೋಹವೇನೋ ಕೋಟಿ ಕೋಟಿ ವರ್ಷಗಳಿಂದ ನಡೆದೇ ಇದೆ. ಆದರೆ ಸೀಮಿತ 


28 / ಕರ್ತಾರನಿಗೊಂದು ಕಿವಿಮಾತು 


ಕ್ಷೇತ್ರಗಳಲ್ಲಿ, ಜನಜಂಗುಳಿಯಿಲ್ಲದ ಅಂಟಾರ್ಕ್‌ಟಿಕ ಖಂಡಕ್ಕೆ ಇಷ್ಟೊಂದು ಪ್ರಮಾಣದ ಶುದ್ಧ 
ನೀರಿನ ಭಾಗ್ಯ . ನಿಸರ್ಗದಲ್ಲಿ ಎಲ್ಲ ಸಂಪನ್ಮೂಲ ಹಂಚಿಕೆ ಇದೇ ತತ್ವ ಅನುಸರಿಸಿದೆ. ಎಲ್ಲ 
ಭಾಗಗಳಿಗೂ ಸಮಾನ ಪ್ರಮಾಣದ ಸಂಪನ್ಮೂಲವನ್ನು ಹಂಚುವ ಯೋಚನೆ ನಿಸರ್ಗಕ್ಕಿಲ್ಲ. 
ಏನಿದ್ದರೂ ಸಂಪನ್ಮೂಲದ ಹಂಚಿಕೆಯನ್ನಾಧರಿಸಿ ನಾವು ನಿಸರ್ಗದೊಟ್ಟಿಗೆ ಬಾಳ್ವೆ ಮಾಡಬೇಕು. 
ಎಂದೇ ನದಿಗಳ ಆಜೂಬಾಜೂ ಅದು ಹೊತ್ತು ತಂದ ಮೆಕ್ಕಲು ಇವೇ ಮನುಕುಲದ 
ಸಾಂಸ್ಕೃತಿಕ ತೊಟ್ಟಿಲು. ನಮ್ಮ ವಿಕಾಸದ ಪ್ರಾರಂಭಿಕ ಹಂತದ ಸುಭದ್ರ ಮಜಲು ಒದಗಿಸಿದ್ದೇ 
ನದಿಗಳು. 

ಈಗ ಹಿಮಗಡ್ಡೆಯತ್ತ ಹೊರಳು ನೋಟ ಬೀರೋಣ. ಘನ ರೂಪದಲ್ಲಿರುವುದಷ್ಟೇ 
ನೀರಿನ ವಿಶೇಷತೆಯಲ್ಲ. ಇನ್ನೂ ಒಂದು ಸ್ಪೆಷಾಲಿಟಿ ಇದೆ . ಸಾಮಾನ್ಯವಾಗಿ ದ್ರವ ವಸ್ತು 
ಘನ ವಸ್ತುವಾಗಿ ಮಾರ್ಪಟ್ಟಾಗ ಅದರ ಸಾಂದ್ರತೆ ಹೆಚ್ಚುತ್ತದೆ . ಏಕೆಂದರೆ ಘನೀಕರಿಸಿದಾಗ 
ಅದರ ಅಣುಗಳು ಒತ್ತೊತ್ತಾಗಿ ಕೂಡಿಕೊಂಡಿರುತ್ತವೆ. ಹಿಮಗಡ್ಡೆ ನೀರಿನ ಘನರೂಪ. 
ಹಿಮಗಡ್ಡೆಯ ಸಾಂದ್ರತೆ ಹೆಚ್ಚಾಗಿರಬೇಕಾಗಿತ್ತು . ಆದರೆ ಅದು ಉಲ್ಟಾಪಲ್ಟಾ ( 0 ಡಿಗ್ರಿ ಸೆ . 
ಉಷ್ಣತೆಯಲ್ಲಿ ನೀರಿನ ಅಣುಗಳ ನಡುವೆ ತೆರಪು ಹೆಚ್ಚುವುದರಿಂದ ಹಿಮಗಡ್ಡೆಯ ಸಾಂದ್ರತೆ 
ಕಡಿಮೆಯಾಗುತ್ತದೆ). ಹಿಮಗಡ್ಡೆ ನೀರಿನಲ್ಲಿ ತೇಲುತ್ತದೆ . ಅಂದರೆ ನೀರಿನ ಸಾಂದ್ರತೆಗಿಂತ 
ಇದರದು ಕಡಿಮೆ . ಹೀಗಿರದಿದ್ದರೆ ಶೈತ್ಯ ಕಾಲದಲ್ಲಿ ಸಾಗರ ಅಥವಾ ಸರೋವರದ ನೀರು 
ಹೆಪ್ಪುಗಟ್ಟಿ ಸಾಂದ್ರತೆಗೆ ಕುಸಿದು ತಳದ ನೀರನ್ನು ಮೇಲೆತ್ತಿ ಅದನ್ನೂ ಗಡ್ಡೆ ಕಟ್ಟಿಸುತ್ತಿತ್ತು . 
ಮೊದಲು ಮೈದಳೆದ ಮಂಜು ಗಡ್ಡೆಯ ಗುಪ್ಲೋಷ್ಣವೇ ಅದು ತೇಲುತ್ತಿರುವ ಸಾಗರದ 
ನೀರನ್ನು ಹೆಪ್ಪುಗಟ್ಟಲು ಅಡ್ಡಮಾಡುತ್ತದೆ. ಹೇಗಿದೆ ನೋಡಿ ನಿಸರ್ಗದ ಸರ್ಕಸ್ಸು , ನೀರಿನ 
ಕರಾಮತ್ತು! 

ಪಂಚಭೂತಗಳು ಎಂದರೆ ಪಂಚಧಾತುಗಳು ಎಂದಷ್ಟೇ ಹಿಂದೆಲ್ಲ ವ್ಯಾಖ್ಯಾನ 
ಮಾಡಲಾಗುತ್ತಿತ್ತು . ನೀರನ್ನು ಕೂಡ ಧಾತು ಎಂದೇ ಪರಿಗಣಿಸಲಾಗಿತ್ತು . ನೀರು ಕಾಸಿದಾಗ 
ಹಬೆಯಾಗುತ್ತದೆ . ವಿಭಜನೆಯಾಗುವುದಿಲ್ಲ ಎನ್ನುವ ತರ್ಕದೊಂದಿದೆ ಅದಕ್ಕೆ ಧಾತುವಿನ 
ಪಟ್ಟ ಕಟ್ಟಲಾಗಿತ್ತು . ಧಾತು ' ಸ್ಥಿತಿಯಿಂದ 'ಸಂಯುಕ್ತದ ಸ್ಥಿತಿಗೆ ನೀರು ಬಡ್ತಿ ಪಡೆದದ್ದು 
ಹೇಗೆ? ಅಮೆರಿಕವನ್ನು ಕಂಡು ಹಿಡಿದವರು ಯಾರು ? ಎಂದು ಕೇಳಿದರೆ ಥಟ್ಟನೆ ನೀವು 
ಕೋಲಂಬಸ್ ಎಂದು ಉತ್ತರಿಸಬಲ್ಲಿರಿ . ಆಕ್ಸಿಜನ್ ಕಂಡು ಹಿಡಿದವರು ? ಶಾಲಾ ವಿದ್ಯಾರ್ಥಿಯೂ 
ಹೇಳಬಲ್ಲ ಪ್ರೀಸ್ತೀ ಎಂದು. ಅದೇ ಧ್ವನಿಯಲ್ಲಿ ನೀರನ್ನು ಕಂಡು ಹಿಡಿದವರು ಯಾರು ? 
ಎಂದು ಕೇಳಿದರೆ ಉತ್ತರಿಸುವ ಬದಲು ನಕ್ಕು ಬಿಡುತ್ತೀರಿ - ಪ್ರಶ್ನಿಸುವರ ಮೌಡ್ಯ ಕಂಡು. 
ನೆಲ , ನೀರು, ಆಕಾಶ ಇವೆಲ್ಲವನ್ನೂ ಕಂಡು ಹಿಡಿದವರಾರೆಂದು ದಾಖಲೆ ಇಡಲಾದೀತೆ? 
ಆದರೆ ನೀರಲ್ಲೇನಿದೆ ಎಂಬುದನ್ನು ಹೇಳಲು ಯಾರಾದರೂ ಸಂಶೋಧನೆಯನ್ನೇ ಮಾಡಬೇಕಲ್ಲ. 
ರಸಾಯನ ವಿಜ್ಞಾನದಲ್ಲಿ ಒಂದೊಂದೇ ಹೆಜ್ಜೆ ಇಡುತ್ತ ಪ್ರಗತಿಯಾದಂತೆ ಸಂಯುಕ್ತಗಳನ್ನು 
ಕಾಸಿ ಅವು ಏನೇನು ಕೊಡುತ್ತವೆ ಎನ್ನುವುದನ್ನು ಆಧರಿಸಿ ವಿಜ್ಞಾನಿಗಳು ಧಾತುಗಳನ್ನು ಪಟ್ಟಿ 
ಮಾಡುತ್ತ ಹೋದರು . ನೀರು ಒಂದು ಧಾತುವಲ್ಲ ಅದು ಸಂಯುಕ್ತ ಎಂದು ಹೇಳಬೇಕಾದರೆ 
ಅದನ್ನು ವಿಭಜಿಸಬೇಕಾಯಿತು . ಹೈಡೋಜನ್ ಮತ್ತು ಆಕ್ಸಿಜನ್ ಸೇರಿದರೆ ನೀರು 


ನಿಸರ್ಗದ ಜಲ ದಾಸೋಹ/ 29 


ಉತ್ಪಾದನೆಯಾಗುತ್ತದೆ ಎಂದು ತೋರಿಸಿಕೊಟ್ಟವನು ಬ್ರಿಟನ್ನಿನ ಡ್ಯೂಕ್ ಮನೆತನದ ಶ್ರೀಮಂತ, 
ಆದರೆ ಸದಾ ವಿಜ್ಞಾನಾಸಕ್ತ ಹೆನ್ರಿ ಕ್ಯಾವೆಂಡಿಷ್ ( 1731 -1810), ನೀರನ್ನು ವಿಭಜಿಸಿದಾಗ 
ಇವೇ ಅನಿಲಗಳು ಉತ್ಪತ್ತಿಯಾಗಬೇಕಲ್ಲ . ನೀರನ್ನು ಮೂಲಧಾತುವೆಂದೇಕೆ ಹೇಳುತ್ತೀರಿ 
ಎಂದವನು ಲಾಪ್ಲೇಸ್ , ಆದರೆ ಇದರಿಂದ ನೀರಿನ ರಚನೆಯೇನೂ ಗೊತ್ತಾಗಲಿಲ್ಲ . ನೀರು 
ಎಂದರೆ HO ಎಂದೇ ನಂಬಿದ್ದರು . ಇದರ ಬಗ್ಗೆ ದೀರ್ಘವಾಗಿ ಯೋಚಿಸಿದವರು ಫ್ರಾನ್ಸ್‌ನ 
ಆಂಟನಿ ಲ್ಯಾವಾಸೆ ( 1743-1794 ). ಈ ಮನುಷ್ಯನಿಗೋ ನೂರೆಂಟು ಆಸಕ್ತಿಗಳು. 
ಓದಿದ್ದು ನ್ಯಾಯಶಾಸ್ತ್ರ ಅಧ್ಯಯನ ಮಾಡಿದ್ದು ಹವಾಮಾನ, ಭೂಮಿಯ ನಕ್ಷೆ ತಯಾರಿ . 
ಆಕರ್ಷಿಸಿದ್ದು ರಸಾಯನ ಶಾಸ್ತ್ರ , ತೊಡಗಿಕೊಂಡಿದ್ದ ಉದ್ಯಮ ಹಣಕಾಸಿನ ವ್ಯವಹಾರದ 
ಆಡಳಿತ, ಆ ಸಂಸ್ಥೆಯ ಕಾರ್ಯದರ್ಶಿ ಬಹು ಮುಖ್ಯವಾದ ಪತ್ರವೊಂದಕ್ಕೆ ಈಗಲೇ ಸಹಿ 
ಮಾಡಬೇಕೆಂದು ಒಮ್ಮೆ ಒಂದು ಪತ್ರವನ್ನು ಈತನ ಮುಂದಿಟ್ಟ. ಸ್ವಲ್ಪ ಇರು, ಇದಕ್ಕಿಂತಲೂ 
ಮುಖ್ಯವಾದ ಕೆಲಸವಿದೆ . ನೀರು HO ಎಂದು ಸಾಧಿಸ ಹೊರಟಿದ್ದೇನೆ. ಆಮೇಲೆ 
ಅದೆಲ್ಲ ' ಎಂದು ಈ ಭೂಪ ಕಾರ್ಯದರ್ಶಿಯನ್ನು ಹೊರಗಟ್ಟಿಬಿಟ್ಟನಂತೆ , ನೀರಿನಲ್ಲಿ 
ಒಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ ಎರಡು ಹೈಡೋಜನ್ ಪರಮಾಣುಗಳು 
ಬೆಸೆದುಕೊಂಡಿವೆ ಎಂದು ಸಾಧಿಸಿದ. ಪಾಪ, ರಾಜದ್ರೋಹದ ಆಪಾದನೆ ಹೊತ್ತು 
ಗಿಲೊಟಿನ್‌ಗೆ ತಲೆ ಕೊಡಬೇಕಾಯಿತು. ಆದರೂ ಅವನು ಕೈಗೊಂಡ ಮೂಲಭೂತ 
ಶೋಧನೆ ನೀರು ಪಾಲಾಗಲಿಲ್ಲ. ಬದಲು ನೀರೇ ಪಾಲಾಯಿತು. 

ಯಾವುದು ಪರಿಶುದ್ದ ? 
ನೀವು ಯಾವ ನೀರನ್ನು ಪರಿಶುದ್ದ ಎನ್ನುತ್ತೀರಿ ? ಸಾಗರದ ನೀರನ್ನಂತೂ ಅಲ್ಲ , 
ಉದ್ದೂ ಸೇರಿದಂತೆ ಅದರಲ್ಲಿ 74 ಧಾತುಗಳು ವಿಲೀನವಾಗಿವೆ. ಮುನಿಸಿಪಾಲಿಟಿ, 
ಕಾರ್ಪೋರೇಷನ್ ಒದಗಿಸುವ ಸಂಸ್ಕರಿಸಿದ ನೀರನ್ನೆ ? ಆಗಸದಿಂದ ಸುರಿಯುವ 
ವರ್ಷಧಾರೆಯನ್ನೆ ? ಸರೋವರದ ತಿಳಿನೀರನ್ನೆ ? ಹಿಮಗಡ್ಡೆ ಕರಗಿದ ಹಿಮಜಲವನ್ನೆ ? 
ಬಾವಿ ನೀರನ್ನೆ ? ಅಥವಾ ಬಾಟ್ಲಿಯಲ್ಲಿ ತುಂಬಿಡುವ ಬೋರ್‌ವೆಲ್ ನೀರನ್ನೆ ? ಅದೂ ಭಟ್ಟಿ 
ಇಳಿಸಿದ ನೀರನ್ನೆ ? ನಿಮ್ಮ ಆಯ್ಕೆ ಮಳೆ ನೀರು ಎಂದಾದರೆ ಅದೂ ನಿಜವಲ್ಲ . ಆಗಸದಲ್ಲಿ 
ಮಿಂಚು ಮಿನುಗಿದಾಗ ಏನಾಗುತ್ತದೆ ಗೊತ್ತೆ? ವಾಯುಮಂಡಲದಲ್ಲಿ ನೈಟ್ರೋಜನ್ ಆಕ್ಸಿಡ್‌ಗಳು 
ಉತ್ಪತ್ತಿಯಾಗಿ ಮಳೆನೀರಿನಲ್ಲಿ ವಿಲೀನವಾಗಿಬಿಡುತ್ತವೆ. ಆಕಾಶವೇ ಒಂದು ರಸಾಯನ 
ಶಾಲೆ, ಇದನ್ನು ಶುದ್ದವೆನ್ನಬಹುದೆ ? ಹಾಗಿದ್ದಲ್ಲಿ , ಭಟ್ಟಿ ಇಳಿಸಿದ ನೀರು ಅರ್ಥಾತ್ 
ಡಿಸ್ಟಿಲ್ಸ್‌ ವಾಟರ್‌ ? ಅದು ಶುದ್ದವೇನೋ ನಿಜ . ಆದರೆ ಅದನ್ನು ಕುಡಿಯುವುದರಿಂದ 
ನಮ್ಮ ಬಾಯಾರಿಕೆ ತಣಿಯದು ಭಟ್ಟಿ ಇಳಿಸಿದರೂ ಅದರಲ್ಲೂ ಆಕ್ಸಿಜನ್ ವಿಲೀನವಾಗಿರುತ್ತದೆ . 
ನೀರನ್ನು ಕುದಿಸಿ, ಆರಿಸಿ ಆಮೇಲೆ ಸೇವಿಸಿದರೆ ನಮ್ಮ ನಾಲಗೆಗೆ ಅದು ಸಪ್ಪೆ ಎನ್ನಿಸಿಬಿಡುತ್ತದೆ. 
ನೀರಿಗೆ ರುಚಿ ನೀಡುವುದು ಆಕ್ಸಿಜನ್ ಜೊತೆಗೆ ಅದರಲ್ಲಿ ವಿಲೀನವಾಗಿರುವ ಲವಣಗಳು . 
ಪರಿಶುದ್ದ ನೀರೆನ್ನುವುದು ಕೇವಲ ಆದರ್ಶ ಮಾತ್ರ . ಏಕೆಂದರೆ ಅಂಥ ನೀರಿಗೆ ಬಣ್ಣವಿರುವುದಿಲ್ಲ, 
ರುಚಿ ಇರುವುದಿಲ್ಲ , ವಾಸನೆ ಇರುವುದಿಲ್ಲ, ಬಣ್ಣ ಮತ್ತು ವಾಸನೆಯನ್ನು ಬಿಟ್ಟುಬಿಡಿ. ಆದರೆ 
ರುಚಿಯಾದರೂ ಬೇಡವೆ ? ನಮ್ಮ ಬಾವಿ ನೀರು ರುಚಿಯಾಗಿದೆ ಎಂದು ನೀವು ಹೆಮ್ಮೆಯಿಂದ 


30 / ಕರ್ತಾರನಿಗೊಂದು ಕಿವಿಮಾತು 


ಹೇಳಿಕೊಳ್ಳಬಹುದು. ಅದರಲ್ಲಿ ವಿಲೀನವಾಗಿರುವ ಲವಣಗಳು ಕಡಿಮೆ ಎಂಬುದು ಇದರ 
ಅರ್ಥ. ಇನ್ನು ಗಡಸು ನೀರಿನಲ್ಲಿ ಬಟ್ಟೆ ತೊಳೆದು ಯಾರು ಭೇಷ್ ಎನ್ನಿಸಿಕೊಳ್ಳಲು ಸಾಧ್ಯ . 
ಯಾವ ಗೃಹಿಣಿ ಇದರಲ್ಲಿ ಬೇಳೆ ಬೇಯಿಸುತ್ತಾಳೆ. ವಾಡಿಕೆಯಲ್ಲಿ ಇದು ಗಡಸು ನೀರು. 
ಆದರೆ ಒಳಗಿನ ಮರ್ಮ ? ಮೆಗ್ನಿಸಿಯಂ ಮತ್ತು ಕ್ಯಾಲ್ಸಿಯಮ್ ಧಾತುಗಳು ಅದರಲ್ಲಿ 
ಧಾರಾಳವಾಗಿರುತ್ತದೆ . ಕಾರ್ಬನೇಟ್ ಅಯಾಣು ಗೈರಾಗಿರುತ್ತದೆ. ನೀವು ಎಷ್ಟು ಸೋಪು 
ಹಚ್ಚಿದರೂ ಅಷ್ಟೇ , ಜಪ್ಪಯ್ಯ ಅಂದರೂ ನೊರೆ ಬರದು, ನೊರೆ ಬಂದ ಹೊರತು ಬಟ್ಟೆ 
ಶುದ್ದವಾಗದು. ಹಿಂದೆಲ್ಲ ಅಂಥ ಸಂದರ್ಭಗಳಲ್ಲಿ ವಾಷಿಂಗ್‌ಸೋಡ ( ಸೋಡಿಯಂ 
ಕಾರ್ಬನೇಟ್) ಸೇರಿಸಿ ಬಟ್ಟೆಯನ್ನು ಉಬ್ಬಿಗೆ ಹಾಕುತ್ತಿದ್ದರು . ಈಗ ಬಿಡಿ , ನೂರೆಂಟು 
ಡಿಟರ್ಜೆಂಟ್‌ಗಳಿವೆ . ಅದೇ ಕೆಲಸವನ್ನು ಮಾಡುತ್ತವೆ. ತಮಾಷೆಯೆಂದರೆ ಈ ಧಾತುಗಳು 
ನಮ್ಮ ದೇಹಕ್ಕೆ ಬೇಕು. ರಕ್ತ ಹೆಪ್ಪುಗಟ್ಟಲು, ಮೂಳೆ ಗಟ್ಟಿಯಾಗಲೂ ಕ್ಯಾಲ್ಸಿಯಮ್ 
ಬೇಡವೆ? ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪರಿವರ್ತಿಸಲು ಎಲೆಗಳ ಹರಿತ್ತಿನಲ್ಲಿ ಇರುವುದು 
ಮೆಗ್ನಿಸಿಯಮ್ ಧಾತು . 

- ಜೀವ ಮಿಡಿದ ಘಳಿಗೆ 
ನೀರಿನ ದ್ರವನ ಗುಣದ ಬಗ್ಗೆ ಯಾರಿಗೆ ತಾನೆ ತಿಳಿಯದು ? ನೀರು ದ್ರವಗಳ ಒಡೆಯ , 
ತೂಕದ ದೃಷ್ಟಿಯಿಂದಲೂ , ಸಕ್ಕರೆ , ಉಪ್ಪು ನೀರಲ್ಲಿ ವಿಲೀನವಾಗುತ್ತವೆ. ಇದಕ್ಕೆಂದೇ ನಿವೇನೂ 
ದೊಡ್ಡ ಪ್ರಯೋಗ ಮಾಡುವುದು ಬೇಡ, ಅಡುಗೆ ಮನೆಯಲ್ಲಿ ಇದು ನಿತ್ಯ ಪ್ರಯೋಗವಾಗುತ್ತದೆ. 
ನೀರಿಗೆ ಎಂಥ ದ್ರಾವಕತೆ ಇದೆಯೆಂದರೆ ಇದರಲ್ಲಿ ವಿಲೀನವಾದಷ್ಟು ಸಂಯುಕ್ತಗಳು 
ಬೇರಾವ ದ್ರವದಲ್ಲೂ ಆಗವು, ಪ್ರತಿ ಘನ ಕಿಲೋ ಮೀಟರು ಸಮುದ್ರ ನೀರನ್ನು ಸಂಸ್ಕರಿಸಿದರೆ 
40 ಮಿಲಿಯನ್ ಟನ್ ಸಂಯುಕ್ತಗಳು ದೊರೆಯುತ್ತವೆ . ಇದು ಆಧುನಿಕ ಸಮುದ್ರ 
ಮಧನ, ನೀರನ್ನು ಸಂಸ್ಕರಿಸಿ ಬರೀ ಉಪ್ಪನ್ನಷ್ಟೇ ತೆಗೆಯುವಂತಾದರೆ ಭೂಗೋಳದ 
ಸಮಭಾಜಕ ವೃತ್ತದ ಸುತ್ತ 150 ಮೀಟರ್ ದಪ್ಪದ ಉಪ್ಪಿನ ಕೋಟೆಯನ್ನೇ ನಿರ್ಮಿಸಬಹುದು. 
ಆವರ್ತ ಕೋಷ್ಟಕದಲ್ಲಿ ನಮೂದಿಸಿರುವ ಧಾತುಗಳ ಪೈಕಿ 73 ಧಾತುಗಳು ಸಾಗರದ 
ನೀರಿನಲ್ಲೇ ಲಭ್ಯ . ಇಷ್ಟಿದ್ದರೂ ಕುಡಿಯುವ ನೀರಿನ ಪ್ರಶ್ನೆ ಬಂದಾಗ ಸಾಗರ ನಮ್ಮ 
ನಾಲಗೆಗೆ ಬಹುದೂರ. ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಸಾಗರದ ನೀರನ್ನು 
ನಿರ್ಲವಣಗೊಳಿಸಿದಾಗ ಮಾತ್ರ ಅದು ನಮ್ಮ ನಾಲಗೆಗೆ ಹಿತ . 

ಆದರೆ ಸಾಗರದಲ್ಲೇ ಜೀವಾಂಕುರವಾಯಿತು ಎನ್ನುತ್ತಾರಲ್ಲ ವಿಕಾಸವಾದಿಗಳು ಹೇಗಾಯಿತು? 
ಒಂದರೆ ಕಣ ಇಂದಿನ ಜಗತ್ತನ್ನು ಮನಸ್ಸಿನಿಂದ ಅಳಿಸಿಹಾಕಿ , 460ಕೋಟಿ ವರ್ಷಗಳ 
ಹಿಂದಕ್ಕೆ ಜಿಗಿಯುವಂತಾದರೆ , ಅಲ್ಲಿದೆ ನಿಮಗೆ ಉತ್ತರ ನಿಜ, ಕಾಲಕ್ಕೆ ಹಿಮ್ಮುಖ ಚಲನೆ 
ಇಲ್ಲ . ಆದರೆ ಮನಸ್ಸಿಗೆ ಇದೆಯಲ್ಲ, 460 ಕೋಟಿ ವರ್ಷಗಳ ಹಿಂದೆ ಈಗಿನಂತೆ 
ಗಿಡಗಂಟಿಗಳಿರಲಿಲ್ಲ, ಪರ್ವತಗಳಿರಲಿಲ್ಲ, ನದಿಗಳಿರಲಿಲ್ಲ , ಜೀವಜಂತುಗಳಿರಲಿಲ್ಲ ಎಂದಮೇಲೆ 
ಹುಲ್ಲೂ ಇರಲಿಲ್ಲ - ಹುಲುಮಾನವನೂ ಇರಲಿಲ್ಲ. ಸಹಸ್ರಾರು ಆಕಾಶಕಾಯಗಳು ವಿಶೇಷವಾಗಿ 
ಉಲ್ಲೆಗಳು ಆದಿಮ ಭೂಮಿಯನ್ನು ಲಟಪಟ ಎಂದು ಬಡಿಯುತ್ತಲೇ ಭೂಮಿಯನ್ನು 
ಬೆಳೆಸುತ್ತಿದ್ದ ಕಾಲ. ನೂರಾರು ಧೂಮಕೇತುಗಳು ಒಡಲಲ್ಲಿ ನೀರು ತುಂಬಿಕೊಂಡು ಭೂಮಿಗೆ 


- ನಿಸರ್ಗದ ಜಲ ದಾಸೋಹ/ 31 


ಡಿಕ್ಕಿಹೊಡೆದು ಆತ್ಮಾರ್ಪಣೆ ಮಾಡಿಕೊಂಡು ತಮ್ಮ ನೀರನ್ನೆಲ್ಲ ಚೆಲ್ಲುತ್ತಿದ್ದುವು. ಸಾಗರಕ್ಕೆ 
ನೀರು ಕೊಟ್ಟ ಪ್ರಕ್ರಿಯೆ ಇದು. ಇದನ್ನು ಸೃಷ್ಟಿ ಎನ್ನುತ್ತೀರೋ ಅಥವಾ ಲಯ ಎನ್ನುತ್ತೀರೋ 
ಏನಾದರೂ ಅನ್ನಿ . ಈ ಒಂದು ವಿಪ್ಲವದಲ್ಲೂ ಭೂನಿರ್ಮಾಣ ಕ್ರಿಯೆ ನಡೆದೇ ಇತ್ತು. 
ಆಕ್ಸಿಜನ್ ಇಲ್ಲದ ವಾತಾವರಣ, ಅತಿನೇರಿಳೆ ಕಿರಣಗಳು ಪುಂಕಾನುಪುಂಕವಾಗಿ ದಾಳಿ 
ಮಾಡುತ್ತಿದ್ದವು, ಜ್ವಾಲಾಮುಖಿಗಳು ನೆಲದಿಂದ ಭುಗಿಲೆದ್ದು ಅಂತೂ ಭೂಮಿಗೆ ಬಿಸಿಯನ್ನು 
ಮುಟ್ಟಿಸಿದ್ದವು. ಪರಮಾಣಗಳು ಸಂಘಕಟ್ಟಿಕೊಂಡವು, ಒಂದರೊಡನೊಂದು ಬೆಸೆದುಕೊಂಡವು, 
ನೀರು, ಅಮೋನಿಯ , ಮೀಥೇನ್ , ಸರಳ ಸಂಯುಕ್ತಗಳು ಈ ತಾಕಲಾಟದಿಂದಲೇ 
ಹುಟ್ಟಿಕೊಂಡವು. ಪರಸ್ಪರ ವರ್ತಿಸಿದವು, ಅಗೋ ಸಿದ್ದ ಆದಿಮ ಜೀವರಸ, ವಿಜ್ಞಾನದ 
ಪರಿಭಾಷೆಯಲ್ಲಿ ಪ್ರಮಾರ್ಡಿಯಲ್ ಸೂಪ್.' ಸಂಕೀರ್ಣ ಆರ್ಗಾನಿಕ್ ವಸ್ತುಗಳು ಮೈದಳೆದವು, 
ಇವಕ್ಕೆ ಯಾವ ಘಳಿಗೆ ಜೀವ ಬಂದು ಮಿಡಿದವೋ ನಮ್ಮ ಊಹೆಗೂ ಮೀರಿದ ವಾಸ್ತವತೆ 
ಘಟಿಸಿತು. ಆ ಘಳಿಗೆಯನ್ನು ದಾಖಲಿಸುವುದು ಇಂದಷ್ಟೇ ಅಲ್ಲ, ಮುಂದೆಯೂ ಸಾಧ್ಯವಾಗದು. 

ಮಂಗಳ ಗ್ರಹದಲ್ಲಿ ನೀರು 
ಭೂಮಿ ಪಡೆದಿರುವ ಜಲಗೋಳ, ಅದಕ್ಕೆ ವಿಶಿಷ್ಟವಾದ ಜೀವಗೋಳ ಇವು ಅನನ್ಯ , 
ಅನನುಕರಣೀಯ. ಸೌರವ್ಯೂಹದ ಏಕೈಕ ಜೀವಂತ ಗ್ರಹ ಎಂದು ನಾವು ಬೀಗುತ್ತಿದ್ದೇವೆ 
ನಮ್ಮ ಕಾಲಡಿಯ ನೆಲದ ಬಗ್ಗೆ ಹೀಗೆ ಬೀಗಲೂ ಕಾರಣವಿದೆ ಎನ್ನಿ , ಯಾವ ಆಕಾಶಶೋಧ 
ಭೂಮಿಗೆ ಸರಿಸಾಟಿಯಾದ ಇನ್ನೊಂದು ಗ್ರಹವನ್ನು ನಮ್ಮ ಸೌರವ್ಯೂಹದಲ್ಲಿ ತೋರಿಸಿಕೊಟ್ಟಿದೆ ? 
ಅನ್ಯ ಸೌರವ್ಯೂಹದಲ್ಲಿ ಡಜನ್‌ಗಟ್ಟಳೆ ಗ್ರಹಗಳು ಇರಬಹುದು . ಆದರೆ ಎಲ್ಲ ಲಕ್ಷಣಗಳಿಂದಲೂ 
ಅವು ನಮ್ಮ ಭೂಮಿಗೆ ಸದೃಶ ಎಂದು ಯಾವ ಶೋಧವೂ ದೃಢಪಡಿಸಿಲ್ಲ. ಹಾಗಿದ್ದಲ್ಲಿ 
ಏಕೆ ಅಮೆರಿಕ ಮಂಗಳ ಗ್ರಹ ಶೋಧಕ್ಕೆಂದು 1976ರಲ್ಲೇ 300 ಕೋಟಿ ಡಾಲರ್ 
ವೆಚ್ಚಮಾಡಿತು ? ಈ ಲೆಕ್ಕದ ಮಾತನ್ನು ಬದಿಗಿಟ್ಟು ಅಸಲೀ ಪ್ರಶ್ನೆಗೆ ಬರೋಣ. ಮಂಗಳ 
ಗ್ರಹವೇ ಏಕೆ ? ಅದರಲ್ಲೇ ನೀರನ್ನು ಹುಡುಕಬೇಕೇಕೆ? ಅಲ್ಲಿ ಜೀವಿ ಇರಬಹುದೆಂಬ 
ಗುಮಾನಿ ಏಕೆ? ಇವೆಲ್ಲಕ್ಕೂ ಕಾರಣವಿದೆ. ಸೌರವ್ಯೂಹದಲ್ಲಿ ನಮ್ಮ ಭೂಮಿಗೆ ಹೆಚ್ಚ 
ಕಡಿಮೆ ಹೋಲಿಕೆಯಾಗುವಂತಹ ಗ್ರಹ ಇದೊಂದೇ . ಅಂದರೆ ಅದೂ ಕೂಡ ಭೂಮಿಯಂತೆಯೇ 
ಬಂಡೆಯಿಂದಾದ ಕಾಯ , ನೀವು ಕೇಳಬಹುದು, ಬುಧ ಕೂಡ ಗಟ್ಟಿ ಗ್ರಹ ಅಲ್ಲವೆ ? ನಿಜ. 
ಬುಧ, ಶುಕ್ರ, ಗುರು , ಶನಿ ಈ ಯಾವ ಗ್ರಹಗಳಿಗೂ ಜೀವ ಅರಳಿಸುವ ಮೂಲ ಸರಕೇ 
ಇಲ್ಲ. ಏಕೆಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತೇ ಅವುಗಳಿಗಿಲ್ಲ. ಹಾಗೆ ನೋಡಿದರೆ 
ಬುಧ ಭೂಗ್ರಹಕ್ಕಿಂತಲೂ ಗಟ್ಟಿ, ಆದರೆ ಸೂರ್ಯನ ಸಮೀಪ ವಾಸ , ರಾತ್ರಿ - 170 ಡಿಗ್ರಿ 
ಸೆಂ . ಉಷ್ಣತೆ, ಹಗಲೋ 425 ಡಿಗ್ರಿ ಸೆಂ . ಇಂಥ ವೈಪರೀತ್ಯದಲ್ಲಿ ಯಾವ ದ್ರವ 
ಉಳಿದೀತು? ಯಾವ ಜೀವಿ ಬೆಳೆದೀತು ? ಋತುಗಳೇ ಇಲ್ಲಿ ಗೈರು . ಇನ್ನು ವಾಯುಭಾರವೋ 
ಲೆಕ್ಕಕ್ಕೇ ಇಲ್ಲದಷ್ಟು. ಎಂದೇ ಜೀವಿಗಳ ಪ್ರಶ್ನೆ ಬಂದಾಗಲೆಲ್ಲ ಇದಕ್ಕೆ ಸೊನ್ನೆಯ ಅಂಕ. 
ಇದರ ನೆರೆಮನೆಯ ಗ್ರಹ ಶುಕ್ರ, ಇದೊಂದು ರಸಾಯನ ವಿಜ್ಞಾನದ ಪ್ರಯೋಗಶಾಲೆ 
ಎಂದರೆ ಒಪ್ಪಿತು. ಮೈಮೇಲೆಲ್ಲ ಆಸಿಡ್ ಅನ್ನು ತುಂಬಿಕೊಂಡಿದೆ. ಕಾರ್ಬನ್ ಡೈಆಕ್ಸೆಡ್ , 
ನೈಟ್ರೋಜನ್, ಆರ್ಗಾನ್ , ಆಕ್ಸಿಜನ್ , ಕಾರ್ಬನ್ ಮಾನಾಕ್ಷೆಡ್ , ನಿಯಾನ್ ಆದ್ದು ಮುಳುಗಿಸುವಷ್ಟು 


32) ಕರ್ತಾರನಿಗೊಂದು ಕಿವಿಮಾತು 


ಸಲ್ಲೂರಿಕ್ ಆಮ್ಲ . ತನ್ನನ್ನು ತಾನೇ ' ಆಸಿಡ್ ಅಟ್ಯಾಕ್ ' ಗೆ ಗುರಿಮಾಡಿಕೊಂಡಿರುವ ಈ 
ಗ್ರಹದಲ್ಲಿ ಜೀವ ಕೊನರೀತು ಹೇಗೆ? ಶುಕ್ರ ಭುಗಿಲೆದ್ದ ಮಾಜಿ ಜ್ವಾಲಾಮುಖಿಗಳ ತಾಣ. 
ಉಷ್ಣತೆಯಲ್ಲಿ ಮಾತ್ರ ತಾರತಮ್ಯವಿಲ್ಲ, ಹಗಲೂ ಅಷ್ಟೇ , ರಾತ್ರಿಯೂ ಅಷ್ಟೇ , 480 ಡಿಗ್ರಿ 
ಸೆಂ . ಇದರ ಅನಿಲಗಳು ಸೂರ್ಯ ಶಾಖವನ್ನು ಹಿಡಿದಿಡುವಲ್ಲಿ ಪೈಪೋಟಿ ನಡೆಸಿವೆ. 
ಮಾರುತಗಳಿದ್ದರೂ ಅಪ್ರಯೋಜಕ, ಜೀವಿಗಳ ಬಾಳುವೆಗೆ ಇದೂ ನಾಲಾಯಕ್ಕು. 
- ಗುರು, ಶನಿ , ಯುರೇನಸ್ , ಪ್ರೋಟೋಗಳಲ್ಲಿ ಏಕೆ ನೀರಿರಬಾರದು ? ಆದರೆ ಈ ಎಲ್ಲ 
ಗ್ರಹಗಳ ಅಂತರಂಗ, ಬಹಿರಂಗಗಳು ಯಾವೂ ಜೀವೋತ್ಪತ್ತಿಗೆ ಹಿಂದೆಯೂ ಲಾಯಕ್ಕಾಗಿರಲಿಲ್ಲ, 
ಈಗಲೂ ಇಲ್ಲ. ಗ್ರಹಗಳ ಪೈಕಿ ಗುರುವಿಗೇನೋ ಗಾತ್ರದಲ್ಲಿ ಗುರುಸ್ಥಾನವೇ ಇದೆ . ಆದರೆ 
ಇಡೀ ಗ್ರಹವೇ ಗ್ಯಾಸ್ , ಗುರುವೇ ಒಂದು ಹಂಡೆಯೆನ್ನಿ, ಭೂಮಿ ಚೊಂಬು ಎನ್ನಿ , ಈ 
ಗುರು ಎಂಬ ಹಂಡೆಯಲ್ಲಿ 1200 ಭೂಚೊಂಬುಗಳನ್ನು ತುಂಬಬಹುದು. ಹೈಡೋಜನ್, 
ಮೀಥೇನ್, ಹೀಲಿಯಮ್, ಹೈಡೋ ಕಾರ್ಬನ್ ಎಲ್ಲ ಇವೆ. ಉಷ್ಣತೆ -170 ಡಿ, ಸೆಂ . 
ತಲಪುತ್ತದೆ . ಭೂಮಿಯ 30 ಪಟ್ಟು ದ್ರವ್ಯರಾಶಿ ಇಲ್ಲಿದೆ . ಆದರೆ ಜೀವಿಗೆ ಬದುಕಲು 
ಮೂಲಭೂತ ಪರಿಕರವೇ ಇಲ್ಲ . ಗಟ್ಟಿ ನೆಲವಿಲ್ಲ , ನೀರ ಹನಿ ಇಲ್ಲ . ಇದೂ ಕೂಡ 
ಫೇಲು. ಗುರುವಿನಿಂದ ಮುಂದಕ್ಕೆ ಹೋಗುತ್ತ ಹೋಗುತ್ತ ಮುಂದಿನ ಗ್ರಹಗಳಿಗೆ ಶಾಶ್ವತ 
ಶೈತ್ಯದ ಶಾಪ , ಶನಿ -160 ಡಿಗ್ರಿ ಸೆಂ . ನೆಸ್ಟೋನ್ - 218 ಡಿಗ್ರಿ ಸೆಂ . ಬ್ಲೂಟೋ - 225 
ಡಿಗ್ರಿ ಸೆಂ . ಈ ಅತಿರೇಕಗಳಲ್ಲಿ ಜೀವಿಗಳನ್ನು ನಿರೀಕ್ಷಿಸಲು ಸಾಧ್ಯವೆ? ಈ ಎಲ್ಲವನ್ನೂ 
ಅಳೆದೂ ತೂಗಿ ಗುಣಿಸಿ , ಭಾಗಿಸಿ ನೋಡಿದಾಗ ನಮಗೆ ಮಂಗಳನ ಅಂಗಳವೇ ಆಕರ್ಷಣೆ. 
ಇದಕ್ಕೆ ನಮ್ಮ ಭೂಮಿಗಿರುವಂತೆಯೇ ಬಂಡೆಯ ನೆಲವಿದೆ, ಇದೇ ಬಗೆಯ ವಾತಾವರಣವಿದೆ. 
ವ್ಯತ್ಯಾಸವಿಷ್ಟೇ , ಅಲ್ಲಿ ಕಾರ್ಬನ್ ಡೈಆಕ್ಸೆಡ್ ಕೋಟೆಯೊಳಗೆ ಇದು ಬಂಧಿಯಾಗಿದೆ. 
ನೈಟ್ರೋಜನ್ ಇದೆ, ಆರ್ಗಾನ್ ಇದೆ, ನೀರಾವಿ ಇದೆ, ನೆಲದೊಳಗೆ ನೀರು ಇರುವ 
ಸಾಧ್ಯತೆ ಇದೆ. ಧ್ರುವ ಪ್ರದೇಶದಲ್ಲಿ ನೀರು ಹೆಪ್ಪುಗಟ್ಟಿದೆ ಎಂಬ ಊಹೆ ಇದೆ . ಕಾರ್ಬನ್ 
ಡೈಆಕ್ಸೆಡ್ ಗಟ್ಟಿಯಾಗಿ ಧ್ರುವದಲ್ಲಿ ಟೋಪಿಯಾಗಿದೆ. ಎಂದೇ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳ 
ಕೇಂದ್ರಬಿಂದು ಮಂಗಳ ಗ್ರಹ. 
* ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಮಂಗಳ ಗ್ರಹ ಭೂಮಿಯ ಅತ್ಯಂತ ಸಮೀಪಕ್ಕೆ 
ಬಂದದ್ದು ಗೊತ್ತಲ್ಲ ? 60, 000 ವರ್ಷಗಳ ಹಿಂದೆ ಇಷ್ಟೇ ಸಮೀಪಕ್ಕೆ ಬಂದಿತ್ತೆಂದು 
ಹಿಮ್ಮುಖ ಕಾಲಗಣನೆ ಮಾಡಿದ ಖಗೋಳ ವಿಜ್ಞಾನಿಗಳು ಹೇಳುತ್ತಾರೆ . ಈ ಬಾರಿ ಮಂಗಳ 
ಗ್ರಹ 5, 60,000,00 ಕಿ. ಮೀ . ದೂರದಲ್ಲಿತ್ತು . 1877ರಲ್ಲೂ ಕೂಡ ಇದು ಭೂಮಿಗೆ 
ಸಮೀಪ ಬಂದಿತ್ತು . ಆದರೆ ಇಷ್ಟು ಹತ್ತಿರವಲ್ಲ ಇಟಲಿಯ ಹವ್ಯಾಸೀ ಖಗೋಳ ತಜ್ಞ 
ಷಿಯಾಪರೆಲ್ಲಿ ಆ ವರ್ಷ ಇದನ್ನು ವೀಕ್ಷಿಸಿ ಅದರಲ್ಲಿ ಹಳ್ಳಕೊಳ್ಳಗಳಿವೆ ಎಂದು ಇಟಲಿ 
ಭಾಷೆಯಲ್ಲಿ 'ಕನಾಲಿ' ಎಂದು ಕರೆದ . ಇಂಗ್ಲಿಷ್ ಭಾಷಾಂತರದ ಆವಾಂತರದಲ್ಲಿ ಕನಾಲಿ 
“ ಕೆನಾಲ್ ' ಆಯಿತು, ಮುಂದೆ ಇವು ಮಂಗಳ ಗ್ರಹದ ಬುದ್ದಿಜೀವಿಗಳು ನಿರ್ಮಿಸಿದ 
ಕಾಲುವೆ ಎಂದರ್ಥ ಕೊಡುತ್ತ ಹೋಯಿತು. 


ನಿಸರ್ಗದ ಜಲ ದಾಸೋಹ / 33 


ನೀರಿಗಾಗಿ ತಹತಹ 
ನಮ್ಮ ಪುರಾಣಗಳಲ್ಲಿ ಬರುತ್ತಾರಲ್ಲ ಕಿನ್ನರರು, ಕಿಂಪುರುಷರು, ಗಂಧರ್ವರು, ಅಪ್ಪರೆಯರು, 
ತಿಲೋತ್ತಮೆಯರು ಇವರೆಲ್ಲ ಅನ್ಯಲೋಕದ ಜೀವಿಗಳು ತಾನೆ ? ಈ ಕಾಲುವೆ ಕುರಿತು 
ಹುಟ್ಟಿದ್ದು ಇಂಥ ಕಲ್ಪನೆಯೇ . ಕಾಕತಾಳೀಯವೆಂಬಂತೆ ಆ ಹೊತ್ತಿಗೆ ಸೂಯೆಜ್ ಕಾಲುವೆಯ 
ನಿರ್ಮಾಣವೂ ಆಗಿತ್ತು ಅಲ್ಲಿ . ಲೋವೆಲ್ ಎಂಬ ಭೂಪತಿ ಮಂಗಳನಲ್ಲಿ ಕಾಲುವೆಯನ್ನು 
ತೋಡಿರುವುದು ಅಲ್ಲಿನ ಬುದ್ದಿಜೀವಿಗಳು ಎಂದು ಜಾಹೀರು ಮಾಡಿದ ಮೇಲೆ ಮಂಗಳ 
ಗ್ರಹಕ್ಕೆ ಎಲ್ಲಿಲ್ಲದ ಪ್ರಾಶಸ್ಯ ಬಂತು . ಅಲ್ಲಿ ಕೃಷಿ ನಡೆದಿದೆ ಎಂದರು ನಮ್ಮಲ್ಲಿಯ ಕೆಲವು 
ಬುದ್ದಿವಂತರು . ಅಂದಮೇಲೆ ಅಲ್ಲಿ ನೀರಿರಲೇಬೇಕು ತಾನೆ ? ಅದು ಕಾಲುವೆಯಲ್ಲಿ 
ಹರಿದಿರಬೇಕು ತಾನೆ ? ಇಷ್ಟೇ ಸಾಕಾಗಿತ್ತು ವಿಜ್ಞಾನದ ಕಾಲ್ಪನಿಕ ಕಥೆ ಬರೆಯುವ ಲೇಖಕರಿಗೆ. 
ಎಂಥವೋ ಕಣ್ಣು, ಎಂಥವೋ ಕಾಲು, ವಿಕೃತ ತಲೆ , ಅತಿ ಮಾನವರೆನ್ನಬೇಕಾದರೆ ಇಂಥ 
ರೂಪವನ್ನು ಕಲ್ಪಿಸಲೇಬೇಕಾಗಿತ್ತು . ನಮ್ಮ ನಿಮ್ಮಂತೆ ಅನ್ಯಜೀವಿಗಳೂ ಸಾಧಾರಣ 
ಮನುಷ್ಯರಂತಿದ್ದರೆ ಅಂಥ ಕಥೆಯನ್ನು ಯಾರು ಮೆಚ್ಚುತ್ತಾರೆ ಹೇಳಿ. ಆದರೆ ಕಲ್ಪನೆಗೂ ತೆರೆ 
ಹಾಕುವ ಸಮಯ ಬಂತು. ವಾಸ್ತವತೆಯೆಂಬುದಿದೆಯಲ್ಲ ಅದು ಎಲ್ಲವನ್ನೂ ಗೇಲಿ ಮಾಡುತ್ತದೆ. 

ಸ್ಫೂಟ್ರಿಕ್ ಯುಗ ಬಂತು, ಬೆನ್ನಹಿಂದೆಯೇ ರಾಕೆಟ್ ಯುಗ ಬಂತು, ಈ ಒಂದೊಂದೂ 
ಬಾನಂಗಳವನ್ನು ಆಳತೊಡಗಿದವು. ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದ ಅಮೆರಿಕ, ರಷ್ಯಗಳೆರಡೂ 
ಮುಸುಕಿನ ಯುದ್ಧದಲ್ಲಿ , ಶೀತಲ ಸಮರದಲ್ಲಿ ತೊಡಗಿದ್ದ ಕಾಲ . ಆಕಾಶಕ್ಕೆ ಸರಹದ್ದೆಲ್ಲಿ 
ಬಂತು ? ನಾವು ಭಾರತೀಯರು ಇತ್ತ ಚೀನದೊಡನೆ ಹಿಮಾಲಯದಲ್ಲಿ ಸೆಣಸಿ ಉಸ್ಸೆಂದು 
ಸುಧಾರಿಸಿಕೊಳ್ಳುತ್ತಿದ್ದಾಗ, ಅತ್ತ ಅಮೆರಿಕ ಮ್ಯಾರಿನೆರ್ ಎಂಬ ಸಂಶೋಧನಾ ನೌಕೆಯನ್ನು 
ಮಂಗಳನತ್ತ ಉಡಾಯಿಸಿಯೇಬಿಟ್ಟಿತು . ಅದು ಮಂಗಳನಲ್ಲಿ ಇಳಿಯಲಿಲ್ಲ , ಆದರೆ ತೀರ 
ಸನಿಹಕ್ಕಂತೂ ಹೋಗಿತ್ತು. 9, 846 ಕಿಲೋ ಮೀಟರ್ ದೂರದಿಂದಲೇ ಅದು ಈ 
ಕೆಂಪುಗ್ರಹವನ್ನು ವೀಕ್ಷಿಸಿತು . ಅದು ಕಳಿಸಿದ ರೇಡಿಯೋ ತರಂಗದ ಚಿತ್ರಗಳಲ್ಲಿ ಪರೆಲ್ಲಿ 
ಹೇಳಿದ ಕಾಲುವೆಗಳು ನಾಪತ್ತೆಯಾಗಿದ್ದವು. ಅಸಲೀ ವಿಚಾರವೆಂದರೆ ಮ್ಯಾರಿನರ್ ನೌಕೆ 
ಕೂಡ ನಾಪತ್ತೆಯಾಗಿತ್ತು . ಆ ಚಿತ್ರಗಳಲ್ಲಿ ಕಂಡದ್ದು ಚಂದ್ರನ ಮೇಲಿರುವಂತೆ ಕುಳಿಗಳ 
ಸಮೂಹ, 1976ರಲ್ಲಿ ಅತ್ಯಾಧುನಿಕ ಕ್ಯಾಮೆರಾ ಹೊತ್ತು ಈಗ ವೈಕಿಂಗ್ ನೌಕೆಗಳು 
ಹೊರಟವು. ಮಂಗಳನ ಅಂಗಳದಲ್ಲಿ ತಮ್ಮ ಕೋಶಗಳೊಡನೆ ಇಳಿಯಲೆಂದು , ಕೆಲವೊಮ್ಮೆ 
ಊಹೆಗಳಲ್ಲೇ ಸುಖ ಇದೆ ಎನ್ನಿಸುತ್ತದೆ. ವಾಸ್ತವತೆಯ ಮುಖಾಮುಖಿಯಾದಾಗ ನಿರಾಶೆಯೇ 
ಕಾದಿರುತ್ತದೆ . ವೈಕಿಂಗ್ ಶೋಧಿಸಿದ್ದು ಇದನ್ನು ಮಂಗಳ ಗ್ರಹದ ಇಡೀ ಪರಿಸರ ಥೇಟ್ 
ನಮ್ಮ ಥಾರ್ ಮರುಭೂಮಿಯಂತೆ ಬರೀ ಬರಡು, ಸ್ಕೂಲವಾದ ಮಂಗಳನ ಚಿತ್ರವನ್ನು 
ಅದು ನಮ್ಮ ಮುಂದಿಟ್ಟಾಗ ಎಂಥ ಮರುಳು ? ಇಲ್ಲಿ ಏನಿದೆ ಬರೀ ಮಣ್ಣು ಎಂದಿತ್ತು 
ವೈಕಿಂಗ್ ಶೋಧ, ಆ ಮಣ್ಣನ್ನೇ ನೋಡೋಣ ಎಂದರು ಖಗೋಳ ವಿಜ್ಞಾನಿಗಳು , ಅದರಲ್ಲಿ 
ಮಂಗಳ ಗ್ರಹದ್ದೇ ಆದ ಒಂದೇ ಒಂದು ಬ್ಯಾಕ್ಟಿರಿಯ ಸಿಕ್ಕಿದ್ದರೂ ಅದಕ್ಕೆ ಕ್ರಿಸ್ತ, ಬುದ್ದ, 
ಗಾಂಧಿಗಿಂತಲೂ ಹೆಚ್ಚು ಪ್ರಾಶಸ್ಯ ಸಿಕ್ಕುತ್ತಿತ್ತು . ಆದರೆ ಹಾಗಾಗಲಿಲ್ಲ . ಕೊನೆಗೆ ಇಡೀ 
ಮೇರಿನ‌ ಸರಣಿಯೇ ಮಂಗಳ ಗ್ರಹಕ್ಕೆ ಲಗ್ಗೆ ಹಾಕತೊಡಗಿತು. ಕೊನೆಗೆ ಮೇರಿನರ್ 9ರ 


34 / ಕರ್ತಾರನಿಗೊಂದು ಕಿವಿಮಾತು 


ಕಥೆಯೂ ಇದೇ ಎಂದು ನಿಟ್ಟುಸಿರು ಬಿಡುವ ಹೊತ್ತಿಗೆ ಅದು ಮಂಗಳ ಗ್ರಹದ 
ವಿಶ್ವರೂಪ ತೋರಿತು. ನಮ್ಮ ಗಂಗಾ , ಯಮುನೆ, ಬ್ರಹ್ಮಪುತ್ರ ನದಿಗಳನ್ನು ಮೀರಿಸುವಂತಹ 
ನದೀ ಪಾತ್ರಗಳು . ಒಂದು ಕಾಲದಲ್ಲಿ ಜಲಧಾರೆ ಹರಿಸಿದ್ದ ನದಿಗಳು ಈಗ ಪಳೆಯುಳಿಕೆಗಳಾಗಿ 
ಬಣಗುಟ್ಟುತ್ತಿದ್ದ ವಾಸ್ತವ ಚಿತ್ರಣ, ಬಿರುಗಾಳಿಯ ಆಟಾಟೋಪದಿಂದ ದೂಳೇ ಎದ್ದು 
ಮೋಡವಾಗಿದ್ದ ದೃಶ್ಯ . ನಮ್ಮ ಹಿಮಾಲಯವನ್ನು ಕುಬ್ದವಾಗಿಸಿದ್ದ ಒಲಂಪಸ್ ಮಾನ್ಸ್ 
ಎಂಬ ಮಾಜೀ ಅಗ್ನಿಪರ್ವತ, ಎಲ್ಲವೂ ಭೂತಕಾಲದ ಅಪೂರ್ವ ಲಕ್ಷಣಗಳು . ಆದರೆ 
ಬೇಕಾದ ಐನಾತಿ ನೀರೇ ನಾಪತ್ತೆ . 
- ಯಾವುದೋ ಉಿ ಮಂಗಳನಿಗೆ ಬಡಿದು ಅಲ್ಲಿಂದ ಎಗರಿಸಿದ ಶಿಲಾ ಚೂರೊಂದು 
ಅಂಟಾರ್ಕ್‌ಟಿಕ ಖಂಡದ ಹಿಮಪದರದಲ್ಲಿ ಬಿದ್ದಿತ್ತು 13, 000 ವರ್ಷಗಳ ಹಿಂದೆ , ಮನುಷ್ಯ 
ನೇಗಿಲು ಹಿಡಿಯಲು ಕಲಿಯುವ ಮುನ್ನಿನ ಕಾಲದಲ್ಲಿ. ಇದು ಪತ್ತೆಯಾಗಿದ್ದು 1984ರಲ್ಲಿ, 
ಒಬ್ಬ ಹಿಮವಿಜ್ಞಾನಿಯಿಂದ. ಈ ಕಲ್ಲಿಗೆ ಈಗ ವಿದೇಶೀ ಪ್ರಯಾಣದ ಭಾಗ್ಯ ನಾಸಾ 
ವಿಜ್ಞಾನಿಗಳು ಈ 1. 9 ಕಿ . ಗ್ರಾಂ . ತೂಕದ , ದಪ್ಪ ಆಲೂಗೆಡ್ಡೆ ಗಾತ್ರದ ಕಲ್ಲನ್ನು ಸಣ್ಣ ಸಣ್ಣ 
ಹೋಳುಗಳನ್ನಾಗಿ ಮಾಡಿ , ಅದರಲ್ಲಿ ಆರ್ಗ್ಯಾನಿಕ್ ಅಂಶವಿದೆ ಎಂದು ಅನುಮಾನಿಸಿ, 
ಜಗತ್ತಿನ ಗ್ರಹ ವಿಜ್ಞಾನಿಗಳನ್ನೆಲ್ಲ ಕರೆಸಿ ಬಾರಿ ಚರ್ಚೆ ಮಾಡಿದರು . ಕೊನೆಗೂ ಒಂದು 
ನಿರ್ಧಾರಕ್ಕೆ ಬರದೆ ಇಡೀ ಭೂಲೋಕವನ್ನೇ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದ್ದರು . 
ಮಂಗಳನಲ್ಲಿ ನೀರಿದೆಯೋ ಸೂಕ್ಷ್ಮ ಜೀವಿಗಳಿವೆಯೋ ಎಂದು ಹಳೆಯ ಅಜೆಂಡಾವನ್ನೇ 
ಮುಂದುವರಿಸಿ 1997ರಲ್ಲಿ ಕೈಗೊಂಡ ಮಂಗಳ ಯಾತ್ರೆ ಪಾಥ್‌ಫೈಂಡರ್ ಎಂಬ ನೌಕೆಗೆ 
ಅಳವಡಿಸಿದ್ದ ಸೋಜರ್ನರ್ ಎಂಬ ಪುಟಾಣಿ ಸಿ. ಐ . ಡಿ . ಯನ್ನು ಮಂಗಳನ ಕಣಿವೆಯಲ್ಲಿ 
ಬಿಟ್ಟಿತ್ತು . ಈ ಪುಟಾಣಿ ರೋಬಾಟ್ , ಬಂಡೆಯನ್ನು ಏರಿಳಿಯಲು ಏನೆಲ್ಲ ಕಸರತ್ತನ್ನು 
ಮಾಡಿತ್ತು. ಕೊನೆಗೂ ಅದು ಮಂಗಳನಲ್ಲಿ ಮಂಗಮಾಯವಾಯಿತು. ಇದರ ಹಿಂದೆಯೇ 
ಮಾರ್ ಗ್ಲೋಬಲ್ ಸರ್ವೇಯರ್ ಮತ್ತು 2001ರಲ್ಲಿ ಮಾರ್ ಒಡಿಸ್ಸಿ ನೌಕೆಗಳು ಮತ್ತೆ 
ರೋಬಾಟ್‌ನೊಂದಿಗೆ ಸಜ್ಜಾಗಿ ಮಂಗಳ ಗ್ರಹವನ್ನೆಲ್ಲ ತಡಕಾಡಿ ಈ ಬಂಜರು ನೆಲದ ಬಗ್ಗೆ 
ನೂರಾರು ಛಾಯಾಚಿತ್ರಗಳನ್ನು ಕಳಿಸಿ ಒಂದೊಂದನ್ನು ನೋಡುವಾಗಲೂ ವಿಜ್ಞಾನಿಗಳಿಗೆ 
ಉತ್ಸಾಹದ ಬುಗ್ಗೆ ಚಿಮ್ಮುತ್ತಿತ್ತು. ಹಿಂದೆ ಆ ನೆಲದಲ್ಲಿ ಅಮೆಜಾನ್‌ಗಿಂತ ದೊಡ್ಡ ನದಿ 
ಹರಿದ ದಾಖಲೆಗಳಿವೆ , ಕಲ್ಲುಗಳನ್ನು ಪಾಲೀಮು ಮಾಡಿದ ಗುರುತುಗಳಿವೆ , ಜೀವ ಮಿಡಿಯಲು 
ಬೇಕಾದ ಎಲ್ಲ ಸವಲತ್ತುಗಳನ್ನೂ ಈ ಗ್ರಹ ಪಡೆದಿತ್ತು . ಜೀವವನ್ನು ಹೆರಲೂ ತಯಾರಾಗಿತ್ತು. 
ಆದರೆ ಎಂಥ ಅವಘಡವಾಯಿತೋ ತಿಳಿಯದು, ಮಂಗಳದಲ್ಲಿದ್ದ ನೀರೆಲ್ಲ ಸೋರಿಹೋಯಿತು, 
ವಾತಾವರಣ ಪ್ರತಿಕೂಲವಾಗಿತ್ತು; ಆಕ್ಸಿಜನ್ ಪಡೆಯಲು ಈ ಗ್ರಹ ಮಾಡಿದ ಯಾವೊಂದು 
ಯತ್ನವೂ ಯಶಸ್ವಿಯಾಗಲಿಲ್ಲ . ನೀರು ಹರಿದಿದ್ದರೆ ಅದು ಆ ನೆಲದಲ್ಲಿ ಹಿಂಗಿರಲೇಬೇಕಲ್ಲ ? 
ಅದರ ತಳದಲ್ಲಷ್ಟು ಬ್ಯಾಕ್ಟಿರಿಯಗಳು ಯಾಕಿರಬಾರದು? ಅದೇ ಅಜೆಂಡವನ್ನು ಮುಂದುವರಿಸಿ, 
ಈಗ ಮಾರ್ ಪೊಲಾರ್ ಲ್ಯಾಂಡರ್ ಹೊರಟಿತು . ಅದು ಮಂಗಳ ಗ್ರಹದ ನೀರಿನ 
ಶಾಶ್ವತ ಠೇವಣಿ ಎನಿಸಿರುವ ಧ್ರುವದಲ್ಲಿ ಇಳಿಯಬೇಕಾಗಿತ್ತು . ದೂರದಿಂದಲೇ ಒಂದಷ್ಟು 
ಬಾಣಗಳನ್ನು ಬಿಟ್ಟು ನೆಲದಿಂದ ನೀರು ಚಿಮ್ಮಿಸುವ ತಂತ್ರ ರೂಪಿಸಿತ್ತು. ಶರಶಯ್ಕೆಯಲ್ಲಿ 


ನಿಸರ್ಗದ ಜಲ ದಾಸೋಹ/ 35 


ಮಲಗಿದದ ಭೀಷ್ಮನ ಬಾಯಿಗೆ ನೀರು ಬೀಳುವಂತೆ ಅರ್ಜುನ ನೆಲಕ್ಕೆ ಬಾಣಬಿಟ್ಟ ಹಾಗೆ. 
ಇಲ್ಲೇನೋ ಅಮಲ ಗಂಗಾ ಜಲ ಉಕ್ಕಿತು , ಭೀಷ್ಮನ ಬಾಯಾರಿಕೆ ತಣಿಯಿತು , ಆದರೆ 
ಮಂಗಳನಿಗೆ ಬಿಟ್ಟ ಬಾಣ ಅವೂ ನಾಪತ್ತೆ , ಏಕೆಂದರೆ ಸೋಲಾರ್ ಲ್ಯಾಂಡರ್‌ ಮಂಗಳನ 
ಯಾವುದೋ ಮೂಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಎದೆಯಲ್ಲಿ 
ಬಾಣ ನೆಟ್ಟಂತೆ ನೊಂದಿದ್ದರು ನಾಸಾ ವಿಜ್ಞಾನಿಗಳು , 

ಈ ಘಳಿಗೆಯಲ್ಲೂ ಅಮೆರಿಕನ್ನರಿಗೆ ಮಂಗಳ ಗ್ರಹದ ಆಸಕ್ತಿ ಕಿಂಚಿತ್ತೂ ಕುಂದಿಲ್ಲ. 
ಮಂಗಳನ ನೆಲದೊಳಗಿನ ಅಡಗುತಾಣಗಳಲ್ಲಿ ಒಂದು ವೇಳೆ ಸೂಕ್ಷ್ಮ ಜೀವಿಗಳು 
ಬಚ್ಚಿಟ್ಟುಕೊಂಡಿದ್ದರೆ, ಅವುಗಳನ್ನು ಬಡಿದೆಬ್ಬಿಸಿ ಬಾಟಲಿಯಲ್ಲಿ ತುಂಬಿ ಭೂಮಿಗೆ ಎಳೆದು 
ತರುವ ಯೋಜನೆ ಈಗ, ಅಮೆರಿಕವಷ್ಟೇ ಅಲ್ಲ, ಇಡೀ ಐರೋಪ್ಯ ರಾಷ್ಟ್ರಗಳು ಮಂಗಳನಲ್ಲಿ 
ನೀರು ಮತ್ತು ಜೀವಿಗಾಗಿ ಜಂಟಿ ಕಾರ್ಯಾಚರಣೆ ಮಾಡಲು ಕಳೆದ ಜೂನ್ ತಿಂಗಳಲ್ಲಿ 
ಮಾರ್ ಎಕ್ಸ್‌ಪ್ರೆಸ್ ಎಂಬ ನೌಕೆಯನ್ನು ರಷ್ಯದ ಬೈಕನೂರ್ ಅಂತರಿಕ್ಷ ಕೇಂದ್ರದಿಂದ 
ಉಡಾಯಿಸಿವೆ. ಇದರಲ್ಲೊಂದು ಬೀಗಲ್ ಎಂಬ ಅನ್ವೇಷಣಾ ಕೋಶವಿದೆ. ಕ್ರಿಸ್ಮಸ್ ದಿನದಂದು 
- ಮಂಗಳನ ಅಂಗಳಕ್ಕೆ ಪ್ಯಾರಾಚೂಟ್‌ನೊಂದಿಗೆ ಧುಮುಕಿ ತನ್ನೊಳಗಿನ ಡಬ್ಬಿ ಬಿಚ್ಚಿ ಯಾಂತ್ರಿಕ 
ತೋಳು ಚಾಚಿ ನೆಲದ ಒಂದಷ್ಟು ಮಣ್ಣನ್ನು ಬಾಚಿಕೊಳ್ಳಲು ಸೂಚನೆ ನೀಡಿದ್ದಾರೆ . ಆ ಹಿಡಿ 
ಮಣ್ಣಿನಲ್ಲಿ ಇರುವ ಕಣಕಣವನ್ನು ನೋಡಲು ಕಾತರರಾಗಿದ್ದಾರೆ ನಾಸಾ ವಿಜ್ಞಾನಿಗಳು . 
ಮಾಲ್ಟ್ ಎಕ್ಸ್ಪ್ರೆಸ್ ಐರೋಪ್ಯ ರಾಷ್ಟ್ರಗಳ ಮಂಗಳನ ಅನ್ವೇಷಣೆಗೆ ಕಳಿಸಿದ ನೌಕೆ. ಇದರ 
ಹಿಂದೆಯೇ ಅಮೆರಿಕ ಎರಡು ರೋಬೋಟ್ ನೌಕೆಗಳನ್ನು ಭೂ ಬಿಟ್ಟಿದೆ, ಒಂದು ' ಸ್ಪಿರಿಟ್ ' 
ಇನ್ನೊಂದು 'ಅಪಾರ್ಚುನಿಟಿ. ಕಳೆದ ವರ್ಷವಷ್ಟೇ ಕೋಲಂಬೋ ನೌಕೆ ಗಗನದಲ್ಲಿ ಸ್ಫೋಟಿಸಿ, 
ಕಲ್ಪನಾ ಚಾವ್ವಾ ಸೇರಿದಂತೆ ಹಲವು ಗಗನ ಯಾನಿಗಳನ್ನು ಬಲಿ ತೆಗೆದುಕೊಂಡ ಅಮಂಗಳ 
ಕಾರ್ಯ ಈ ಮಂಗಳ ಗ್ರಹದ ಅನ್ವೇಷಣೆಗೆ ಅಡ್ಡಬಂದಿಲ್ಲ. ಅಮೆರಿಕದ ಈ ಸ್ಪಿರಿಟ್ ಇನ್ನೂ 
ಏನೆಲ್ಲ ಮಾಡಹೊರಟಿದೆ ಆ ಯುದ್ದ ದೇವತೆಯ ಅಂಗಳದಲ್ಲಿ. ` ಅಪಾರ್ಚುನಿಟಿ' ಅಲ್ಲಿನ 
ಜೀವಜಲವನ್ನು ತರುವ ಅವಕಾಶ ಹೆಚ್ಚೇ ಎಂದು ಅಮೆರಿಕ ಆಸೆಯ ಕಣ್ಣನ್ನು ಅತ್ತ 
ಬೀರಿದೆ. ಮುಂದಿನ ಎಂಟು ತಿಂಗಳಲ್ಲಿ ಇವು ಯೋಜಿಸಿದಂತೆ ಕಾರ್ಯ ನಿರ್ವಹಿಸಿದರೆ 
ಜೀವಿ ಸಂಕುಲದ ಬಗ್ಗೆ ಹೊಸ ವ್ಯಾಖ್ಯಾನ ಬರೆಯಬಹುದೋ ಏನೋ ಅಲ್ಲಿಂದ ಒಂದು 
ಚಮಚೆ ನೀರು ತಂದರೂ ಸಾಕು; ಒಂದೇ ಒಂದು ಬ್ಯಾಕ್ಟಿರಿಯ ಇದ್ದರೂ ಸಾಕು ! 


36/ ಕರ್ತಾರನಿಗೊಂದು ಕಿವಿಮಾತು 


ಟಿಪ್ಪಣಿ 1 . 
ನೀರಿನ ಇಡುಗಂಟು : ಯಾವುದರಲ್ಲಿ ಎಷ್ಟು ? 


ಭೂಗ್ರಹದ ಒಟ್ಟಾರೆ ನೀರಿನ ಪ್ರಮಾಣ: 146, 0000000 ಘನ ಕಿಲೋ ಮೀಟರ್ 


ಇದರ 97.2 % 


: 141, 9120000 ಘನ ಕಿಲೋ ಮೀಟರ್ ಸಾಗರದ ನೀರು. 


2 . 2 % 


: 32 ,120000 


ಘನ ಕಿಲೋ ಮೀಟರ್ ಹಿಮಗಡ್ಡೆ . 


0. 6 % 


: 8,760000 ಘನ ಕಿಲೋ ಮೀಟರ್‌ ಸಿಹಿ ನೀರು 


ಸಿಹಿ ನೀರಿನ 97.74 % 


: 8,562024 ಘನ ಕಿಲೋ ಮೀಟರ್ ಅಂತರ್ಜಲ 


1. 47 % 


: 128772 ಘನ ಕಿಲೋ ಮೀಟರ್ ಸರೋವರ 


0.78 % 


: 6328 ಘನ ಕಿಲೋ ಮೀಟರ್ ಮಣ್ಣಿನಲ್ಲಿ ಸಂಚಯಿಸಿರುವ ನೀರ 


0. 01 % : 876 ಘನ ಕಿಲೋ ಮೀಟರ್ ನದಿ, ತೊರೆಗಳ ರೂಪದಲ್ಲಿ 

ಟಿಪ್ಪಣಿ 2 . 

ಹಿಮಗಡ್ಡೆ ಕರಗಿದರೆ ? 
ಜಗತ್ತಿನ ಶೇ . 90 ಭಾಗ ಶುದ್ದ ನೀರನ್ನು ಗುಡ್ಡೆ ಹಾಕಿಕೊಂಡ ಅಂಟಾರ್ಕ್‌ಟಿಕ ಖಂಡದಲ್ಲಿ ಕೆಲವರ 
ಹಿಮಸ್ತರ 3 ರಿಂದ 4 ಕಿಲೋ ಮೀಟರು ಮಂದವಿದೆ. ವಾಯಗೋಳವನ್ನು ಮತ್ತಷ್ಟು ಬಿಸಿಮಾಡಿರುವ 
ನಮ್ಮ ಕೈಗಾರಿಕೆಗಳು ಈಗ ತಮ್ಮ ಪಾಪಲೇಪವನ್ನು ಈ ಹಿಮಖಂಡಕ್ಕೂ ಹಬ್ಬಿಸಿವೆ - ಭೂವಿ 
ಬಿಸಿಯೇರುತ್ತಿದೆ, ಈ ಬಿಸಿಯೇ ಹಿಮಾಲಯದ ಹಿಮನದಿಗಳನ್ನು ಹಿಂಜರಿಯುವಂತೆ ಮಾಡಿದೆ 
ಅಂಟಾರ್ಕ್‌ಟಿಕ ಖಂಡದ ಹಿಮಗಡ್ಡೆಗಳು ಕಳಚಿ ದೊಪ್ಪೆಂದು ಸಾಗರಕ್ಕೆ ಬೀಳುವಂತೆ ಮಾಡಿದೆ 
ಒಂದುವೇಳೆ ಇಡೀ ಅಂಟಾರ್ಕ್‌ಟಿಕ ಖಂಡದ 30 ದಶಲಕ್ಷ ಘನ ಕಿಲೋ ಮೀಟರು ಹಿಮಗಡ್ಡೆಯೆಲ್ಲವೂ 
ಕರಗಿ ಸಾಗರದ ಪಾಲಾದರೆ ಈಗಿನ ಸಾಗರ ಮಟ್ಟ 60 ಮೀಟರ್ ಮೇಲೇರಿ ಜಗತ್ತಿನ ಬಹುತೇ 
ಸಾಗರತೀರದ ದೊಡ್ಡ ಪಟ್ಟಣಗಳನ್ನು ಜಲಪ್ರಳಯದಲ್ಲಿ ಕೊಚ್ಚಿಹೋಗುತ್ತವೆ . ಆಗಲೂ ಕುಡಿಯುವ 
ನೀರಿಗೆ ತಹತಹವೇ . ಏಕೆಂದರೆ ಈ ಶುದ್ಧ ನೀರಿನ ಮೂಲವಾದ ಹಿಮಗಡ್ಡೆ ಕರಗಿದರೂ ಅಂತಿಮವಾಗಿ 
ಅದು ವಿಲೀನವಾಗುವುದು ಉಪ್ಪುನೀರಿನ ಸಾಗರದಲ್ಲೇ . 


ನಿಸರ್ಗದ ಜಲ ದಾಸೋಹ/ 37 


ಟಿಪ್ಪಣ°3 . 

ನೀರಿನ ಲೋಟ : ಅರ್ಧ ಖಾಲಿ 
ಭೂಮಿಯೇ 146,0000000 ಘನ ಕಿಲೋ ಮೀಟರು ನೀರು ತುಂಬಿಕೊಂಡು ಜಲಗ್ರಹವಾಗಿ 
ಮೈದಳೆದಿದೆ. ಆದರೆ ಶುದ್ಧ ನೀರಿನ ಮೂಲ ನಮಗೆ ಲಭ್ಯವಿರುವುದು 876,000 ಘನ ಕಿಲೋ 
ಮೀಟರು ಅಷ್ಟೇ . ಅಂದರೆ ಶೇ . 0.6 ಭಾಗ ಮಾತ್ರ ಈ ಸತ್ಯ ಈಗ ಎಲ್ಲ ದೇಶಗಳಿಗೂ 
ಮನವರಿಕೆಯಾಗಿದೆ. 21ನೇ ಶತಮಾನದಲ್ಲಿ ಯುದ್ಧವೆಂದರೆ ಅದು ನೆಲದ ದಾಹಕ್ಕಲ್ಲ, ಪರಮಾಣು 
ಶಸ್ತ್ರಾಸ್ತ್ರಗಳ ಪ್ರದರ್ಶನಕ್ಕೂ ಅಲ್ಲ. ಯುದ್ಧವಾದರೆ ಅದು ನೀರಿಗಾಗಿ, ನೀರಿನ ಹಂಚಿಕೆಗಾಗಿ, ಪ್ರತಿವರ್ಷ 
ಮಾರ್ಚ್ 22ರಂದು ವಿಶ್ವ ಜಲದಿನ ಆಚರಿಸುವಾಗ ಇದೇ ಆತಂಕ ಮತ್ತೆ ಮತ್ತೆ ಭಾಷಣಗಳಲ್ಲಿ, 
ಭಾವನೆಗಳಲ್ಲಿ, ಮಾಧ್ಯಮಗಳಲ್ಲಿ ಸಂತಸ ವ್ಯಕ್ತವಾಗುತ್ತಲೇ ಹೋಗುತ್ತದೆ. ವಾಸ್ತವತೆ ಎಂದರೆ 
ನಮ್ಮ ಕುಡಿಯುವ ನೀರಿನ ಲೋಟ ಅರ್ಧ ಖಾಲಿ. ಈ ಬಾರಿ ಇನ್ನಷ್ಟು ಆತಂಕಗಳನ್ನು ಸೂಚಿಸುವ 
ಹಲವು ಅಂಶಗಳು ಹೊರಬಿದ್ದಿವೆ. ಸಂಯುಕ್ತ ಸಂಸ್ಥೆಯ ಪರಿಸರ ಯೋಜನೆ ಈ ಆತಂಕಗಳನ್ನು 
ನಮ್ಮ ಮುಂದೆ ಎಳೆಎಳೆಯಾಗಿ ಬಿಡಿಸಿಟ್ಟಿದೆ. 

ಜಗತ್ತಿನ ಐದನೇ ಒಂದು ಭಾಗದ ಜನಸಂಖ್ಯೆಗೆ ಕುಡಿಯುವ ನೀರು ಈಗಲೂ ಲಭ್ಯವಿಲ್ಲ. 
ಅಭಿವೃದ್ಧಿಶೀಲ ದೇಶಗಳಲ್ಲಿ ಪ್ರತಿದಿನ ಕಲುಷಿತ ನೀರನ್ನು ಕುಡಿದು ,000 ಮಕ್ಕಳು 
ಸಾವಿಗೀಡಾಗುತ್ತಿದ್ದಾರೆ. ಇದು ಪ್ಯಾರಿಸ್ಸಿನ ಕೇಂದ್ರ ಭಾಗದ ಜನಸಂಖ್ಯೆಗೆ ಸಮ : 
ಕಲುಷಿತ ಚಿಪ್ಪು ಮೀನು ತಿಂದು ಪ್ರತಿವರ್ಷ 25 ಲಕ್ಷ ಮಂದಿ ಹೆಪಟೈಟಿಸ್‌ಗೆ 
ಬಲಿಯಾಗುತ್ತಿದ್ದಾರೆ. ಈ ಪೈಕಿ 25 ,000 ಮಂದಿ ಸಾವನ್ನಪ್ಪುತ್ತಿದ್ದಾರೆ, 25 ,000 ಮಂದಿ 
ಯಕೃತ್ತಿನ ತೊಂದರೆಗೀಡಾಗುತ್ತಿದ್ದಾರೆ ( 1956ರಲ್ಲಿ ದೆಹಲಿಯ ಮುನಿಸಿಪಲ್ 
ಕಚೇರಿ ಯಮುನೆಗೆ ಹರಿಸಿದ ಕೊಳಚೆ ನೀರಿನಿಂದಾಗಿ 30,000 ಮಂದಿ ಹೆಪಟೈಟಿಸ್‌ಗೆ 
ಬಲಿಯಾಗಿದ್ದರು. 200 ಮಂದಿ ಅಸು ನೀಗಿದರು). 
ಜಗತ್ತಿನ 2, 000 ಕೋಟಿ ಮಂದಿ ಕುಡಿಯುವ ನೀರಿಗಾಗಿ ಇಂದು ನದಿ , ಕೆರೆ ಕಟ್ಟೆ, 
ಕೊಳ್ಳಗಳನ್ನು ಆಶ್ರಯಿಸದೆ ಅಂತರ್ಜಲವನ್ನೇ ನಂಬಿದ್ದಾರೆ. ಅಂತರ್ಜಲದ ಮೀರೆಳೆತದಿಂದಾಗಿ 
ಚೀನ, ಪಶ್ಚಿಮ ಏಷ್ಯ, ಅರೆಬಿಯನ್ ಪೆನಿನ್‌ಸುಲಾ, ಹಿಂದಿನ ಸೋವಿಯತ್ ರಷ್ಯ , 
ಪಶ್ಚಿಮ ಅಮೆರಿಕದಲ್ಲಿ ತೀವ್ರ ಅಂತರ್ಜಲ ಬರ ಉಂಟಾಗಿದೆ. ಇಲ್ಲವೇ ಅಂತರ್ಜಲ 
ಕಲುಷಿತವಾಗಿದೆ. ( ಬೆಂಗಳೂರಿನ ವೃಷಭಾವತಿ ನೀರಿಗೆ 79 ಕಾರ್ಖಾನೆಗಳು ತಮ್ಮ 
ಹೊರಸೂಸನ್ನು ಹರಿಸಿ, ಇಡೀ ನದಿಯನ್ನೇ ಅಳಿಸಿ ಹಾಕಿ ಅಂತರ್ಜಲವನ್ನು 
ಕಲುಷಿತವಾಗುವಷ್ಟು ಸೀಸದ ಪಾಷಾಣವನ್ನು ಸೇರಿಸಿದೆ). 
ಬ್ರಿಟನ್ನಿನ ಜೀವನದಿ ಥೇಮ್ಸ್ ಈಗ್ಗೆ ಅರ್ಧ ಶತಮಾನಗಳ ಹಿಂದೆಯೇ ಮೃತನದಿ 
ಎಂಬ ಅಪಖ್ಯಾತಿಗೆ ಈಡಾಗಿತ್ತು. ಅದರಲ್ಲಿ ಆಗ ಜೀವಿಸಿದ್ದು ಬರೀ ಕೆಸರು ಜೀವಿಗಳು 
ಅಷ್ಟೇ . ಈಗ ಸಾರ್ವಜನಿಕರು ಎಚ್ಚೆತ್ತಿದ್ದರಿಂದ ಈ ನೀರಿನಲ್ಲಿ 120 ಪ್ರಭೇದಗಳು ಬಾಳುವೆ 
ಮಾಡಿವೆ. 
ಕೃಷಿ ಬಳಕೆಗಾಗಿ ಶುದ್ಧ ನೀರಿನ ಶೇ . 70 ಭಾಗ ಬಳಕೆಯಾಗುತ್ತಿದೆ. ಕುಡಿಯುವ ನೀರಿನ 
ಅಭಾವಕ್ಕೆ ಇದು ಮೂಲ ಕಾರಣ . ಭೂಮಿಗೆ ನಾವು ಎಸಗುತ್ತಿರುವ ಮಹಾಪರಾಧ. 
ಜಿನುಗು ನೀರಾವರಿಯಂತಹ ಆಧುನಿಕ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ನಿಸರ್ಗದ ಅಮೂಲ್ಯ 
ಸಿಹಿ ನೀರು ಸಂಪತ್ತು ನಮ್ಮ ಕಣ್ಣಮುಂದೆಯೇ ಕರಗಿಹೋಗುತ್ತದೆ. 


38 / ಕರ್ತಾರನಿಗೊಂದು ಕಿವಿಮಾತು 


ಟಿಪ್ಪಣಿ 4 . 

ಭಾರತದ ಬಾಯಾರಿಕೆಯ ಸ್ಥಿತಿ ಗತಿ 
ನಮ್ಮಲ್ಲಿ ಎಂಥ ಅತಿರೇಕವಿದೆ ನೋಡಿ, ಮೇಘಾಲಯದ ಚಿರಾಪುಂಜಿ, ಮೌಸಿನ್‌ಗ್ರಾಮ್ 
ಪಟ್ಟಿಯಲ್ಲಿ ಜಗತ್ತಿನಲ್ಲೇ ಅತ್ಯಂತ ಅಧಿಕ ಮಳೆ ಬೀಳುತ್ತದೆ. ಎಲ್ಲ ಕಡೆ ಮಳೆನೀರನ್ನು ಮಿಲಿಮೀಟರಲ್ಲೋ , 
ಸೆಂಟಿ ಮೀಟರಲ್ಲೇ ಅಳೆದರೆ , ಇಲ್ಲಿ ಮೀಟರ್ ಕಡ್ಡಿ ಬಳಸಬೇಕು. ಮಾನ್ಸೂನ್ ಕಾಲದಲ್ಲಿ ಇಲ್ಲಿ 
ಬೀಳುವ ಮಳೆ ಸರಾಸರಿ 11 ಮೀಟರ್ . ಭಾರತದಲ್ಲೇ ಅತಿ ಕನಿಷ್ಠ ಮಳೆಯಾಗುವ ಜಾಗ ಥಾರ್ 
ಮರುಭೂಮಿಯ ಜೈಸಲ್ಫರ್. ವರ್ಷಕ್ಕೆ 0.2 ಮೀಟರ್ . ಇಲ್ಲೊಂದು ವೈರುಧ್ಯವಿದೆ, ಚಿರಾಪುಂಜಿಯಲ್ಲಿ 
ಈಗಲೂ ಕುಡಿಯುವ ನೀರಿಗೆ ತಹತಹ . ಬಿದ್ದ ಮಳೆನೀರೆಲ್ಲ ಕಡಿದಾದ ಇಳುಕಲಿನಲ್ಲಿ ಬಾಂಗ್ಲಾ 
ದೇಶವನ್ನು ತಣಿಸುತ್ತದೆ. ರಾಜಸ್ತಾನದ ಮರುಭೂಮಿಯಲ್ಲಿ ಬಿದ್ದ ನೀರು ಮರಳಿನಲ್ಲಿ ಹಿಂಗಿ 
ಅಂತರ್ಜಲ ಭಂಡಾರ ಸೇರುತ್ತಿದೆ. ನಿಸರ್ಗದ ಈ ವಿದ್ಯಮಾನವನ್ನು ವೈಜ್ಞಾನಿಕವಾಗಿ 
ಅರ್ಥಮಾಡಿಕೊಂಡಾಗಲೇ ಆಯಾ ಪ್ರದೇಶಗಳಲ್ಲಿ ನೀರಿನ ನಿರ್ವಹಣೆ ಸಾಧ್ಯ . ವಾಸ್ತವವಾಗಿ 
ನಾವೆಲ್ಲ ಮುಗ್ಗರಿಸಿರುವುದು ಈ ಬಾಬತ್ತಿನಲ್ಲೇ . 
* ವಿಶ್ವಸಂಸ್ಥೆ ಈ ವರ್ಷವನ್ನು ಅಂತಾರಾಷ್ಟ್ರೀಯ ಶುದ್ಧ ನೀರಿನ ವರ್ಷವೆಂದು ಆಚರಿಸುತ್ತಿರುವ 
ಈ ಸಂದರ್ಭದಲ್ಲಿ ಭಾರತದ ಜಲಸಂಪನ್ಮೂಲ ಸಚಿವಾಲಯ ನೀರಿನ ನಮ್ಮ ಸ್ಥಿತಿಯನ್ನು ಬಿಂಬಿಸುವ 
ಅಂಕೆ ಅಂಶಗಳನ್ನು ಮುಂದಿಟ್ಟಿದೆ. ಹಿಂದೆಲ್ಲ ಪೆಟ್ರೋಲ್ ಬಂಕ್‌ಗಳಲ್ಲಿ ಒಂದು ಹನಿ ತೈಲ ಉಳಿಸಿ 
ಎಂಬ ವಾಕ್ಯಗಳು ದೀಪ್ತಿಯ ಹಿನ್ನೆಲೆಯಲ್ಲಿ ಸೈನ್ ಬೋರ್ಡಗಳ ಮೇಲೆ ರಾರಾಜಿಸುತ್ತಿದ್ದವು. ಈಗ 
ಅದೇ ವಾಕ್ಯವನ್ನು ಒಂದು ಹನಿ ನೀರು ಉಳಿಸಿ ಎಂಬ ಘೋಷ ಸ್ಥಳಾಂತರಿಸಿದೆ. 
* ಕ್ರಿಶ. 2025ರ ಹೊತ್ತಿಗೆ ನಮ್ಮ ಜನಸಂಖ್ಯೆ 1,30 ಕೋಟಿತಲಪಲಿದೆ. ಅದರ ಮುಂದಿನ 25 
ವರ್ಷಗಳಲ್ಲಿ 1,60 ಕೋಟಿ, ಮುಂದಿನ 25 ವರ್ಷಗಳಲ್ಲಿ ನಮ್ಮ ನೀರಿನ ಒಟ್ಟಾರೆ ಬೇಡಿಕೆ 1,093 
ಶತಕೋಟಿ ಘನ ಮೀಟರಿಗೆ ಏರಲಿದೆ. ಇದರಲ್ಲಿ ನೆಲದ ಮೇಲಿನ ಹಾಗೂ ಅಂತರ್ಜಲ ಭಂಡಾರವನ್ನೂ 
ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಕಟು ವಾಸ್ತವತೆ ಎಂದರೆ ನೀರಿನ ಸದ್ಬಳಕೆಯಾಗದೆ 
ದುರ್ಬಳಕೆಯಾಗುತ್ತಿರುವುದು. ಎಲ್ಲ ಬಾಬತ್ತಿಗೂ ಕುಡಿಯುವ ನೀರಿನ ಆಕರವನ್ನೇ ಕರಗಿಸುತ್ತಿರುವುದು. 
ಅಂತರ್ಜಲವನ್ನು ಕೈಗಾರಿಕೆಗೆ ಬಳಸುವ ದುಸ್ಸಾಹಸ ನಮ್ಮದು. ಸೋರುವ ಕೊಳವೆಗಳ ಬಗ್ಗೆ ನಾವು 
ಮುಜುಗರಪಡುವುದೂ ಇಲ್ಲ, ಅಂತಹವುಗಳ ಮೌಲ್ಯಮಾಪನವೂ ಪ್ರಾಮಾಣಿಕವಾಗಿರುವುದಿಲ್ಲ. 
ಭಾರತದ ಒಟ್ಟಾರೆ ನದಿ ನೀರಿನ ಹರಿವು ವಾರ್ಷಿಕ 1,869 ಶತಕೋಟಿ ಘನ ಮೀಟರು. ಪ್ರತಿ ತಲೆಗೆ 
ವಾರ್ಷಿಕ 1,800 ಘನ ಮೀಟರು ನೀರು ಬೇಕು. ಭಾರತದ ಶೇ .5.5 ಭಾಗ ಪ್ರದೇಶ ಹಾಗೂ 
ಜನಸಂಖ್ಯೆಯ ಶೇ .7.6 ಭಾಗ ಈಗಲೂ ಕೃಷಿಯಿಂದ ಶಾಶ್ವತ ವಂಚಿತವಾಗಿದೆ. ತಲೆಗೆ ವಾರ್ಷಿಕ 
500 ಘನ ಮೀಟರು ನೀರು ಬೇಕು. ಪರಿಸ್ಥಿತಿ ಹೀಗಿರುವಾಗ ನೀರಿನ ಸಂರಕ್ಷಣೆ ಬರೀ ಸರ್ಕಾರದ 
ಹೊಣೆಯಷ್ಟೇ ಆಗಬಾರದು, ಅದು ಪ್ರತಿ ವ್ಯಕ್ತಿಯ ಹೊಣೆ ಆಗಬೇಕು ಎಂದು ಈಗ ಸಾರ್ವಜನಿಕರೂ 
ಮನಗಂಡಿದ್ದಾರೆ . 


ನಿಸರ್ಗದ ಜಲ ದಾಸೋಹ /39 


ಟಿಪ್ಪಣ 5 . 

ಜಲಧಾಮ ಸೃಷ್ಟಿಸಿ , 
ನೀವು ಪಕ್ಷಿಧಾಮ , ವನ್ಯಧಾಮ; ರಂಗಧಾಮ , ಪರಂಧಾಮಗಳ ಬಗ್ಗೆ ಕೇಳಿರಬಹುದು. ಆದರೆ 
ಜಲಧಾಮಗಳ ಬಗ್ಗೆ ? ಕರ್ನಾಟಕದಲ್ಲಿ ತೆರೆದ ಬಾವಿಗಳು ನೀಡುವಷ್ಟೇ ನೀರನ್ನು ಅಥವಾ ಅದಕ್ಕಿಂತಲೂ 
ಹೆಚ್ಚಿನ ಪ್ರಮಾಣದಲ್ಲಿ 6 ಇಂಚಿನ ಕೊಳವೆಗಳು ನೀಡುತ್ತವೆ ಎಂದು ಹೇಳಿ 70ರ ದಶಕದಲ್ಲಿ ರೈತರ 
ಎದೆಯಲ್ಲಿ ಭರವಸೆಯ ನೀರೆರೆದು ಅಂತರ್ಜಲದ ಮಹತ್ವವನ್ನು ಸಾರಿದ ಭೂವಿಜ್ಞಾನಿ ಡಾ . ಬಿ. ಪಿ . 
ರಾಧಾಕೃಷ್ಣ ನಮ್ಮ ರಾಜ್ಯದಲ್ಲಾಗುವ ನೀರಿನ ಸೋಲಿನ ಬಗ್ಗೆ ಕಟುವಾದ ಮಾತುಗಳಲ್ಲಿ ಈಗಲೂ 
ಬರೆಯುತ್ತಾರೆ. ಆಡಳಿತಗಾರರನ್ನು , ಸರ್ಕಾರವನ್ನು ಆಗಿಂದಾಗ್ಗೆ ಎಚ್ಚರಿಸುತ್ತಲೇ ಬರುತ್ತಿದ್ದಾರೆ. ಮಳೆ 
ಕೊಯ್ಲಿನ ಜನರ ಒಲವು ಬೆಳೆಯುತ್ತಿರುವ ಈ ದಿನಗಳಲ್ಲಿ ರಾಧಾಕೃಷ್ಣ ಜಲಧಾಮಗಳ ಬಗ್ಗೆಯೂ 
ದೃಷ್ಟಿ ಹರಿಸಲು ಕೆಲವು ಕಿವಿಮಾತು ಹೇಳಿದ್ದಾರೆ - ವಿಜ್ಞಾನಿ - ತಂತ್ರಜ್ಞಾನಿಗಳಿಗೆ, 

ಜಲಧಾಮವೆಂದರೆ ಕೆರೆ ಕಟ್ಟೆ ಕಟ್ಟುವ ಕ್ರಿಯೆಯಲ್ಲ. ಮೋಜಿನ ಜಲವಿಹಾರ ಕೇಂದ್ರಗಳೂ ಅಲ್ಲ. 
ದೇಶದ 80ಭಾಗ ಸಮೃದ್ಧ ನೀರಿನಿಂದ ವಂಚಿತವಾಗಿರುವಾಗ ಕೃಷಿ ಕ್ಷೇತ್ರಕ್ಕೆ ಯಾವ ಆಸರೆಯಿಂದ 
ನಾವು ನೀರನ್ನೊದಗಿಸಬೇಕು? ರೈತಾಪಿ ವರ್ಗಕ್ಕೆ ನಾವು ಯಾವ ಭರವಸೆ ಕೊಡಬೇಕು? ಇಡೀ 
ವರ್ಷದ ಮಳೆಯನ್ನು ಕೃಷಿಗೆ, ಮನೆ ಬಳಕೆಗೆ ಹೇಗೆ ವಿಚಕ್ಷಣೆಯಿಂದ ಬಳಸಬೇಕು ಎನ್ನುವುದನ್ನು 
ಹೇಳಿಕೊಡಬೇಕಾದವರು ಯಾರು? ಬೀಳುವ ಮಳೆಯನ್ನು ಆಳಕ್ಕೆ ಹಿಂಗಿಸಿ ಅಂತರ್ಜಲ ಭಂಡಾರವನ್ನು 
ವೃದ್ಧಿಮಾಡಬೇಕೆಂದು ತೋರಿಸಿ ಕೊಡುವವರು ಯಾರು? ರಾಧಾಕೃಷ್ಣ ಹೇಳುತ್ತಾರೆ : ವಿಜ್ಞಾನಿಗಳು , 
ತಂತ್ರಜ್ಞರು, ಯೋಜಕರು ಒಟ್ಟಾಗಿ ಸ್ಪಂದಿಸಿದರೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬಹುದು. 
- ಮೇಲೆ ನೀರಿಗಿಂತ ಅಂತರ್ಜಲಕ್ಕೆ ಅನೇಕ ಅನುಕೂಲತೆಗಳಿವೆ. ನಮ್ಮಲ್ಲಿರುವ ಎಲ್ಲ ದೊಡ್ಡ 
ಮತ್ತು ಸಣ್ಣ ನೀರಾವರಿ ಯೋಜನೆಗಳಿಗಿಂತ ಅಂತರ್ಜಲ ನಂಬಿ ಮಾಡುವ ಕೃಷಿ ಹೆಚ್ಚು ಭರವಸೆ 
ಇಡುವಂತಹದ್ದು. ಅದರ ಸಾಧನೆಗಾಗಲೀ , ಸಂಗ್ರಹಕ್ಕಾಗಲೀ ಭಾರೀ ವೆಚ್ಚ ಬೇಡುವುದಿಲ್ಲ. 
ನಿರ್ವಹಣೆಯೂ ಸುಲಭ. ಮೂಲ ಆಕರದಿಂದ ಹರಿದು ಬರುವಾಗ ಜಲ ಪೂರೈಕೆಯಲ್ಲಿ ಶೇ . 50 
ಭಾಗ ನಷ್ಟವಾಗುತ್ತದೆ ಎನ್ನುವುದು ಎಲ್ಲರ ಅನುಭವ. ಇಲ್ಲಿ ಆ ನಷ್ಟದ ಭಯವೂ ಇಲ್ಲ. ರೈತರಿಗೆ 
ತಿಳಿಯ ಹೇಳುವ ತಾಳ್ಮೆ ತಂತ್ರಜ್ಞರಿಗಿರಬೇಕು. ನಮ್ಮಲ್ಲಿ ದೊಡ್ಡ ದೊಡ್ಡ ಸಂಶೋಧನಾ ಸಂಸ್ಥೆಗಳಿವೆ, 
ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಮಂದಿರ , ಹೈದರಾಬಾದಿನಲ್ಲಿ ರಾಷ್ಟ್ರೀಯ ಭೂಭೌತ ಸಂಶೋಧನಾ 
ಸಂಸ್ಥೆ, ಹಾಗೆಯೇ ನೂರಾರು ಎಕರೆ ಜಾಗವಿರುವ ಅನೇಕ ವಿಶ್ವವಿದ್ಯಾಲಯಗಳು, ಜಲಧಾಮಗಳನ್ನು 
ಸ್ಥಾಪಿಸಬೇಕಾಗಿರುವುದು ಇಂಥ ಜಾಗಗಳಲ್ಲಿ, ಆಯಾ ಸಂಸ್ಥೆಗಳ ಆವರಣದಲ್ಲಿ, ಯಾವ ಮಳೆಗಾಲದಲ್ಲಿ 
ಎಷ್ಟು ಮಳೆ ಬಿತ್ತು? ಎಷ್ಟು ಸಂಗ್ರಹಿಸಬಹುದು? ಎಷ್ಟು ಬಾಷ್ಪವಾಗುತ್ತದೆ? ಎಷ್ಟು ಬಳಸಬಹುದು? 
ನೆಲದೊಳಗೆ ಇಳಿಯುವುದೆಷ್ಟು? ಇಳಿಸಬೇಕಾದ್ದೆಷ್ಟು? ಯಾವ ನೆಲ ಅಂತರ್ಜಲದ ಹರಿವಿಗೆ ಹೇಗೆ 
ಪ್ರತಿಕ್ರಿಯಿಸುತ್ತದೆ? ಇವೆಲ್ಲವನ್ನೂ ತಜ್ಞರು ಅವರವರ ಕ್ಯಾಂಪಸ್‌ನಲ್ಲೇ ಅಧ್ಯಯನ ಮಾಡಿ ಅನಂತರ 
ರೈತರನ್ನು ಜಲಸಾಕ್ಷರರನ್ನಾಗಿ ಮಾಡಬಹುದು. ನೀರೆನ್ನುವುದು ಒಂದು ಬೆಳೆ, ಅದನ್ನು ಬೆಳೆಯುವುದು 
ಹೇಗೆ? ಸಂರಕ್ಷಿಸುವುದು ಹೇಗೆ? ಇವನ್ನೆಲ್ಲ ರೈತರಿಗೆ ಮನದಟ್ಟುಮಾಡಿಕೊಡುವ ಮೊದಲು ಸ್ವತಃ 
ವಿಜ್ಞಾನಿಗಳೇ ಅಧ್ಯಯನಮಾಡಬೇಕು. ಸಮಾಜದ ಇಂದಿನ ಸಮಸ್ಯೆಗೆ ಸ್ಪಂದಿಸದ ವಿಜ್ಞಾನ ಅರ್ಥಹೀನ 
ಎನ್ನುತ್ತಾರೆ ಡಾ . ರಾಧಾಕೃಷ್ಣ. 


ಪ್ರಾಣ ಪ್ರಯೋಗ: ದಯವಿಲ್ಲದ ಧರ್ಮ 


ಆತನಿಗೆ ಇ - ಮೇಲ್ ಬಂದಿತ್ತು ' ಕಪಿಗಳ ಮೇಲಿನ ನಿಮ್ಮ ಸಂಶೋಧನೆ ನಿಲ್ಲಿಸಿ . 
ನೀವು ಕೊಡುತ್ತಿರುವ ಚಿತ್ರಹಿಂಸೆ ಕಂಡು ನಮಗೇ ಸಹಿಸಲಾಗುತ್ತಿಲ್ಲ . ಆ ಬಡಪಾಣಿಗೆ 
ನಿಮ್ಮಂತೆ ಮಾತು ಬರದು, ನೀವು ಮಾಡುತ್ತಿರುವ ಸಂಶೋಧನೆಯಿಂದ ಹೊಸ ವಿಚಾರ 
ಬೆಳಕಿಗೆ ಬರುತ್ತದೆಂಬ ಯಾವ ಖಾತರಿಯೂ ಇಲ್ಲ .' 

ಇ -ಮೇಲ್ ಓದಿ ಆತನಿಗೆ ಏನೂ ಅನ್ನಿಸಲಿಲ್ಲ . ಸಂಶೋಧನೆಯ ಗಾಳಿ ಗಂಧ ಗೊತ್ತಿಲ್ಲದ 
ಈ ಜನಕ್ಕೆ ಏನು ಹೇಳುವುದೆಂದು ತನ್ನೊಳಗೇ ಗುನುಗಿದ . ಮತ್ತೆ ತನ್ನ ಪ್ರಯೋಗದಲ್ಲಿ 
ಮಗ್ನನಾದ . ಆ ಕಪಿ ಭಾರತದಲ್ಲಿ ಸರ್ವ ಸಾಮಾನ್ಯವಾಗಿ ಕಂಡುಬರುವ ರೀಸಸ್ ಜಾತಿಯ 
ಕಪಿ , ಅದರ ಕಪಾಲಕ್ಕೆ ಎಲೆಕ್ಟೋಡುಗಳನ್ನು ಬಿಗಿಯಾಗಿ ಬಂಧಿಸಲಾಗಿತ್ತು . ಮಿದುಳಿನಲ್ಲಿ 
ಬಿಡಿ ನರಕೋಶಗಳ ವಿದ್ಯುತ್ ಚಟುವಟಿಕೆ ಹೇಗೆ ನಡೆಯುತ್ತದೆಂಬುದು ಸಂಶೋಧನೆಯ 
ವಸ್ತು . ಏಕೆಂದರೆ ಮಿದುಳಿನ ನರಕೋಶವೇ ತಾನೇ ಸಂದೇಶಗಳನ್ನು ಸಾಗಿಸುವುದು ? ನಮ್ಮ 
ಮಿದುಳಲ್ಲೇ ಗರಿಷ್ಠ ಒಂದು ಲಕ್ಷ ನರಕೋಶಗಳಿವೆ. ಎಲ್ಲ ಪ್ರಾಣಿಗಳ ಸಂದೇಶ ವಾಹಕಗಳು 
ಇವೇ , ಈ ಕಪಿಗೆ ಏಕೆ ಈ ಶಿಕ್ಷೆ ಎಂದರೆ ಅದು ಮನುಷ್ಯನಿಗೆ ಸಂಬಂಧಿಯಾಗಿರುವುದು . 
ನಮಗಿರುವಷ್ಟೇ ಗ್ರಹಣಶಕ್ತಿ ಅವಕ್ಕೂ ಉಂಟು . ಕಣ್ಣಲ್ಲಿ ಕಂಡ ಬಿಂಬವನ್ನು ಅವು ಗ್ರಹಿಸುವುದು 
ಹೇಗೆ? ಅವುಗಳ ಮಿದುಳು ಪ್ರತಿಕ್ರಿಯಿಸುವ ಬಗೆ ಹೇಗೆ? ಇಂಥ ಫಲಿತಾಂಶಗಳನ್ನು 
ಮನುಷ್ಯರಿಗೂ ವಿಸ್ತರಿಸಿ ನಮ್ಮ ಮಿದುಳಿನಲ್ಲಿ ನಡೆಯುವ ನೂರೆಂಟು ಚಟುವಟಿಕೆಗಳಿಗೆ 
ಅರ್ಥ ಕೊಡಲು ಹೊರಟಿದ್ದ ಈ ತಜ್ಞ ಪ್ರಾಣಿ ಪ್ರಿಯರ ವಿರೋಧವನ್ನೂ ಲೆಕ್ಕಿಸದೆ ತನ್ನ 
ಕಾರ್ಯದಲ್ಲಿ ತನ್ಮಯನಾದ . ಅವರೊಳಗೇ ಇದ್ದ ಒಬ್ಬ ' ದೀನದಯಾಳು ' ತಾನು ಬಚ್ಚಿಟ್ಟಿದ್ದ 
ವಿಡಿಯೋ ಕ್ಯಾಮರಾವನ್ನು ಸದ್ದಿಲ್ಲದೆ ಚಾಲು ಮಾಡಿದ . ಅದು ಕಪಿ ಅನುಭವಿಸುತ್ತಿದ್ದ 
ಯಾತನೆಯನ್ನೂ ತಳಮಳವನ್ನೂ ಯಥಾವತ್ತಾಗಿ ಹಿಡಿದಿಟ್ಟಿತು . ಕೆಲವೇ ಗಂಟೆಗಳಲ್ಲಿ 
ಇಡೀ ಬ್ರಿಟನ್ನಿಗೆ ಈ ದೃಶ್ಯ ಬಿತ್ತರವಾಯಿತು. ಪ್ರಾಣಿ ಪ್ರಿಯರು ದಂಗೆ ಎದ್ದರು . ಹೀಗೆಲ್ಲ 
ಹೇಳಿದರೆ ಈ ಮನುಷ್ಯ ಕೇಳುವುದಿಲ್ಲ ಎಂದು ಲಕೋಟೆ ಕಳಿಸಿದರು . ಈ ನರತಜ್ಞ 
ಒಡೆದು ನೋಡಿದ, ಮುಖಕ್ಕೆ ರಾಚಿತ್ತು ಸ್ಫೋಟಕ , ಇನ್ನೊಂದು ಲಕೋಟೆಯನ್ನು ಒಡೆದ ; 
ಕೈಬೆರಳು ಸೀಳಿಬಂತು . ಅದರೊಳಗೆ ಭೇಡ್ ಇಟ್ಟಿದ್ದರು. ನೂರಾರು ಪತ್ರ ಬಂತು . ಈಗ 
ಜೀವ ತೆಗೆಯುವ ಬೆದರಿಕೆ , ಈ ತಜ್ಞ ಬ್ರಿಟಿಷ್ ಅಸೋಸಿಯೇಷನ್ ಫಾರ್ ಅಡ್ವಾನ್ಸ್‌ಮೆಂಟ್ 
ಆಫ್ ಸೈನ್ಸ್ ಸಂಸ್ಥೆಯ ಅಧ್ಯಕ್ಷ. ಇದಾದನಂತರ ಏನಾಯಿತು ಗೊತ್ತೆ? ಆತ ತನ್ನ 


ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 741 


ಪ್ರಯೋಗಕ್ಕೆ ಮತ್ತೆ ಕಪಿಗಳನ್ನು ಬಳಸಲಿಲ್ಲ. ಊತಕಗಳನ್ನು ( ಟಿಷ್ಟೂ ) ಕೃಷಿ ಮಾಡಿ ಅದರ 
ಮೇಲೆ ಪ್ರಯೋಗ ಮಾಡಿದ, ಯಾರ ತಕರಾರೂ ಬರಲಿಲ್ಲ . ಈಗ ಬ್ರಿಟನ್ನಿನಲ್ಲಿ ಪರಿಸ್ಥಿತಿ 
ಹೇಗೆದೆಯೆಂದರೆ ನರವಾನರ, ನಾಯಿ , ಬೆಕ್ಕು, ಮೊಲ ಇವುಗಳ ಮೇಲೆ ಪ್ರಯೋಗ 
ಮಾಡುತ್ತಿರುವವರು ಸಾರ್ವಜನಿಕರ ಅವಕೃಪೆಗೆ ಗುರಿಯಾಗಿ ಅವರು ಎಲ್ಲಿ ಬಡಿದು 
ಬಿಡುತ್ತಾರೋ ಎಂಬ ಭಯಕ್ಕೆ ಹೋಲಿಸರ ರಕ್ಷಣೆ ಕೋರುತ್ತಿದ್ದಾರೆ . ಈ ಮಂದಿ ಉದ್ವೇಗದಲ್ಲೇ 
ತಮ್ಮ ಸಂಶೋಧನೆ ಮಾಡಬೇಕಾದ ಪರಿಸ್ಥಿತಿ, 
- ಜರ್ಮನಿಯಲ್ಲೂ ಪರಿಸ್ಥಿತಿ ಬೇರೆ ಅಲ್ಲ. ಫ್ರಾಂಕ್‌ಫರ್ಟ್‌ನ ಮ್ಯಾಕ್ಸ್ ಪ್ಲಾಂಕ್ ವಿಶ್ವವಿದ್ಯಾಲಯ 
ಮಿದುಳಿನ ಸಂಶೋಧನೆಗೆ ಹೆಸರುವಾಸಿ . ಯೂರೋಪಿನ ನರವಿಜ್ಞಾನ ಸಂಶೋಧನಾ ಸಂಘದ 
ಅಧ್ಯಕ್ಷ ಅಲ್ಲಿ ಮಿದುಳಿನ ಬಗ್ಗೆ ಮಾಡಿದ ಸಂಶೋಧನೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ 
ಪಡೆದ . ಆತ ಧಾರಾಳವಾಗಿ ಪ್ರಾಣಿಗಳನ್ನು ತನ್ನ ಸಂಶೋಧನೆಗೆ ಬಳಸಿದ್ದ. ಪ್ರಶಸ್ತಿ ಪಡೆಯುವಾಗ 
ಅಲ್ಲಿ ಆತನ ಅಭಿಮಾನಿಗಳೂ ಸಂಶೋಧಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದವರು ಪೋಲಿಸರೇ . 
* ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ 24 ಮಿಲಿಯನ್ ಪೌಂಡ್ ತೊಡಗಿಸಿ ನರವಿಜ್ಞಾನ 
ಸಂಶೋಧನಾ ಕೇಂದ್ರವನ್ನು ತೆರೆಯಲು ಯೋಜಿಸುತ್ತಿದ್ದಾಗ ಸ್ಥಳೀಯ ಆಡಳಿತಾಧಿಕಾರಿಗಳು 
ಬೇಡ ಎಂದರು . ಏಕೆಂದರೆ ಅಲ್ಲಿಗೆ ಕಪಿಗಳನ್ನು ತರುವ ಯೋಜನೆ ಇದ್ದುದರಿಂದ 
ಪ್ರಾಣಿಗಳ ಮೇಲಿನ ಕ್ರೌರ್ಯವನ್ನು ವಿರೋಧಿಸುವ ಸಾರ್ವಜನಿಕರು ದಾಂದಲೆ ಮಾಡುತ್ತಾರೆಂಬ 
ಭೀತಿ ಅವರಿಗಿತ್ತು . ಈಗ ಇಂಥ ವಿರೋಧಿಗಳನ್ನು ಸಂಶೋಧಕರು ಆತಂಕವಾದಿಗಳೊಂದಿಗೆ 
ಹೋಲಿಸುತ್ತಿದ್ದಾರೆ . ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಕೊನೆಯ ಪಕ್ಷ ನರವಿಜ್ಞಾನದ 
ಸಂಶೋಧನೆಯಲ್ಲಿ ಒಂದು ದಶಕವಾದರೂ ಬ್ರಿಟನ್‌ ಹಿಂದುಳಿದುಬಿಡುತ್ತದೆ ಎನ್ನುವವರಿದ್ದಾರೆ . 
ಇದು ವಿಜ್ಞಾನಿಗಳಿಗೆ ಪಲಾಯನವಾದ ಕಲಿಸಿ ದೇಶ ತೊರೆಯುವಂತೆ ಮಾಡುತ್ತದೆ ಎಂದು 
ಟೋನಿಭೇರ್‌ಗೆ ಕಿವಿಮಾತು ಹೇಳಿದವರೂ ಉಂಟು. 

ಈ ಪ್ರಸಂಗ ಎರಡು ಪ್ರಮುಖ ಧರ್ಮಸಂಕಟಗಳನ್ನು ನಮ್ಮ ಎದುರಿಗೆ ನಿಲ್ಲಿಸುತ್ತದೆ. 
ಸಂಶೋಧನೆಯ ಹೆಸರಿನಲ್ಲಿ ಮೂಕ ಪ್ರಾಣಿಗಳಿಗೆ ಆಗುತ್ತಿರುವ ಚಿತ್ರಹಿಂಸೆ ಒಂದೆಡೆ, 
ಇನ್ನೊಂದೆಡೆ ವಿಜ್ಞಾನಿಗಳಿಗೆ ಮುಕ್ತವಾಗಿ ತಮ್ಮ ಸಂಶೋಧನೆಯಲ್ಲಿ ತೊಡಗಲು ಆಗುತ್ತಿರುವ 
ಫಜೀತಿ, ಪ್ರಾಣಿಗಳ ಬದಲು ಮನುಷ್ಯರೇ ಏಕೆ ಪ್ರಯೋಗ ಪಶುಗಳಾಗಬಾರದು ? ಇದು 
ಸಾಧ್ಯವೆ? ಸಾಧುವೆ? ಅಥವಾ ಸಹ್ಯವೆ ? ಇವೆಲ್ಲವೂ ಇದ್ದೀತು ನಮ್ಮ ಚರಿತ್ರೆಯ ಪ್ರಸಂಗದಲ್ಲಿ . 
ವಿಷಕನ್ಯಯ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ನಂದರ ಪರ ವಹಿಸಿದ ಅಮಾತ್ಯ 
ರಾಕ್ಷಸ ಚಂದ್ರಗುಪ್ತನನ್ನು ಕೊಲ್ಲಲು ವಿಷಕನೈಯನ್ನು ಕಳುಹಿಸಿದ್ದ. ಸಮುದ್ರದಲ್ಲಿ ವಿಷ 
ಮತ್ಯಾಹಾರದಿಂದ ಜೀವಿಸಿದ್ದ ತಂದೆ ತಾಯಿಗಳಿಗೆ ಹುಟ್ಟಿದ ಈ ಕನೈಗೆ ಹನ್ನೆರಡು ವರ್ಷದವರೆಗೆ 
ಈ ಭೂಪ ಪಾದರಸವನ್ನು ಸ್ವಲ್ಪ ಸ್ವಲ್ಪವೇ ಕೊಟ್ಟು ಅವಳ ಅಂಗಸಂಗ ಬಯಸುವವರಿಗೆ 
ವಿಷದಿಂದ ಸಾಯುವಂತೆ ಯೋಜಿಸಿದ್ದ . ಆಕೆಯ ಎಂಜಲನ್ನು ತಿಂದ ಬೆಕ್ಕುಗಳು ಗೊಟಕ್ 
ಎಂದಿದ್ದವು. ಟಾಕ್ಸಿಕಾಲಜಿಗೆ (ವಿಷ ವಿಜ್ಞಾನ) ಎಲ್ಲಿದೆ ನೋಡಿ ತಾಯಿಬೇರು! ಚಾಣಕ್ಯ 
ಮಹಾ ಚತುರಮತಿ, ವಿಷಕನೈಯನ್ನು ಪರ್ವತರಾಜನ ಬಳಿಗೆ ಕಳುಹಿಸಿಕೊಟ್ಟ, ಬೆಳಗಾಗುವುದರಲ್ಲಿ 
ಆತ ಗೊಟಕ್ ಎಂದಿದ್ದ. ಈಗ ವಿಷಕನೈಯನ್ನು ಬೆಳೆಸುವುದು ಸಾಧ್ಯವಿಲ್ಲ ತಾನೆ ? ಬೆಕ್ಕಿಗೂ 


42/ ಕರ್ತಾರನಿಗೊಂದು ಕಿವಿಮಾತು 


ಜೀವಿಸುವ ಹಕ್ಕು ಉಂಟಲ್ಲ ? ಅದಿರಲಿ ಹತ್ತು ಲಕ್ಷ ಅನ್ನದ ಅಗುಳಲ್ಲಿ ಕೇವಲ ನೂರು 
ಅಗುಳು ಪಾದರಸ ಲೇಪಿತವಾಗಿದ್ದರೂ ಅದು ವಿಷಾಹಾರವಾಗುತ್ತದೆ . ಇನ್ನು ಪಾದರಸವನ್ನೇ 
ಸೇವಿಸಿ ಬದುಕುವ ಮಾತೆಲ್ಲಿ ? 

ಪ್ರಯೋಗಪ ಶು 
* ಇದು ಹೇಗೂ ಇರಲಿ, ಈಗ ವೈದ್ಯಕೀಯ ಪರೀಕ್ಷೆಗೆ ಕೂರಲು ಚಿಂಪಾಂಜಿಗಳಿಗೆ 
ಹಾಗೂ ಹೀಗೂ ಅನೇಕ ದೇಶಗಳಲ್ಲಿ ರಿಯಾಯಿತಿ ಸಿಕ್ಕಿದೆ. ಅದರಲ್ಲೂ ಯೂರೋಪಿನಲ್ಲಿ 
ಈ ಬಗೆಯ ಪ್ರಯೋಗವನ್ನು ಓಬಿರಾಯನ ಕಾಲಕ್ಕೆ ಸೇರಿದ ಪ್ರಯೋಗಗಳು ಎನ್ನುವ ಕಾಲ 
ಬಂದಿದೆ. ಚಿಂಪಾಂಜಿಗಳು ಸದ್ಯಕ್ಕೆ ಬಚಾವು, ಮನುಷ್ಯ ಮತ್ತು ಚಿಂಪಾಂಜಿಯ ನಡುವೆ 
ಜೀನ್‌ಗಳ ವ್ಯತ್ಯಾಸ ಕೇವಲ ಶೇ . 2 ಅಷ್ಟೇ . ಎಂದಮೇಲೆ ಇವಕ್ಕಿಂತಲೂ ಹತ್ತಿರ 
ಸಂಬಂಧಿಗಳು ಇರಲು ಸಾಧ್ಯವೆ ? ಈ ಸಂಬಂಧವೇ ಈ ಪ್ರಾಣಿಗೆ ಕುತ್ತು ತಂದಿವೆ. 
ಪ್ರೈಮೇಟ್ ( ನರವಾನರ) ಮೇಲಿನ ಸಂಶೋಧನೆ ಥೇಟ್ ಮಾತನಾಡದ ಮನುಷ್ಯರ 
ಮೇಲೆ ನಡೆಸುವ ಸಂಶೋಧನೆ ಎಂಬ ಅರ್ಥದಲ್ಲಿ ವೈದ್ಯಕೀಯರಂಗ ಇದನ್ನು ಲಾಗಾಯ್ತಿನಿಂದ 
ಪರಿಭಾವಿಸಿದೆ . ಪ್ರಾಣಿಗಳನ್ನು ಪ್ರಯೋಗಕ್ಕೆ ಬಳಸುವವರು ಅತ್ಯಂತ ಗಂಭೀರವಾಗಿಯೇ 
ತಮ್ಮ ಕ್ರಿಯೆಗಳನ್ನು ಸಮರ್ಥಿಸಿಕೊಳ್ಳುತ್ತಾರೆ . ಗರ್ಭನಿರೋಧಕ ಮಾತ್ರೆಗಳನ್ನು ಏಕಾಏಕಿ 
ನೇರವಾಗಿ ಸ್ತ್ರೀಯರ ಮೇಲೆ ಪ್ರಯೋಗಿಸಬಹುದೆ? ಅದಕ್ಕಾಗಿ ವಾಸ್ತವವಾಗಿ ಬಕರಾ 
ಬೇಕು, ಇಲಿಯೂ ಬೇಕು, ಏಕೆಂದರೆ ಮಿದುಳಿನ ಕೆಳಗಿರುವ ಗ್ರಂಥಿಯಿಂದಲೇ ಸಂತಾನ 
ಮೂಲದ ಹಾರ್ಮೋನುಗಳು ವಿಸರ್ಜನೆಯಾಗುವುದು . ಎಲ್ಲ ಸ್ತನಿಗಳಲ್ಲೂ ಹೆಚ್ಚುಕಡಿಮೆ 
ಇದೇ ವ್ಯವಸ್ಥೆ. ಇದನ್ನು ತಿಳಿಯಲು ಪ್ರಾಣಿ ಪ್ರಯೋಗ ಮಾಡಿದರೆ ಏನು ತಪ್ಪು ? 
ಸ್ತ್ರೀಯರ ಬಂಜೆತನ ಅರಿಯಬೇಕೆಂದರೆ ಕಪಿಗಳೇ ಉತ್ತಮ . ಅದರಲ್ಲೂ ರೀಸಸ್ ಕಪಿಯ 
ಮೇಲೆ ಸಂಶೋಧಕರಿಗೆ ಒಲವು, ಏಕೆ ಕೆಲವು ಮಹಿಳೆಯರಿಗೆ ಋತುಚಕ್ರದ ವ್ಯತ್ಯಯ 
ಭಾರಿ ನೋವುತರುತ್ತದೆ ? ಏಕೆ ಅವರು ವಿಲಿವಿಲಿ ಒದ್ದಾಡುತ್ತಾರೆ ಎನ್ನುವುದನ್ನು ಅರಿಯಬೇಕು. 
ಇದಕ್ಕಾಗಿ ಕಪಿಗಳು ಬೇಕು. ಕೆಳವರ್ಗದ ಸ್ತನಿಗಳಲ್ಲಿ ಋತುಚಕ್ರವೇ ಇರುವುದಿಲ್ಲ . ಏನಿದರ 
ಗುಟ್ಟು ಎಂದು ತಿಳಿಯಬೇಕಾದರೆ ಅವುಗಳ ಮೇಲೆಯೇ ಸಂಶೋಧನೆ ಮಾಡಬೇಕು. 

ಇನ್ನು ಮಂಗನಿಂದಲೋ ಆಫ್ರಿಕದವಾಸಿಗಳಿಂದಲೋ ಆಮದಾಗಿ ಬಂದು ಈಗ ಭಾರತವೂ 
ಸೇರಿದಂತೆ ಅನೇಕ ದೇಶಗಳಲ್ಲಿ ಉಲ್ಬಣಿಸಿರುವ ಮಾರಣಾಂತಿಕ ಏಡ್ಸ್ ರೋಗಕ್ಕೆ ಈ 
ಘಳಿಗೆಯಲ್ಲೂ ಮದ್ದಿಲ್ಲ . ಸೋಂಕು ರೋಗದ ಹೆಸರು ಎತ್ತಿದಾಗಲೆಲ್ಲ ಈ ನರವಾನರಗಳ 
ಹೆಸರನ್ನೇ ಉಚ್ಚರಿಸಬೇಕಾಗುತ್ತದೆ ಎನ್ನುತ್ತಾರೆ ಪ್ರಾಣಿ ಪ್ರಯೋಗ ಪಟುಗಳು , ಅದರಲ್ಲೂ 
ರೋಗಾಣು ಮುಕ್ತ ರೀಸಸ್ ಕಪಿ ಸರ್ವಶ್ರೇಷ್ಠ ಎಂಬುದು ವೈದ್ಯಕೀಯ ಪ್ರಶಂಸೆ , ಮಾನವರಲ್ಲಿ 
ಏಡ್ಸ್ ರೋಗ ತರುವ ವೈರಸ್ ಹೆಚ್ . ಐ . ವಿ . ಅದರಂತೆಯೇ ಕಪಿಗಳಲ್ಲಿ ಈ ವೈರಸ್‌ನ್ನು 
ಎಸ್ . ಐ . ವಿ . ಎಂದು ಗುರುತಿಸಿದ್ದಾರೆ . ಎಸ್ . ಎನ್ನುವುದು ಇಲ್ಲಿ ಸಿವಿಯನ್ ಎನ್ನುವುದರ 
ಪ್ರತೀಕ ಅಷ್ಟೇ . ಇದು ತಗಲಿದೊಡನೆ ಈ ಕವಿಶ್ರೇಷ್ಠ ಕೂಡ ಮುದುರಿ ಕುಳಿತುಕೊಳ್ಳುತ್ತಾನೆ. 
ಅಂದರೆ ಏಡ್ಸ್ಗೆ ಸಂವಾದಿಯಾದ ಕಾಯಿಲೆ ಪತ್ತೆಯಾಯಿತಲ್ಲ ! ತಳಿ ತಂತ್ರಜ್ಞಾನ ಬಳಸಿ 
ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದ ವೈರಸ್‌ಗಳ ಪ್ರಭಾವ ಅರಿಯಬೇಕೆಂದರೆ ಕಪಿಗಿಂತ 


ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 743 


ಬೇರೇನೂ ಬೇಡ ಎನ್ನುತ್ತಾರೆ ಏಡ್‌ಗೆ ಲಸಿಕೆ ಕಂಡು ಹಿಡಿಯಲು ಹೊರಟಿರುವ ಸಂಶೋಧಕರು . 

ಸೋಂಕು ರೋಗಗಳ ಸಂಶೋಧನೆ ಒಂದೆಡೆ, ಇನ್ನೊಂದೆಡೆ, ನಿತ್ಯ ಬೆಳೆಯುತ್ತಿರುವ 
ಔಷಧಿ ಕಂಪನಿಗಳ ಉತ್ಪನ್ನಗಳು ಯಾರ ಮೇಲೆ ಮೊದಲು ಇವನ್ನು ಬಳಸಬೇಕು ? 
ಇಲ್ಲೂ ಸಂಶೋಧನೆ ತಳ ಊರಿರುವುದೇ ಕಪಿಗಳ ಕೃಪೆಯಿಂದ ಮನುಷ್ಯರ ಮೇಲೆ 
ಬಳಸುವ ಮೊದಲು ಇಂಥ ಔಷಧಿಗಳನ್ನು ಇಲಿಯ ಮೇಲೆ, ಇಲಿಯ ಹೊರತಾಗಿ 
ಇನ್ನೊಂದು ಸ್ತನಿಯ ಮೇಲೆ ಕಡ್ಡಾಯವಾಗಿ ಪ್ರಯೋಗ ಮಾಡಿ ಸುರಕ್ಷತೆಯನ್ನು 
ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿ ನಾಯಿಯೂ ಆಗಬಹುದು . ಒಂದೇ ಒಂದು ಸಮಸ್ಯೆ 
ಎಂದರೆ ನಾಯಿಯ ಮೇಲೆ ನಡೆಸಿದ ಸಂಶೋಧನೆಯ ಫಲವನ್ನು ಔಷಧಿ ಸಂಸ್ಥೆಗಳು 
ಸುಲಭವಾಗಿ ಒಪ್ಪಿಕೊಳ್ಳುತ್ತಿಲ್ಲ . ಕೆಲವೊಮ್ಮೆ ಹಂದಿಗಳ ಮೇಲೂ ಇಂಥ ಪ್ರಯೋಗಗಳನ್ನು 
ಮಾಡಬಹುದು . ಆದರೆ ಮಂಗನಿಗೆ ಮಾಣಿಕ್ಯದ ಬೆಲೆ, ಇದು ದೊಡ್ಡ ದೊಡ್ಡ ಔಷಧಿ 
ಕಂಪೆನಿಗಳ ಅಳಲು. 

“ ಅಲಂಕಾರಕ್ಕೆ ಬಳಸುವ ಸಾಧನಗಳು ರಾಸಾಯನಿಕಗಳು ತಾನೆ ? ಹಾಗಿದ್ದಲ್ಲಿ ಇಲ್ಲಿ 
“ ರಂಗುಮಣಿ ' ಯರಿಗೆ ಒಂದು ಮಾತು , ನಿಮ್ಮ ಕಣ್ಣಿಗೆ ಕಾಡಿಗೆ ಬಳಿದುಕೊಳ್ಳುವ ಮುನ್ನ 
ಒಂದರೆಕ್ಷಣ ಯೋಚಿಸಿ, ಅದರ ಪೂರ್ವಾಪರವನ್ನು ”. ಹೀಗೆಂದು ಕೇಳುತ್ತಿದ್ದಾರೆ ಪ್ರಾಣಿ 
ಪ್ರಯೋಗದ ನೀತಿಯನ್ನು ಪ್ರಶ್ನಿಸುತ್ತಿರುವ ನೂರಾರು ಮಂದಿ , ಪ್ರಾಣಿಗಳ ಮೇಲೆ ಸಾಮಾನ್ಯವಾಗಿ 
ಈ ಸಂಬಂಧವಾಗಿ ಎರಡು ಪರೀಕ್ಷೆ ಮಾಡುವುದುಂಟು. ಒಂದು ಕಣ್ಣುರಿ ಪರೀಕ್ಷೆ. 
ಇನ್ನೊಂದು ಎಷ್ಟು ಡೋಸ್ ಕೊಟ್ಟರೆ ಅದು ಕ್ಷೇಮ ಎಂಬ ಪ್ರಯೋಗ, ಸುರಕ್ಷಣಾ 
ಮಿತಿಯನ್ನು ಅರಿಯಲು ಇದು ಬೇಕೆ ಬೇಕು ಎನ್ನುತ್ತಾರೆ. ಕಣ್ಣುರಿ ಪರೀಕ್ಷೆಯಲ್ಲಿ ಏನು 
ಮಾಡುತ್ತಾರೆ ಎಂದರೆ ಮೊಲಗಳ ಕಣ್ಣಿಗೆ ರಾಸಾಯನಿಕಗಳನ್ನು ಅದ್ದುತ್ತಾರೆ . ಅವನ್ನು ಹೇಗೆ 
ಬಂಧಿಸಿರುತ್ತಾರೆ ಎಂದರೆ ಶರೀರ ಅತ್ತಿತ್ತ ಅಲ್ಲಾಡಕೂಡದು, ತಲೆ ಭಾಗ ಮಾತ್ರ ಹೊರಕ್ಕೆ 
ತೂರಿರಬೇಕು. ಕಣ್ಣು ಮುಚ್ಚದಂತೆ ಕಣ್ಣಿನ ಗುಡ್ಡೆ ತೆರೆದೇ ಇರಬೇಕು. ಅದಕ್ಕಾಗಿ ಕ್ಲಿಪ್ 
ಬಳಸುತ್ತಾರೆ. ಇನ್ನು ಈ ಪ್ರಾಣಿಗೆ ಅರಿವಳಿಕೆ ಕೊಟ್ಟರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅವು 
ನೋವಿನಿಂದ ಕಂಪಸಿದಷ್ಟೂ ಪರೀಕ್ಷೆಯಲ್ಲಿ ಪಾಸು . ಆ ಉರಿಗೆ ತಾಳಲಾರದೆ ಕೆಲವು 
ಕುಪ್ಪಳಿಸಿ ಕುಪ್ಪಳಿಸಿ ಬೆನ್ನು ಮೂಳೆ ಮುರಿದುಕೊಳ್ಳುತ್ತವೆ . ಇದರ ಹಿಂದೆಯೇ ಪೆನ್ನು ಪ್ಯಾಡ್ 
ಹಿಡಿದು ಬರುತ್ತಾರೆ ಮೋಲಕ್ಕಾದ ಆಘಾತವನ್ನು ದಾಖಲಿಸಲು. ಈ ಪರೀಕ್ಷೆಯಲ್ಲಿ ಮೊಲಗಳಿಗೆ 
ಪಾಪೆ ಸುಟ್ಟು ಹೋಗಬಹುದು, ಅಲ್ಸರ್ ತಾಕಬಹುದು, ಕಣ್ಣಿನಿಂದ ರಕ್ತ ತೊಟ್ಟಿಕ್ಕಬಹುದು. 
ಕೆಲವು ಒಂದೇ ಘಳಿಗೆಯಲ್ಲಿ ಕುರುಡಾಗಬಹುದು. ವಾಸ್ತವವಾಗಿ ಇಂಥ ಪರೀಕ್ಷೆಗಳ 
ಫಲಿತಾಂಶ ಒಂದರಿಂದ ಒಂದಕ್ಕೆ ವ್ಯತ್ಯಾಸವಾಗುತ್ತ ಹೋಗಬಹುದು. ಇವೆಲ್ಲ ಸಾಮಾನ್ಯವಾಗಿ 
ಸಾರ್ವಜನಿಕರ ಗಮನಕ್ಕೆ ಬರುವುದೇ ಇಲ್ಲ ; ಇಷ್ಟಕ್ಕೂ ಇಂಥದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವ 
ಮಂದಿ ಎಷ್ಟಿದ್ದಾರು ? 

ಈ ವರ್ಷಾರಂಭದಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ತೊಂಬತ್ತನೆಯ 
ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಸಮಾವೇಶ ಭರ್ಜರಿಯಾಗಿ ನಡೆದದ್ದು ಗೊತ್ತಲ್ಲ ? ಸಿಲಿಕಾನ್ 
ನಗರಿಯಾದದ್ದು ಎರಡೇ ನಿಮಿಷದಲ್ಲಿ ಬೆಂಗಳೂರು ವಿಜ್ಞಾನ ನಗರಿಯಾಯಿತು. ಪ್ರಧಾನಿ 


44 / ಕರ್ತಾರನಿಗೊಂದು ಕಿವಿಮಾತು 


ವಾಜಪೇಯಿ ವಿಜ್ಞಾನಿಗಳ ಸಾಧನೆಗೆ ಕುಮ್ಮಕ್ಕು ಕೊಟ್ಟು ಪ್ರೋತ್ಸಾಹದಾಯಕವಾಗಿ ಭಾರಿ 
ಮೊತ್ತದ ಪ್ರಶಸ್ತಿಗಳನ್ನು ಕೊಡುವುದಾಗಿ ಈ ಖುಷಿಯಲ್ಲಿ ಘೋಷಿಸಿಯೇಬಿಟ್ಟರು . ಸೈಡ್‌ವಿಂಗ್‌ನಲ್ಲಿ 
ಇನ್ನೊಂದು ಬಗೆಯ ನಿಜವಾದ ಗೋಷ್ಠಿ ನಡೆದಿತ್ತು. ದೆಹಲಿಯ ಸೋಂಕು ರೋಗದ 
ಅಧ್ಯಯನ ಕೇಂದ್ರದ ನಿರ್ದೇಶಕರು ಸಾರಾಸಗಟಾಗಿಯೇ ಆಪಾದಿಸಿದ್ದರು . ' ಪ್ರಾಣಿಗಳ 
ಮೇಲೆ ಮಾಡುವ ಪ್ರಯೋಗಗಳ ಮೇಲೆ ನಿಗಾ ಇಡಲು ಇರುವ ಹಾಲಿ ಸಮಿತಿಯನ್ನು 
ತತ್‌ಕ್ಷಣವೇ ಬದಲಾಯಿಸಬೇಕು. ಈ ಸಮಿತಿಯ ಸದಸ್ಯರು ಉಸ್ತುವಾರಿಯ ಹೆಸರಿನಲ್ಲಿ 
ಮನಸೋಇಚ್ಛೆ ವರ್ತಿಸುತ್ತಿದ್ದಾರೆ. ರೈಡ್ ಮಾಡಿ ನಮ್ಮ ಸಂಶೋಧನೆಗಳೆಲ್ಲಕ್ಕೂ ಅಡ್ಡಬರುತ್ತಿದ್ದಾರೆ .' 

ಅಷ್ಟೇ ಸಣ್ಣ ದನಿಯಲ್ಲಿ ಭಾರತೀಯ ವಿಜ್ಞಾನ ಮಂದಿರದ ಮಾಜಿ ನಿರ್ದೇಶಕರೊಬ್ಬರು 
ದನಿಗೂಡಿಸಿದ್ದರು : 'ಎಲ್ಲ ಸಂಸ್ಥೆಗಳಿಗೂ ಸುಲಭಲಭ್ಯ ಮಾದರಿಗಳೇ ಬೇಕು. ಎಲ್ಲಿ ತರುವುದು ? 
ಭಾರತದಲ್ಲಿ ಪ್ರಾಣಿಗಳನ್ನು ಬಳಸಿ ಸಂಶೋಧನೆಯನ್ನು ಮಾಡುವುದೆಂದರೆ ಅದು ಭಾರಿ 
ಫಜೀತಿ ಕೆಲಸ .' 
- ವಿಜ್ಞಾನಿಗಳ ಇಂಥ ಜಿಜ್ಞಾಸೆ ಅರ್ಥವಾಗುವಂತಹದ್ದೇ . ಆದರೆ ಪುಣೆಯಲ್ಲಿರುವ ವೈರಸ್ 
ಅಧ್ಯಯನ ಕೇಂದ್ರಕ್ಕೆ ಒಮ್ಮೆ ಭೇಟಿ ನೀಡಿ ಹೊರಬಂದರೆ ನಿಮ್ಮ ಮನಸ್ಸು ಹೇಗಿರುತ್ತದೆ. 
ಕೆಳಗಿನ ಪ್ರಸಂಗ ಓದಿ . . 

ಯಾತನಾ ಶಿಬಿರಗಳು 
ತಜ್ಞರು ಸಂಶೋಧನೆಯ ಹೆಸರಲ್ಲಿ ಪ್ರಾಣಿಗಳ ಪ್ರಾಣ ತೆಗೆಯುತ್ತಾರೆ. ಯಾವ ಪುರುಷಾರ್ಥಕ್ಕೆ 
ಇಂಥ ಸಂಶೋಧನೆ ನಡೆಸುತ್ತಾರೆ ? ಹೀಗೆಂದು ಕೇಳಿದವರು ಪ್ರಾಣಿ ಪ್ರಯೋಗದ ಮೇಲೆ 
ನಿಗಾ ಇಡಲು ರಚಿಸಿರುವ ಸಂಸ್ಥೆಯ ಒಬ್ಬ ಸದಸ್ಯ . ಏಕೋ ಗುಮಾನಿ ಬಂದು ಈ 
ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟಾಗ ಆತ ಕಂಡದ್ದು ಇದು: ಅಲ್ಲಿನ ಪ್ರಯೋಗ ಪಶುಗಳ 
ಬದುಕು ಕಲ್ಲೆದೆಯವರನ್ನೂ ಕರಗಿಸುತ್ತದೆ. ಪ್ರಯೋಗದ ಹಿಂಸೆಗೆ ಒಳಗಾಗುವುದು ಒಂದು 
ಕರ್ಮ, ಅವುಗಳನ್ನಿಟ್ಟಿರುವ ವಾತಾವರಣ ತಿಪ್ಪೆ ಗುಂಡಿಗೂ ಕಡೆ , ಸೈರ ತಿರುಗಲು ಅವುಗಳಿಗೆ 
ಜಾಗವಿಲ್ಲ. ಒಳ್ಳೆಯ ಆಹಾರ, ಕುಡಿಯಲು ಯೋಗ್ಯವಾದ ನೀರು ಎಲ್ಲಿಂದ ಬರಬೇಕು ? 
ಇಲಿಗಳಿಗೆ ಅವು ಮಲಗುವ ಚಾದರದ ಮೇಲೆ ಅಂಟಿಕೊಂಡಂತೆ ಹಳಸಲು ಆಹಾರ. 
ಬಾತುಕೋಳಿಗಳ ಮುಂದೆ ಬಕೆಟ್ಟೇನೋ ಇತ್ತು . ಆದರೆ ನೀರೇ ನಾಪತ್ತೆ , ಭದ್ರವಾಗಿ 
ಮುಚ್ಚಿದ ಕಿಟಕಿ ಬೇರೆ. ಮೂಗು ತೂರುಸಿದರೆ ಗಬ್ಬುನಾಥ, ಮೊಲಗಳಿಗೆ ಅವುಗಳಷ್ಟೇ 
ಗಾತ್ರದ ಪಂಜರ , ಓಡಾಡುವುದಂತಿರಲಿ, ಅಲುಗಾಡಲೂ ಅವಕ್ಕೆ ಆಸ್ಪದವಿರಲಿಲ್ಲ . ಈತ 
ಕಂಡದ್ದು ಎರಡು ಕುರಿ ಒಂದು ಮೇಕೆ ಅವಕ್ಕೆ ಚರ್ಮ ಕಿತ್ತು ಬಂದು ತೇಪೆ ಹಾಕಲು 
ಕಾಯುತ್ತಿರುವಂತೆ ಅವು ನಿಂತಿದ್ದವು. ಗೊರಸುಗಳು ಮುರಿದಿದ್ದವು. ಒಡಾಡುವ ತಾಕತ್ತೆಲ್ಲಿ 
ಬಂದೀತು? ಕೆಲವು ಕಪಿಗಳಿಗೆ ಚರ್ಮದ ಕಾಯಿಲೆ, ಇನ್ನು ಕೆಲವಕ್ಕೆ ಬೆರಳೇ ಗೈರು . 
ಕೊಂಬೆಯಂತಿರಲಿ ಅವುಗಳನ್ನು ಬಂಧಿಸಿದ್ದ ಸರಳುಗಳನ್ನೂ ಹಿಡಿಯುವ ಸ್ಥಿತಿಯಲ್ಲಿ ಅವಿರಲಿಲ್ಲ . 
ಹಸಿ ಹಸಿ ಕ್ಯಾರೆಟ್ಟನ್ನೇನೋ ಅವುಗಳ ಮುಂದೆ ಚೆಲ್ಲಿದ್ದರು . ಪಾಪ ಈ ವಾನರಗಳಿಗೆ 
ನರಗಳಿದ್ದವೇ ವಿನಾ ಹಲ್ಲುಗಳಿರಲಿಲ್ಲ. ಇನ್ನು ಕೆಲವು ಪಂಜರದಲ್ಲಿ ಅತ್ತಿಂದಿತ್ತ ಶತಪಥ 
ಹಾಕುತ್ತಿದ್ದವು. ಮಾಮೂಲಿ ಜೂಕೋಸಿಸ್ ಕಾಯಿಲೆ, ಕೆಲವಂತೂ ತಮ್ಮೆಲ್ಲ ಚೇಷ್ಟೆಯನ್ನೂ 


ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 145 


ಮರೆತು ಕುಳಿತಲ್ಲೇ ಕುಳಿತಿದ್ದವು. ಏಕೆಂದರೆ ಕೀಲು ನೋವು, ಹಾರಲೂ , ಕುಣಿಯಲೂ , 
ನೆಗೆಯಲು ಸ್ಥಳವಿದ್ದರೆ ತಾನೆ ? ಇವಕ್ಕೆ ನೀರನ್ನೇನೋ ಧಾರಾಳವಾಗಿ ಕೊಟ್ಟಿದ್ದರು. ಆದರೆ 
ಅದರಲ್ಲಿ ತೇಲುತ್ತಿದ್ದುದು ಸೊಳ್ಳೆಗಳ ಮರಿ, ಈ ರವರವ ನರಕ ನೋಡಿ ನಮ್ಮ ಸಂಶೋಧನೆ 
ಜರಗುತ್ತಿರುವುದು ಇಂಥವುಗಳಿಂದಲೆ ? ನಮ್ಮ ಕಾಯಿಲೆಗೆ ಇವು ಮದ್ದು ಕೊಡಬೇಕೆ? 
ಎಂದು ತಲೆಕೆಟ್ಟು ಆ ಮನುಷ್ಯ ಆಚೆಗೆ ದೌಡಾಯಿಸಿದ್ದ . ಅಲ್ಲಿನ ಸ್ಥಿತಿಗತಿಗಳನ್ನು 
ಹಸಿಹಸಿಯಾಗಿಯೇ ವರದಿ ಮಾಡಿ ಸಮಿತಿಗೆ ರವಾನಿಸಿದ್ದ . ಅಲ್ಲಿದ್ದ 37 ಕಪಿಗಳಿಗೆ 
ಪುನರ್ವಸತೀಕರಣಕ್ಕೆ ಹುಕುಂ ಬಂತು . ಕಳೆದ 18 ವರ್ಷಗಳಿಂದ ಬಂಧಿಯಾಗಿದ್ದ ಈ 
ವಾನರ ಸಂತತಿಗೆ ಮರ ಹತ್ತುವ ಕಲೆಯೇ ಮರೆತುಹೋಗಿತ್ತಂತೆ . ಅವುಗಳ ಆರೋಗ್ಯ 
ತಪಾಸಣೆ ಮಾಡಿ ಕಾಲಕಾಲಕ್ಕೆ ಶುಕ್ರೂಷೆ ಮಾಡಬೇಕಾಗಿದ್ದುದು ಆ ಸಂಸ್ಥೆಯ ಧರ್ಮ. 
ಆದರೆ ಆರೋಗ್ಯ ರಿಜಿಸ್ಟರನ್ನೇ ಅಲ್ಲಿ ಇಟ್ಟಿರಲಿಲ್ಲವೆಂದು ಆತ ವರದಿಯಲ್ಲಿ ಹೇಳಿದ್ದ . 
- ಏಕೆ ಪ್ರಾಣಿ ಪ್ರಯೋಗಗಳ ಸಂಶೋಧಕರ ಮೇಲೆ ಸಾಮಾನ್ಯ ಜನರು ಕಿಡಿ ಕಾರುತ್ತಾರೆ ? 
ಏಕೆ ಪ್ರಾಣಿ ದಯಾಪರರು ಇವರ ಮೇಲೆ ಹರಿಹಾಯುತ್ತಾರೆ ? ನಮ್ಮಲ್ಲಿ ಕನಿಷ್ಠ 
ಮಾನವೀಯತೆಯೂ ಏಕೆ ಮಾಯವಾಗಿದೆ ? ಇವೆಲ್ಲ ಉತ್ತರ ಬೇಡದ ಪ್ರಶ್ನೆಗಳು , ಬಹುಶಃ 
ನಮ್ಮ ವಿಜ್ಞಾನಿಗಳ ಇಂಥ ಮನೋಭಾವ ಕುರಿತೋ ಏನೋ ಗಾಂಧೀಜಿ ಸಪ್ತ ಪಾತಕಗಳ 
ಪಟ್ಟಿಗೆ ಧರ್ಮವಿಲ್ಲದ ವಿಜ್ಞಾನವನ್ನೂ ಸೇರಿಸಿದ್ದರು . ನಾಜಿ ಯಾತನಾ ಶಿಬಿರಗಳನ್ನು ನಮ್ಮ 
ಇಂಥ ಸಂಶೋಧನಾಯಲಗಳಿಗೆ ಹೋಲಿಸಬಾರದು. ಏಕೆಂದರೆ ಇವಕ್ಕೆ ಮಹೋಪಮೆಗಳು 
ಸರಿಹೊಂದುವುದಿಲ್ಲ . 

ನಾವು ಚೀನದ ಮೇಲೆ ಯುದ್ಧ ಮಾಡುವ ಮುನ್ನವೇ ಪ್ರಾಣಿಗಳ ವಿರುದ್ಧ ಇಂಧ 
ಅಧರ್ಮ ಯುದ್ದವನ್ನು ಸಂಶೋಧಕರು ನಮ್ಮಲ್ಲಿ ಎಂದೋ ಸಾರಿದ್ದರು. ಕಸಾಯಿಖಾನೆಗಳಲ್ಲಿ 
ಪ್ರಾಣಿವಧಾಸ್ಥಾನಗಳಲ್ಲಿ, ಇಂಥ ಸಂಶೋಧನಾಲಯಗಳಲ್ಲಿ ಪ್ರಾಣಿಗಳು ಅನುಭವಿಸುತ್ತಿದ್ದ 
ಯಾತನೆಗಳನ್ನು ಕಂಡು ಸಂಘ ಸಂಸ್ಥೆಗಳು ದೊರೆಯವರೆಗೂ ದೂರು ತೆಗೆದುಕೊಂಡು 
ಹೋಗಿ ನ್ಯಾಯ ಕೇಳಿದ್ದವು. ಭಾರತ ಸರ್ಕಾರ 1960 ರಲ್ಲೇ ಪ್ರಾಣಿ ಕ್ರೌರ್ಯ ತಡೆಗೆ 
ಸಮಿತಿ ರಚಿಸಿತು . ದೊಡ್ಡ ಸಮಿತಿ, ಅದಕ್ಕಿಂತ ದೊಡ್ಡ ಉಪಸಮಿತಿ, ಅದಕ್ಕಿಂತ ದೊಡ್ಡ 
ಸದಸ್ಯರ ಪಟ್ಟಿ ಎಲ್ಲವೂ ಇದ್ದವು. ಯಾಕೋ ಬಹುತೇಕರು ಕಣ್ಣಿಗೂ ಪಟ್ಟಿಕಟ್ಟಿಕೊಂಡೇ 
ಕೆಲಸ ಮಾಡಿದ್ದಾರೇನೋ . ಅದಕ್ಕೆ ಪರಿಸ್ಥಿತಿ ಮಾತ್ರ ಇನ್ನೂ ಸುಧಾರಿಸಿಲ್ಲ. ಈಗ 
ಪ್ರಾಣಿಗಳ ಹಕ್ಕುಗಳ ಬಗ್ಗೆ ಓಡಾಡುತ್ತಿದ್ದ ಮನೇಕಾ ಗಾಂಧಿಯನ್ನು ಈ ಸಮಿತಿಯ ಅಧ್ಯಕ್ಷ 
ಪದವಿಯಿಂದ ಕೆಳಗಿಳಿಸಲಾಗಿದೆ. ಆಕೆ ಹುದ್ದೆ ಬಿಟ್ಟು ಹೊರಬರುವಷ್ಟರಲ್ಲಿ ಒಂದಲ್ಲ ಅನೇಕ 
ಸಂಶೋಧನಾಲಯಗಳ ಮೇಲೆ ದಾಳಿ ಮಾಡಿಸಿದ್ದೂ ನಿಜ. ಸರ್ಕಸ್‌ನಲ್ಲಿ ಎಷ್ಟೋ ನರಳಿದ 
ಸಿಂಹಗಳು ಮತ್ತೆ ಕೆರಳಿದ ಸಿಂಹಗಳಾಗಿ ಅರಣ್ಯಕ್ಕೆ ಪುನರ್ವಸತೀಕರಣಕ್ಕಾಗಿ ತೆರಳಿದ್ದವು 
ಈಕೆಯ ದೆಸೆಯಿಂದ, ಆಕೆ ನೇರವಾಗಿಯೇ ಹೇಳಿದ್ದರು : ' ಈ ಮಂದಿ ಕೈಗೊಳ್ಳುವ 
ಪ್ರಾಣಿಗಳ ಮೇಲಿನ ಪ್ರಯೋಗದಲ್ಲಿ ಹೊಸತೇನೂ ಇಲ್ಲ . ಬರೀ ಪುನರಾವರ್ತನೆ, ನಕಲು 
ಎಂದು ನಕಲಿಯಾಡಿದ್ದರು . ಈಗ ಸಮಿತಿ ಯಥಾಸ್ಥಿತಿಗೆ ಮರಳಿದೆ . ನಾವಿಕನಿಲ್ಲದ ನಾವೆಯಂತೆ . 
ಇಂದಿನ ವಸ್ತುಸ್ಥಿತಿ ಇದು . ಪ್ರಾಣಿಗಳ ಪ್ರಯೋಗಗಳ ವಿರುದ್ಧ ಏಕೆ ಸಾರ್ವಜನಿಕರಿಗೂ 
ಅನುಕಂಪವಿದೆ ಎಂದು ಬಿಡಿಸಿ ಹೇಳಬೇಕಾದ ಅವಶ್ಯಕತೆಯಾದರೂ ಏನು ? 


ಸದಸ್ಯರ ಮಾಡಿದ್ದಾರೇನೋರಾಡುತ್ತಿದ್ದ 
ಮನೆ 


ಹೊರಬರ 


46/ ಕರ್ತಾರನಿಗೊಂದು ಕಿವಿಮಾತು 


ಪರ್ಯಾಯವಿಲ್ಲವೆ ? 
ನಮ್ಮಲ್ಲಿ ಮಾತ್ರ ಈ ಸ್ಥಿತಿ ಇದೆ ಎಂದುಕೊಳ್ಳಬೇಡಿ, ವಿದೇಶಗಳಲ್ಲೂ ಇದೇ ಪಾಡು, 
ಪ್ರಾಣಿಗಳದ್ದು ಅದೇ ಗೋಳು, ಒಮ್ಮೆ ಸಂಶೋಧನೆ ಫಲ ಕೊಟ್ಟಿತೆಂದರೆ ಅರ್ಥಾತ್ ಈ 
ಪ್ರಾಣಿಗಳಿಗೆ ರೋಗ ತರುವಲ್ಲಿ ಯಶಸ್ವಿಯಾದರೆ ಅಲ್ಲಿಗೆ ಕೆಲಸ ಮುಗಿಯಿತು. ಈ ಬಲಿಪಶುಗಳು 
ಒಡಲಲ್ಲಿ ವೈರಿಯನ್ನು ಹೊತ್ತುಕೊಂಡೇ ಉಳಿದ ಜೀವಿತಾವಧಿ ಕಳೆಯಬೇಕು. ಹೀಗೆ 
ವರ್ಷ ವರ್ಷಕ್ಕೂ ಹೆಚ್ಚುವ ಪ್ರಯೋಗ ಪ್ರಾಣಿಗಳ ಸಂಖ್ಯೆ ಎಲ್ಲ ಕೇಂದ್ರಗಳಲ್ಲೂ ಹೆಚ್ಚುತ್ತಿವೆ . 
ಇರಲು ಜಾಗವಿಲ್ಲ ಜತೆಗೆ ಅವಕ್ಕೆ ತಗಲಿಕೊಂಡ ರೋಗ ಸಾಂಕ್ರಾಮಿಕವಾಗಿದ್ದರೆ ಬಂತು 
ಕೇಡು. ಉಳಿದವಕ್ಕೂ ಹಂಚುತ್ತವೆ. ಇದು ಸಾಮಾಜಿಕ ನ್ಯಾಯತಾನೆ ? ಹೀಗಾಗಿ 
ಮರುವಸತೀಕರಣಕ್ಕೆ ಮತ್ತಷ್ಟು ಕಟ್ಟಡಗಳು ಬೇಕು. ಭಾರಿ ಬಂಡವಾಳವಿಲ್ಲದೆ ಇದು ಹೇಗೆ 
ಸಾಧ್ಯ ? ಅದರಲ್ಲೂ ಮೂಷಕ ಜೋಡಿಗಳು ಕೂಡಿಕೊಂಡವೆಂದರೆ ಮುಗಿಯಿತು ಒಂದು 
ನೂರಾಗಿ , ನೂರು ಸಾವಿರವಾಗಿ ಸುಭಿಕ್ಷ ಇವುಗಳ ವಂಶ . ಸದ್ಯದಲ್ಲಿ ಪ್ರಯೋಗ ಪಶುಗಳ 
ಪರಿಸ್ಥಿತಿ ಹೇಗಿದೆಯೆಂದರೆ ಅವನ್ನು ನಾಲ್ಕು ಕಾಲಿನ ಪ್ರನಾಳ ಎಂದೇ ಸಂಶೋಧಕರು 
ಬಳಸುತ್ತಿದ್ದಾರೆ . ಮೂಷಕಗಳನ್ನು ಈಗ ಕ್ಯಾರೇ ಎನ್ನುವವರುಂಟೆ ? ಅಮೆರಿಕ ಈಗ ಗಿಳಿ , 
ಇಲಿ, ಇಂಥವುಗಳನ್ನು ಪ್ರಾಣಿಗಳೆಂದು ಗುರುತಿಸಲೇ ಒಪ್ಪುತ್ತಿಲ್ಲ ಪ್ರಯೋಗದ ಪ್ರಶ್ನೆ 
ಬಂದಾಗಲೆಲ್ಲ. 

ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡದಿದ್ದರೆ ವೈದ್ಯಕೀಯ ಪ್ರಗತಿ ಸಾಗುತ್ತಿತ್ತೆ ? ಇದು 
ಅಪ್ರಸ್ತುತ ಪ್ರಶ್ನೆ ಎನ್ನುತ್ತಾರೆ ಪ್ರಾಣಿಗಳ ಕುರಿತು ನೀತಿ ಸಂಹಿತೆ ರೂಪಿಸಲು ಹೊರಟಿರುವ 
ಅನೇಕ ಮಂದಿ, ವೈದ್ಯಕೀಯ ಚರಿತ್ರೆಯ ಕೆಲವು ಪುಟಗಳು ತೆರೆದರೂ ಸಾಕು, ಅಲ್ಲಿ 
ದಾಖಲಿಸಿರುವ ವೈದ್ಯಕೀಯ ಸಾಧನೆಗೂ ಪ್ರಾಣಿ ಪ್ರಯೋಗಕ್ಕೂ ಸಂಬಂಧವೇ ಇಲ್ಲ. 
ಪೌಷ್ಟಿಕ ಆಹಾರ , ಸ್ವಚ್ಛತೆ, ಪರಿಸರ ಈ ಅಂಶಗಳೇ ಮನುಕುಲದ ಆರೋಗ್ಯವರ್ಧನೆಗೆ 
ಅನುಕೂಲವಾಗಿರುವುದು , ಪ್ರಾಣಿಗಳ ಅಂಗಚ್ಚೇದನ ಮಾಡಿ ಗಳಿಸಿಕೊಂಡ ಜ್ಞಾನವಲ್ಲ. 
ಮನುಷ್ಯನ ದೇಹವನ್ನು ಅಧ್ಯಯನ ಮಾಡಿ ಪಡೆದ ಅರಿವೇ ವೈದ್ಯರಿಗೆ ಗುರುವಾಗಿರುವುದು. 
ಅನೆಸ್ತೀಸಿಯ , ಬ್ಯಾಕ್ಟಿರಿಯ ಅಧ್ಯಯನ, ಸ್ಟೆತೋಸ್ಕೋಪ್ ಆವಿಷ್ಕಾರ, ರೇಡಿಯಮ್, ಪೆನಿಸಿಲಿನ್ , 
ಕೃತಕ ಉಸಿರಾಟ, ಆಂಟಿಸೆಪ್ಟಿಕ್ , ಕೋಲಸ್ಟೆರೋಲ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗೂ 
ಇರುವ ಸಂಬಂಧ , ಧೂಮಪಾನಕ್ಕೂ ಕ್ಯಾನ್ಸರ್‌ಗೂ ಇರುವ ನಂಟು , ಎಕ್ಸ್ ಕಿರಣಗಳ 
ಆವಿಷ್ಠಾರ , ಇವುಗಳಲ್ಲೆಲ್ಲ ಪ್ರಾಣಿಗಳ ಪಾತ್ರವೇನಿದೆ ? ನಿಮ್ಮ ಶ್ವಾಸಕೋಶದ ಸ್ಥಿತಿಗತಿ 
ತಿಳಿಯಲು ಮಾಡುವುದೇನು ? ಸಿ. ಟಿ . ಸ್ಕ್ಯಾನ್ ಮಾಡಿಸಿ ಅದರ ಬೇರೆ ಬೇರೆ ಆಯಾಮವನ್ನು 
ಅಧ್ಯಯನ ಮಾಡುವುದಿಲ್ಲವೆ? ಇದೇ ಅಂಗದ ಅಡ್ಡ ಸೀಳಿದ ನೋಟ ಬೇಕೆಂದರೆ 
ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಗೆ ( ಎಂ . ಆರ್ . ಐ) ಡಾಕ್ಟರು ಶಿಫಾರಸು ಮಾಡುವುದಿಲ್ಲವೆ ? 
ಇದಕ್ಕೆಲ್ಲ ಯಾವ ಪ್ರಾಣಿ ಪರೀಕ್ಷೆ ಬೇಕು? ಕೋಶಗಳನ್ನು ಅಭಿವೃದ್ಧಿಪಡಿಸಿ ಅರ್ಥಾತ್ 
ಟಿಷ್ಟೂ ಕಲ್ಟರ್ ಮಾಡಿ ರೇಬಿಸ್ ಸೇರಿದಂತೆ ಎಷ್ಟೋ ರೋಗಗಳಿಗೆ ಲಸಿಕೆ ತಯಾರಿಸುತ್ತಿಲ್ಲವೆ ? 
ರಕ್ತದ ಸ್ಯಾಂಪಲ್ ಪರೀಕ್ಷೆಯಿಂದಲೇ ಗರ್ಭಿಣಿಯರ ಪರೀಕ್ಷೆ ಮಾಡುವುದು ಸಾಧ್ಯ ತಾನೆ ? 
ಅದಕಾಗಿ ಮೊಲಗಳನ್ನೇಕೆ ಬಲಿಕೊಡಬೇಕು. ಮಾನವನ ತಳಿ ನಕ್ಷೆ ಈಗ ಬಹಿರಂಗವಾದಮೇಲೂ 


ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 147 


ಎಲ್ಲ ಜೀನ್‌ಗಳ ಪೂರ್ವಾಪರ ತಿಳಿದಮೇಲೂ ಇನ್ನೂ ಏಕೆ ಪ್ರಾಣಿಗಳ ಪ್ರಾಣ ಪರೀಕ್ಷೆ ? 
ಇಂಥ ಪ್ರಶ್ನೆಗಳನ್ನು ಬಹುಶಃ ಪ್ರಾಣಿ ಪ್ರಯೋಗ ಮಾಡುವ ಸಂಶೋಧಕರು ಸಂಪೂರ್ಣವಾಗಿ 
ಒಪ್ಪದಿರಬಹುದು. ಆದರೆ ಸಾರಾಸಗಟಾಗಿ ತಿರಸ್ಕರಿಸುವಂತೆಯೂ ಇಲ್ಲ? 

ಸರಿ, ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡಿದ ಹೊರತು ಹೊಸ ಔಷಧಿಗಳು ಕೆಲಸ 
ಮಾಡುತ್ತವೆನ್ನುವುದು ತಿಳಿಯುವುದು ಹೇಗೆ? ಮನುಷ್ಯರ ಮೇಲೆ ಪ್ರಯೋಗ ಮಾಡಲು 
ಅವಕಾಶವೆಲ್ಲಿ ? ಎಲ್ಲದಕ್ಕೂ ಪ್ರಾಣಿ ರಕ್ಷಣೆ ಎಂದರೆ ನಮ್ಮ ಪ್ರಾಣ ರಕ್ಷಣೆ ? 

ಇಲ್ಲೊಂದು ಗುಟ್ಟಿದೆ . ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದೆ ಎಂದೊಡನೆ ಅಂಥ 
ಔಷಧಿಗಳು ಸುರಕ್ಷ ಎಂದೇನಲ್ಲ. ಪ್ರಾಣಿಗಳ ಅಂಗಾಂಗಗಳಿಗೂ ನಮ್ಮ ಅಂಗಾಂಗಗಳಿಗೂ 
ಎಷ್ಟೋ ವ್ಯತ್ಯಾಸವಿದೆ, ಎಂದಮೇಲೆ ಅವುಗಳಲ್ಲಿ ಫಲ ಕೊಟ್ಟ ಪರೀಕ್ಷೆ ನಮ್ಮಲ್ಲಿ 
ವಿಫಲವಾಗಬಹುದು. ಕಳೆದ ಎರಡು ದಶಕಗಳಲ್ಲೇ ಹಲವು ಕೋಟಿರೂಪಾಯಿ ಮೌಲ್ಯದ 
ಔಷಧಿಗಳನ್ನು ಮಾರುಕಟ್ಟೆಯಿಂದ ಹಿಂತೆಗೆದುಕೊಂಡ ಉದಾಹರಣೆ ಅಮೆರಿಕದಲ್ಲಿದೆ. ಇಲಿ , 
ಮೊಲ, ನಾಯಿ ಮತ್ತು ಮನುಷ್ಯರ ಅಂಗರಚನೆಗಳಲ್ಲಿ ಸಾಕಷ್ಟು ತರತಮವಿದೆ. ಇಲಿಯ 
ಮೇಲೆ ನಡೆಸಿದ ಪ್ರಯೋಗ ನಮಗೂ ಯುಕ್ತವೆಂದು ಭಾವಿಸುವುದು ಏಕೆ ? ಇಲ್ಲೊಂದು 
ಪ್ರಸಂಗ ನೋಡಿ, 520 ಮನೆ ಇಲಿಗೂ 520 ಕಾಡಿಲಿಗೂ ಎರಡು ವರ್ಷಗಳ ಕಾಲ 
ನಿರಂತರವಾಗಿ ಶ್ಲೋರೈಡ್ ಕೊಟ್ಟು ಅದರಿಂದ ಇಲಿಗಳಿಗೆ ಕ್ಯಾನ್ಸರ್ ತಗಲುತ್ತದೆಯೇ ಎಂಬ 
ಸಂಶೋಧನೆ ನಡೆದದ್ದುಂಟು. ಆದರೆ ಇವರು ಇಷ್ಟ ಪಟ್ಟ ರೋಗ ಅವಕ್ಕೆ ತಗಲಲಿಲ್ಲ . 
ಬದಲು ಈ ಫ್ಲೋರೈಡ್ ಒಂದೊಂದರಲ್ಲೂ ಒಂದೊಂದು ಬಗೆಯ ಪರಿಣಾಮ ಬೀರಿತು . 
ಕೆಲವಕ್ಕೆ ಬಾಯಿಗೆ ಕ್ಯಾನ್ಸರ್ ಬಂದರೆ , ಕೆಲವಕ್ಕೆ ಮೂಳೆಗೆ ಬಂತು . ಇಂಥ ಫಲಿತಾಂಶ 
ಒಂದೇ ವರ್ಗದ ಜೀವಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ತರುವುದಾದರೆ ಅದನ್ನು ಮನುಷ್ಯರಿಗೂ 
ವಿಸ್ತರಿಸಿ ತೀರ್ಮಾನಕ್ಕೆ ಬರುವುದೆಂತು ? ಆಸ್ಪಿರಿನ್ ಒಂದು ಡೋಸ್ ನಮಗೆ ನೋವು 
ಶಮನ ಮಾಡಬಹುದು, ಆದರೆ ಅದೇ ಒಂದು ಡೋಸ್ ಬೆಕ್ಕಿನ ಪ್ರಾಣಕ್ಕೆ ಸಂಚಕಾರ 
ತರಬಹುದು. ಇದೇ ಆಸ್ಪಿರಿನ್ ಕುದುರೆಗೆ ಪ್ರಯೋಗಿಸಿದರೆ ಮೂರು ಕಾಸಿನ ಪ್ರಯೋಗವೂ 
ಇಲ್ಲ . ಬೆನ್‌ಜೀನ್ ಮನುಷ್ಯರಿಗೆ ರಕ್ತದ ಕ್ಯಾನ್ಸರ್ ತರಬಹುದು . ಇನ್ಸುಲಿನ್ , ಸಿಹಿಮೂತ್ರ 
ರೋಗಿಗಳಿಗೆ ವರವಾದರೆ , ಪ್ರಾಣಿಗಳಲ್ಲಿ ಅಂಗವೈಕಲ್ಯದ ಮರಿಗಳ ಹುಟ್ಟಿಗೆ ಕಾರಣವಾಗಬಹುದು. 
ಆದರೆ ಅದರಿಂದ ಇಲಿಗಳಿಗೆ ಏನೂ ಆಗದು . 

ಪೋಲಿಯೋ ರೋಗದ ವೈರಸ್ ಕುರಿತು ಎರಡು ಸಂಶೋಧನೆಗಳಾದವು. ಒಂದು, 
ಕೋತಿಗೆ ವೈರಸ್‌ನ್ನು ವರ್ಗಾಯಿಸಿ ಅವುಗಳಿಗೆ ರೋಗ ತಂದ ಖ್ಯಾತಿ . ಇನ್ನೊಂದು ಊತಕಗಳ 
ಕೃಷಿ ಮಾಡಿ ಅಧ್ಯಯನ ಮಾಡಿದ್ದು, ನೊಬೆಲ್ ಪ್ರಶಸ್ತಿ ಸಮಿತಿ ಪ್ರಶಸ್ತಿಗೆ ಅರ್ಹವೆಂದು 
ಪರಿಗಣಿಸಿದ್ದು ಈ ಎರಡನೆಯದನ್ನು , ಏಕೆಂದರೆ ಕೋತಿಗಳ ಮೇಲೆ ಮಾಡಿದ ಪ್ರಯೋಗದಿಂದ 
ಹತ್ತು ಲಕ್ಷ ಕೋತಿಗಳು ನೋವು ತಿಂದಿದ್ದವು. ಕಾಲ, ಹಣ , ಅಮೂಲ್ಯ ಜೀವ ಎಲ್ಲವೂ 
ಇದರಿಂದ ವ್ಯರ್ಥವಾಯಿತೆಂದು ನೊಬೆಲ್ ಸಮಿತಿ ತೀರ್ಮಾನಿಸಿತ್ತು. 

ಪ್ರಾಣಿ ಪ್ರಯೋಗ ಬೇಕೆ ಬೇಡವೇ ಎಂಬುದು ಈಗ ಬಿಸಿ ಬಿಸಿಯಾಗಿ ಚರ್ಚೆಯಾಗುತ್ತಿರುವ 
ವಿಚಾರ , ಪರ ವಿರೋಧದ ಅಲೆಗಳೇ ಜೀವ ವಿಜ್ಞಾನ ಕ್ಷೇತ್ರದಲ್ಲಿ ಈಗ ತೇಲಿ ಬರುತ್ತಿವೆ . 


48 / ಕರ್ತಾರನಿಗೊಂದು ಕಿವಿಮಾತು 


ಜಟಾಪಟಿಯೂ ನಡೆದಿದೆ, ಬಹುತೇಕ ಬೌದ್ದಿಕವಾಗಿ ಕೆಲವೊಮ್ಮೆ ಭೌತಿಕವಾಗಿ, ಧರ್ಮ 
ಮತ್ತು ಕರ್ಮದ ನಡುವಿನ ಗೆರೆ ಅದೆಷ್ಟು ತೆಳುವು? ಈ ಸಂಭಾಷಣೆ ಕೇಳಿ : 

ಆತ ಕೇಳಿದ: ' ಹತ್ತು ಸಾವಿರ ಮಂದಿಯನ್ನು ಉಳಿಸುವ ಸಲುವಾಗಿ, ಹತ್ತು ಪ್ರಾಣಿಗಳನ್ನು 
ಪರೀಕ್ಷೆಗಾಗಿ ಬಲಿ ಕೊಡಬೇಕಾಗಿ ಬಂದರೆ ಆಗ ನೀನು ಯಾರ ಪರ ? ' 

- ಈತ ಹೇಳಿದ ' ಹತ್ತು ಸಾವಿರ ಮಂದಿಯ ಜೀವ ಉಳಿಸಲು ಒಬ್ಬ ಬುದ್ದಿಮಾಂದ್ಯ 
ಮಗುವನ್ನು ಬಲಿ ಕೊಡಬೇಕಾಗಿ ಬಂದಾಗ , ಅದೂ ಆ ಮಗುವಿನ ತಂದೆ ನೀನೇ 
ಆಗಿದ್ದಾಗ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೆ ? ' 
- ಇಲ್ಲಿ ಸಂಖ್ಯಾಬಲದ ಪ್ರಶ್ನೆ ಏಳುವುದಿಲ್ಲ, ನೈತಿಕ ಪ್ರಶ್ನೆ , ಮಾನವೀಯತೆಯ ಪ್ರಶ್ನೆ 
ಎದುರಾಗುತ್ತದೆ. ಜೀವಿಸುವ ಹಕ್ಕಿನ ಪ್ರಶ್ನೆ ಎದುರಾಗುತ್ತದೆ . ಅದಕ್ಕಿಂತಲೂ ಮುಖ್ಯ ಕರುಳಿನ 
ಸಂಬಂಧ ಇದೆಯಲ್ಲ! ಪ್ರಾಣಿಗಳ ಪ್ರಶ್ನೆ ಬಂದಾಗ ನಾವು ಭಾರಿ ಉದಾರಿಗಳು : 'ದಯವಿಲ್ಲದ 
ಧರ್ಮ !”. 


ಟಿಪ್ಪಣಿ 1 . 

ಜೇನ್ ಗುಡಾಲ್ - ಪ್ರಾಣಸಖಿ 
ಮನುಷ್ಯರಿಗಿರುವಂತೆಯೇ ಪ್ರಾಣಿಗಳಿಗೂ ಬದುಕಲು ಹಕ್ಕಿದೆ . ಅವುಗಳಿಗೆ ನಿಸರ್ಗ 
ನೀಡಿರುವ ಬಾಳ್ವೆಯನ್ನು ನಮ್ಮ ಸ್ವಹಿತಕ್ಕಾಗಿ ಕಡಿತಗೊಳಿಸಿದರೆ ಹೇಗೆ? ನಮ್ಮ ಆಹಾರಕ್ಕೆ, 
ನಮ್ಮ ಉಡುಪಿಗೆ ನಮ್ಮ ಮನೋರಂಜನೆಗೆ, ನಮ್ಮ ಆಹಾರ ಸುಧಾರಣೆಗೆ, ಬೇಕಾದ 
ಮದ್ದಿಗೆ ಈ ಜೀವ ಸಂಕುಲವನ್ನು ಬಲಿ ಮಾಡಿದರೆ ಹೇಗೆ? ಪ್ರಾಣಿ ಕ್ರೌರ್ಯವನ್ನು 
ವಿರೋಧಿಸುವ ಜನರ ಅಹವಾಲು ಇದೇ , ಒಳಗುದಿಯೂ ಇದೇ . ಪ್ರಾಣಿಗಳ ಹಕ್ಕು 
ಎಂದಾಕ್ಷಣ ಅವುಗಳನ್ನು ನಮ್ಮ ಹಕ್ಕಿಗೆ ಹೋಲಿಸಬಾರದು. ನಮ್ಮ ಪಾರ್ಲಿಮೆಂಟರಿ 
ಚುನಾವಣೆಯಲ್ಲಿ ಮತದಾನದ ಹಕ್ಕು ನಮಗಿದೆ, ಆದರೆ ಅವಕ್ಕೇಕೆ ಈ ಗೊಡವೆ ? ಪ್ರಾಣಿ 
ಹಕ್ಕುಗಳನ್ನು ಅವುಗಳಿಗೆ ನಾವು ಏಕೆ ಆರೋಪಿಸುತ್ತಿದ್ದೇವೆಂದರೆ ಅವಕ್ಕೂ ಭಾವನಾತ್ಮಕ 
ಪ್ರಪಂಚವಿದೆ. ಪ್ರೈಮೇಟ್‌ಗಳ ವಿಶೇಷವಾಗಿ ಚಿಂಪಾಂಜಿಗಳೊಡನೆ ಸುಧೀರ್ಘ ಒಡನಾಟವಿರುವ 
ಜೇನ್ ಗುಡಾಲ್ ಎಂಬ ಪ್ರಾಣಿಸಲಿಗೆ ಅವುಗಳೊಂದಿಗೆ ವರ್ತಿಸುವ, ಸಂವಾದಿಸುವ 
ಅಪರೂಪದ ಮನಸ್ಸು , ಈಕೆಯ ಅಧ್ಯಯನ ಪ್ರಾಣಿಗಳ ವರ್ತನೆಯ ಬಗ್ಗೆ ನಮ್ಮನ್ನು 
ಮರುಚಿಂತನೆಗೆ ತೊಡಗಿಸಿದೆ. ಇತ್ತೀಚೆಗೆ ಜೇನ್ ಗುಡಾಲ್ ಬೆಂಗಳೂರಿನಲ್ಲಿ ಜರಗಿದ 
ಆಧ್ಯಾತ್ಮಿಕ ಮತ್ತು ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ಹಂಚಿಕೊಂಡ ಮಾತುಗಳಿವು : 
- `ನೀವು ಚಿಂಪಾಂಜಿಯನ್ನು ಸ್ವಲ್ಪ ಗಮನಿಸಿ ; ಮಕ್ಕಳನ್ನು ನೋಡುತ್ತಿದ್ದೀರೋ ಅನ್ನಿಸಿಬಿಡುತ್ತದೆ. 
ಅವುಗಳಿಗೆ ಶಬ್ದ ಹೊರಡಿಸಲು, ನಮಗಿರುವಂತೆ ಧ್ವನಿತಂತುಗಳಿಲ್ಲ. ನಿಜ, ಆದರೆ ಭಾವನೆಗಳನ್ನು 
ಅಭಿವ್ಯಕ್ತಿಗೊಳಿಸಲು ಅವು ಸಂಕೇತಗಳನ್ನು ಧಾರಾಳವಾಗಿ ಬಳಸುತ್ತವೆ. ಅವು ಸೌಂದರ್ಯವನ್ನು 
ಆರಾಧಿಸುತ್ತವೆ . ಇದ್ದಕ್ಕಿದ್ದಂತೆ ಮಳೆ ಬಿದ್ದರೆ ಅವಕ್ಕೆ ಖುಷಿಯೋ ಖುಷಿ. ಮಳೆಗೆ ಮೈಯೊಡ್ಡಿ 
ನರ್ತಿಸಿ, ಕುಪ್ಪಳಿಸುತ್ತವೆ. ಹಾಗೆಯೇ ಅವುಗಳ ಮರಿ ಸತ್ತವೋ ಅವು ಹೊರಡಿಸುವ 


ಪ್ರಾಣಿ ಪ್ರಯೋಗ : ದಯವಿಲ್ಲದ ಧರ್ಮ /49 


ಆರ್ತನಾದ ನೋಡುಗರ ಎದೆಗೆ ಚೂರಿ ಹಾಕಿದಂತಾಗುತ್ತದೆ. ಮನುಷ್ಯರ ಹೊರತು ಒಂದುವೇಳೆ 
ಪ್ರಾಣಿಗಳೇ ಇರದಿದ್ದರೆ ನೀವಾಗ ಪ್ರಯೋಗಕ್ಕಾಗಿ ಏನು ಮಾಡುತ್ತಿದ್ದಿರಿ ? ಈಗ ಅವು 
ಕಣ್ಣೆದುರಿಗಿವೆ. ಎಂದೇ ಅವುಗಳತ್ತಲೇ ನಮ್ಮ ಕಣ್ಣು ಹೊರಳುತ್ತದೆ . ಈ ಪರಿಕಲ್ಪನೆಯಲ್ಲೇ 
ದೋಷವಿದೆ. ಪ್ರಾಣಿ ಪ್ರಯೋಗಗಳನ್ನಾಧರಿಸಿದ ವೈದ್ಯಕೀಯ ಉತ್ಪಾದನೆ ಹಲವು ಕೋಟಿ 
ರೂಪಾಯಿಗಳ ಕೈಗಾರಿಕೆಯಾಗಿ ಬೆಳೆದಿರುವುದೇ ಒಂದು ದುಃಖದ ಸಂಗತಿ . ನಿಜ, ನಾವು 
ಮತಿವಂತ ಮಾನವರು ಅದೇ ಮತಿಯನ್ನು ಬಳಸಿ ಪ್ರಯೋಗಕ್ಕೆ ಪ್ರಾಣಿಗಳನ್ನು ಹೊರತುಪಡಿಸಿ 
ಪರ್ಯಾಯ ಮಾರ್ಗ ಕಂಡುಕೊಳ್ಳಲಾರೆವೆ ? ಕೆಲವರಾದರೂ ಈ ನಿಟ್ಟಿನಲ್ಲಿ 
ಕಾರ್ಯಪ್ರವೃತ್ತರಾಗಿರುವುದೇ ಪ್ರಾಣಿ ಪ್ರಪಂಚಕ್ಕೆ ಶುಭಸಮಾಚಾರ , ಊತಕ ಕೃಷಿಯಿಂದ 
ಸ್ವಲ್ಪಮಟ್ಟಿಗಾದರೂ ಪ್ರಯೋಗಗಳಿಗಾಗಿ ಪ್ರಾಣಿಗಳ ಅವಲಂಬನೆಯನ್ನು ತಪ್ಪಿಸಬಹುದು. 
ಅಂಗಗಳ ಬೇರೆ ಬೇರೆ ಆಯಾಮಗಳನ್ನು ಕಂಪ್ಯೂಟರ್' ಗ್ರಾಫಿಕ್ಸ್‌ನಲ್ಲಿ ಸೃಷ್ಟಿಸಬಹುದು. 
ಪ್ರಾಣಿಗಳ ಹಕ್ಕಿಗಾಗಿ ಹೋರಾಡಲೇಬೇಕು, ಅದನ್ನು ಕಡೆಗಾಣಿಸಲಾಗದು, ಅದು ಮಾನವಧರ್ಮ 
ಕೂಡ. ಆದರೆ ಮಾನವ ಹಕ್ಕನ್ನೇ ನಾವು ಮರೆತುಬಿಟ್ಟಿದ್ದೇವಲ್ಲ . ಇದನ್ನು ಮೊದಲು 
ಸರಿಪಡಿಸಿದರೆ ಪ್ರಾಣಿಹಕ್ಕಿನ ಬಗ್ಗೆ ಹೋರಾಡುವ ನೈತಿಕ ಹಕ್ಕು ನಮಗೆ ಬರುತ್ತದೆ. 

- ಟಿಪ್ಪಣಿ 2 , 

ರೇಬಿಸ್ ರೋಗ : ಕುರಿ ಮತ್ತು ಕುರುಬಾನಿ 
ರೇಬಿಸ್ ರೋಗವಿರುವ ಬೀದಿ ನಾಯಿ ಕಚ್ಚಿತೆನ್ನಿ , ಲಸಿಕೆ ಹಾಕಿಸಿಕೊಳ್ಳಲೇಬೇಕು ತಾನೆ ? 
ಹಿಂದೆಲ್ಲ ಹೊಕ್ಕಳಿನ ಸುತ್ತ ಹದಿನಾಲ್ಕು ಇಂಜೆಕ್ಷನ್ ಕೊಡುತ್ತಿದ್ದರು . ಸಹಿಸಲಾರದ ಯಾತನೆ ; 
ನಾಯಿಯಿಂದ ಕಚ್ಚಿಸಿಕೊಂಡಿದ್ದಕ್ಕಿಂತಲೂ ಇದರ ನೋವೇ ಹೆಚ್ಚು. ಈಗ ಆರು ಇಂಜೆಕ್ಷನ್ 
ಚುಚ್ಚಿಸಿಕೊಂಡರಾಯಿತು. ರೇಬಿಸ್ ರೋಗಕ್ಕೆ ಲಸಿಕೆ ಬರುವುದೆಲ್ಲಿಂದ ? ಇದರ ಮೂಲ 
ಶೋಧಿಸ ಹೊರಟರೆ ಇಂಜೆಕ್ಷನ್ ಚುಚ್ಚಿಸಿಕೊಂಡಿದ್ದಕ್ಕಿಂತ ನೋವಾಗುತ್ತದೆ. ಕುರಿಗಳ 
ಯಾತನಾಮಯ ಸ್ಥಿತಿ ಕುರಿತು ನಮ್ಮಲ್ಲಿ ವರ್ಷಕ್ಕೆ 35 ,000 ಲೀಟರ್‌' ರೇಬಿಸ್' ಚುಚ್ಚುಮದ್ದಿನ 
ಲಸಿಕೆ ತಯಾರಾಗುತ್ತದೆ. ಇದಕ್ಕಾಗಿ ಕುರಿಗಳ ಕುರುಬಾನಿಯಾಗಬೇಕು. ಇಂಥ ಮೂಲದ 
ಲಸಿಕೆಯನ್ನು ನರ ಊತಕ ಲಸಿಕೆ ( ನ್ಯೂರಲ್' ಟಿಷ್ ವ್ಯಾಕ್ಸಿನ್ ) ಎನ್ನುತ್ತಾರೆ . ಇದನ್ನು 
ಪಡೆಯುವ ರೀತಿ? ಸಿಮೆಂಟ್ ಕೋಣೆಯೊಳಕ್ಕೆ ಕುರಿಯನ್ನು ನುಗ್ಗಿಸಿ , ಅವುಗಳು 
ಮೂತ್ರವಿಸರ್ಜಿಸಿದ ಹುಲ್ಲನ್ನೇ ಮೇಯುವಂತೆ ಮಾಡುತ್ತಾರೆ. ನಾಲ್ಕು ದಿನದ ಈ ನರಕ 
ಯಾತನೆಯ ನಂತರ ಅವುಗಳ ಕಾಲು ಕಟ್ಟಿ ಟೇಬಲ್ ಮೇಲೆ ಮಲಗಿಸುತ್ತಾರೆ. ಅವುಗಳಿಗೆ 
ಸೂರ್ತ ಜ್ಞಾನ ಹೋಗಿರುವುದಿಲ್ಲ. ವಿಲಿವಿಲಿ ಒದ್ದಾಡುತ್ತಿರುತ್ತವೆ. ತಲೆಯೊಳಗೆ ತೂತು 
ಕೊರೆಯುತ್ತಾರೆ. ಅದರೊಳಗೆ ರೇಬಿಸ್ ವೈರಸ್‌ನ್ನು ಬಿಡುತ್ತಾರೆ. ಅದು ಈಚೆಗೆ ಬರಬಾರದಲ್ಲ , 
ಅದಕ್ಕೆಂದು ಕುದಿಯುತ್ತಿರುವ ಟಾರನ್ನು ಮೆತ್ತಿ ತೂತಿಗೆ ಮುಚ್ಚಳ ಹಾಕುತ್ತಾರೆ. ಮತ್ತೆ ಅದೇ 
ರೂಮಿಗೆ ಅವುಗಳನ್ನು ಅಟ್ಟುತ್ತಾರೆ . ಕೊಳೆತ ಹುಲ್ಲು, ಅದೇ ಮೂತ್ರ, ಅದೇ ಆಹಾರ ನೀರು 
ಅವಕ್ಕೆ . ನಿಧಾನವಾಗಿ ಏಳು ಎಂಟು ದಿನಗಳಲ್ಲಿ ಅವಕ್ಕೆ ಲಕ್ವ ಹೊಡೆದು ಅವುಗಳ ಸ್ಥಿತಿ 
ಅವರ್ಣನೀಯವಾಗುತ್ತವೆ . ಮತ್ತೆ ಕಾಲು ಕಟ್ಟಿ ನಿಧಾನವಾಗಿ ತಲೆ ಕತ್ತರಿಸುತ್ತಾರೆ . ಈ 
ತಲೆಯೇ ಲಸಿಕೆಯ ದಾಸ್ತಾನು . 


50 / ಕರ್ತಾರನಿಗೊಂದು ಕಿವಿಮಾತು 


ಲಸಿಕೆಗಾಗಿ ಈ ಬಗೆಯ ಮಾರ್ಗವನ್ನು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಗಳಂತಹ ರಾಷ ಗಳೇ 
ಹತ್ತು ವರ್ಷದ ಹಿಂದೆಯೇ ಕೈಬಿಟ್ಟಿವೆ. ಭಾರತದಲ್ಲಿ ಮಾತ್ರ ಈಗಲೂ ಇದನ್ನು ಅನುಸರಿಸುತ್ತಾರೆ. 
ಹಾಗಾದರೆ ಬೇರೆ ಮಾರ್ಗವೆ ಇಲ್ಲವೆ, ಇದೆ, ಅದು ಬಳಕೆಯಲ್ಲಿದೆ. ಊತಕಗಳ ಕೃಷಿಯಿಂದ 
ಪಡೆದ ಲಸಿಕೆ - ಟಿಷ್ಟೂ ಕಲ್ಟರ್ ವ್ಯಾಕ್ಸಿನ್ , ವರ್ಷವೊಂದರಲ್ಲಿ 45 ಲಕ್ಷ ಜನ ರೇಬಿಸ್ 
ವಿರುದ್ದದ ಲಸಿಕೆ ಹಾಕಿಸಿಕೊಳ್ಳುತ್ತಾರೆ . ನಮ್ಮ ದೇಶದಲ್ಲಿ ಒಂಬತ್ತು ಸಂಸ್ಥೆಗಳು ಕ್ರೂರ 
ಮಾರ್ಗದಿಂದ ಲಸಿಕೆ ಉತ್ಪಾದಿಸುತ್ತವೆ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ನಿಗಮ ಮತ್ತು 
ಮಾನವ ಜೈವಿಕ ಸಂಸ್ಥೆ ಊತಕಗಳ ಕೃಷಿಯಿಂದ ಪಡೆದ ಲಸಿಕೆ ತಯಾರಿಸುತ್ತವೆ . ಉಳಿದವು 
ಇನ್ನೂ ಹಳೆಯ ಚಾಳಿ ಬಿಟ್ಟಿಲ್ಲ . ಇದನ್ನು ಪ್ರಶ್ನಿಸಿದ್ದು ಪ್ರಾಣಿಗಳ ಮೇಲಿನ ಪ್ರಯೋಗದ 
ನಿಯಂತ್ರಣಕ್ಕಾಗಿ ರೂಪಿಸಿದ ಸಮಿತಿಯ ಅಧ್ಯಕ್ಷೆ ಮನೇಕಾ ಗಾಂಧಿ , ಊಟಿ ಮೂಲದ 
ಪಾಶ್ಚರ್ ಸಂಸ್ಥೆ ನಿಧಾನವಾಗಿ ಊತಕಗಳ ಕೃಷಿಯಿಂದ ಪಡೆದ ಲಸಿಕೆಗಳ ತಯಾರಿಕೆಯತ್ತ 
ಹೊರಳಿದೆ . ಉಳಿದ ಸಂಸ್ಥೆಗಳು ಮನಸ್ಸು ಮಾಡಬೇಕು ಎನ್ನುತ್ತಾರೆ ಈಕೆ. 

ಟಿಪ್ಪಣಿ 3 . 
ಅಂಗ ಛೇದನಕ್ಕೆ ಇಲ್ಲಿ ಅನಂತ ಅವಕಾಶ 
ಅಂಗ ರಚನೆಯನ್ನು ಅಧ್ಯಯನ ಮಾಡಲು ಜೀವಂತ ಪ್ರಾಣಿಗಳನ್ನು ಛೇದಿಸುವುದುಂಟು. 
ಇದು ವೈವಿಸೆಕ್ಷನ್ ಎಂದೇ ಪರಿಚಿತ . ನಮ್ಮಲ್ಲಿ ಪ್ರಾಣಿ ಸಂಶೋಧನಾ ಕೇಂದ್ರ, ಪಟೇಲ್ 
ಚೆಸ್ಟ್ ಇನ್‌ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್‌ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ , ಆಲ್ 
ಇಂಡಿಯಾ ಇನ್‌ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಇಲ್ಲಿ ಕೋತಿ, ನಾಯಿ , ಬೆಕ್ಕು , ಮೊಲ, ಇಲಿ 
ಮುಂತಾದ ಪ್ರಾಣಿಗಳ ಮೇಲೆ ಪರೀಕ್ಷೆ ನಡೆಸಲು ವಾರ್ಷಿಕ ಹಲವುಕೋಟಿ ರೂಪಾಯಿಗಳನ್ನು 
ಖರ್ಚು ಮಾಡುತ್ತವೆ. ಹೈದರಾಬಾದಿನ ಎನ್. ಸಿ .ಎಲ್. ಎ .ಎಸ್ . (ನ್ಯಾಷನಲ್ ಸೆಂಟರ್ 
ಫಾರ್ ಲ್ಯಾಬೊರೇಟರಿ ಆನಿಮಲ್ ಸೈನ್ಸ್ ) ಎಂಬ ಸಂಸ್ಥೆ ವಾರ್ಷಿಕ 50 , 000 ಪ್ರಾಣಿಗಳನ್ನು 
ದೇಶದ 175 ಸಂಸ್ಥೆಗಳಿಗೆ ಪ್ರಯೋಗಕ್ಕೆ ಒದಗಿಸುತ್ತದೆ . ಔಷಧಿ ಕಂಪನಿಗಳೂ ಜೀವ 
ವಿಜ್ಞಾನ ಇಲಾಖೆಗಳೂ ಇದರಲ್ಲಿ ಸೇರಿವೆ. ಇತ್ತೀಚೆಗೆ ಹೈದರಾಬಾದಿನ ಈ ಸಂಸ್ಥೆ ಮತ್ತು 
ನ್ಯಾಷನಲ್ ಇನ್‌ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್, ತೀವ್ರ ಟೀಕೆಗೆ ಗುರಿಯಾಗಿದ್ದವು. ಇವು 
ಪ್ರಾಣಿಗಳಿಗೆ ಕನಿಷ್ಠ ಸೌಲಭ್ಯಗಳನ್ನೂ ಕೊಡದೆ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿವೆ 
ಎಂಬ ಆರೋಪಕ್ಕೆ ಒಳಗಾಗಿವೆ . ಅದರಲ್ಲೂ ಅತ್ಯಂತ ಯಾತನಾಮಯ ಪ್ರಯೋಗ ಎಂದು 
ಕರೆಸಿಕೊಂಡಿರುವ ವಿಷ ಪ್ರಯೋಗದ ಪರೀಕ್ಷೆಗಳನ್ನು ನೂರಾರು ಕಪಿಗಳ ಮೇಲೆ ಹಲವು 
ವರ್ಷಗಳಿಂದಲೂ ಈ ಸಂಸ್ಥೆಗಳು ನಡೆಸಿಕೊಂಡೇ ಬಂದಿವೆ. ಲಕ್ಷಕ್ಕೆ ಸಂಬಂಧಿಸಿದ ಪ್ರಯೋಗಕ್ಕೆ 
ಜಗತ್ತಿನಲ್ಲಿ ಕಳೆದ 150 ವರ್ಷಗಳಿಂದಲೂ ಪ್ರಾಣಿಗಳನ್ನು ಬಳಸಲಾಗುತ್ತಿದೆ. ಆದರೆ 
ಇದನ್ನಾಧರಿಸಿ ಕೇವಲ 25 ಬಗೆಯ ಔಷಧಿಗಳನ್ನು ತಯಾರಿಸಲು ಸಾಧ್ಯವಾಗಿದೆ. ಘೋರ 
ಸತ್ಯವೆಂದರೆ ಈ ಒಂದೂ ಮನುಷ್ಯನಿಗೆ ಪ್ರಯೋಜನವಾಗಲಿಲ್ಲ. ಕಾಲ , ಪ್ರಾಣಿ , ಹಣ 
ಎಲ್ಲವೂ ಹರಣ, ತಮ್ಮ ದೇಶಗಳಲ್ಲಿ ಇಂಥ ಪ್ರಯೋಗಕ್ಕೆ ಅವಕಾಶವಿಲ್ಲದವರು ಧಾರಾಳವಾಗಿ 
ಈ ಸಂಸ್ಥೆಗಳಿಗೆ ಬರುತ್ತಾರೆ . ಸದ್ದಿಲ್ಲದೆ ಪರೀಕ್ಷೆ ನಡೆಸಿ, ಫಲಿತಾಂಶದೊಡನೆ ವಿಮಾನ 
ಹತ್ತುತ್ತಾರೆ . 


ಪ್ರಾಣಿ ಪ್ರಯೋಗ: ದಯವಿಲ್ಲದ ಧರ್ಮ 151 


ಅಂಗಛೇದನಕ್ಕೆ ಅತಿ ಹೆಚ್ಚು ಬಳಕೆಯಾಗುವ ಜೀವಿಗಳೆಂದರೆ ಕಪ್ಪೆಗಳು, ತಮ್ಮ ಶರೀರದ 
ತೂಕದಷ್ಟೇ ಕ್ರಿಮಿ ಕೀಟಗಳನ್ನು ತಿನ್ನುವ ಈ ಮಂಡೂಕರಾಯನದು ನಮ್ಮ ಪರಿಸರ 
ಸಮತೋಲದಲ್ಲಿ ದೊಡ್ಡ ಪಾತ್ರ . ಸೊಳ್ಳೆ ತಿಂದು ಮಲೇರಿಯ ರೋಗ ದೊಡ್ಡ ಪ್ರಮಾಣದಲ್ಲಿ 
ಹಬ್ಬದಂತೆ ನಿಯಂತ್ರಿಸುತ್ತದೆ . ಬೆಳೆ ಹಾಳುಮಾಡುವ ಕೀಟಗಳನ್ನು ಭಕ್ಷಿಸುತ್ತದೆ. ಕಪ್ಪೆಗಳ 
ರಫಿಗೆ ನಿಷೇಧ ಹೇರುವ ಮೊದಲು ನಮ್ಮಲ್ಲಿ ಅದು ಹತ್ತು ಮಿಲಿಯನ್ ಡಾಲರ್ 
ಮೌಲ್ಯದ ವಿದೇಶೀ ವಿನಿಮಯ ಗಳಿಸುತ್ತಿತ್ತು . ಚೋದ್ಯವೆಂದರೆ ಕೀಟನಾಶಕ ರಾಸಾಯನವನ್ನು 
ಆಮದು ಮಾಡಿಕೊಳ್ಳಲು ನೂರು ಮಿಲಿಯನ್ ಡಾಲರ್ ತೆರುತ್ತಿದ್ದೇವೆ. ಇದನ್ನೇ 
ಮಂಡೂಕನ್ಯಾಯ ಎನ್ನಬಹುದೆ? 


ಆಕಾಶದ ಆತಂಕವಾದಿಗಳು 


ವಿಶ್ವ ವಾಣಿಜ್ಯ ಸಂಕೀರ್ಣದ ಮೇಲೆ ಹಠಾತ್ ದಾಳಿಮಾಡಿ ಇಡೀ ಅಮೆರಿಕವನ್ನೇ 
ನಡುಗಿಸಿದ ಭಯೋತ್ಪಾದಕರ ಕುಕೃತ್ಯದ ನಂತರ ಅಮೆರಿಕದ ಪ್ರಜೆಗಳು ಎಷ್ಟು 
ಅಧೀರರಾಗಿದ್ದಾರೆಂದರೆ ರಕ್ಷಣಾ ಇಲಾಖೆಗಳಿಗೆ, ಪೋಲಿಸ್ ಠಾಣೆಗಳಿಗೆ ಈ ಕುರಿತು 
ಕರೆಗಳು ಈಗಲೂ ಬರುತ್ತಿವೆ. ಒಸಾಮ ಬಿನ್ ಲ್ಯಾಡೆನ್ ಗುಂಪು ವಿಜ್ಞಾನಿಗಳ ನೆರವಿನಿಂದ 
ಪ್ರಯೋಗಾಲಯಗಳಲ್ಲಿ ತಳಿ ತಂತ್ರಜ್ಞಾನ ಬಳಸಿ ಹೊಸ ಜೈವಿಕ ಸಮಾರಾಸ್ತ್ರ ಪ್ರಯೋಗಿಸುವ 
ಸಾಧ್ಯತೆ ಇದೆಯೆ ? ಹಾಗಿದ್ದಲ್ಲಿ ಯಾವ ಜಾಗ ಬಲಿಯಾಗಬಹುದು ? ರಾಸಾಯನಿಕ 
ಸಮಾರಾಸ್ತ್ರಗಳನ್ನು ಬಳಸಿದರೆ ಅದರಿಂದ ಪಾರಾಗಲು ಏನಾದರೂ ಉಪಾಯವಿದೆಯೆ ? 
ಏಕೆ ಸಾರ್ವಜನಿಕರಿಗೆ ಈ ಬಗ್ಗೆ ಇನ್ನೂ ಮನವರಿಕೆ ಮಾಡಿಕೊಟ್ಟಿಲ್ಲ? 

ಇಂಥ ಭಯ ವಿಹ್ವಲ ಪ್ರಶ್ನೆ ಕೇಳುವುದು ಅಲ್ಲಿ ಸರ್ವಸಾಮಾನ್ಯ . ರೈತನಿಗೆ ತಮ್ಮ 
ಬೆಳೆಗಳನ್ನು ಹೊಸ ವೈರಾಣುಗಳು ಯಾವಾಗ ಹೊಸಕಿ ಹಾಕುತ್ತವೋ ಎನ್ನುವ ದಿಗಿಲು. 
ಮುಖವಾಡ ತೊಟ್ಟು ಕಚೇರಿಗೆ ಹೋಗುವ ಹವಣಿಕೆಯಲ್ಲಿ ಸಾರ್ವಜನಿಕರಿದ್ದಾರೆ . 
ಭಯೋತ್ಪಾದನೆಯ ಭಯವೇ ಅಲ್ಲಿ ಈಗ ಸಾಂಕ್ರಾಮಿಕ ಜಾಡ್ಯವಾಗಿ ಹಬ್ಬುತ್ತಿದೆಯೇ 
ಎನ್ನುವ ಗುಮಾನಿ ಇದೆ. ಒಂದುವೇಳೆ ಭಯೋತ್ಪಾದಕರು ಆಸ್ಪತ್ರೆಗಳನ್ನು ಗುರಿಮಾಡಿ 
ದಾಳಿ ಮಾಡಿದರೆ ಆಗ ಸಿಬ್ಬಂದಿ ಯಾವ ಕ್ರಮ ಅನುಸರಿಸಬೇಕೆಂಬುದನ್ನು ಅಮೆರಿಕದ 
ಆರೋಗ್ಯ ಇಲಾಖೆ ಯೋಜಿಸಿ ಸಾಕಷ್ಟು ' ಟಿಪ್ಗಳನ್ನು ಕೊಡುತ್ತಿದೆ . 
- ಈಗ ಸಾರ್ವಜನಿಕರಿಗೆ ಇನ್ನೊಂದು ಬಗೆಯ ದಿಗಿಲು . ಇದು ಮಾನವ ಕೃತ್ಯವಲ್ಲದ 
ಭಯೋತ್ಪಾದನೆ ! ಆಕಾಶದ ಅಂಗಳದಲ್ಲಿ ರಿಂಗಣ ಕುಣಿದು ಭೂಮಿಯ ಜೀವಿ ಸಂಕುಲಕ್ಕೆ 
ಬೆದರಿಕೆ ಒಡ್ಡುತ್ತಿರುವ ಕುದ್ರಗ್ರಹಗಳೇ ಸದ್ಯದ ಬಹು ದೊಡ್ಡ ಭಯೋತ್ಪಾದಕರು. '' ನಾವೇನಿದ್ದರೂ 
ಈ ನೆಲದ ಮೇಲೆ ದಾಳಿ ಮಾಡುವ ಭಯೋತ್ಪಾದಕರನ್ನು ಹೇಗೆ ಹದ್ದುಬಸ್ತಿನಲ್ಲಿಡಬೇಕು 
ಇಲ್ಲವೆ ನಮ್ಮ ದೇಶವನ್ನು ಹೇಗೆ ಸಂರಕ್ಷಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಚಿಂತಿಸುತ್ತಿದ್ದೇವೆ 
ಅಷ್ಟೇ . ಆಕಾಶದಿಂದ ಎಗರುವ ಕ್ಷುದ್ರಗ್ರಹಗಳ ಮೇಲೆ ನಿಗಾ ಇಟ್ಟು ಅವುಗಳಿಂದ ಪಾರಾಗುವುದನ್ನು 
ಕುರಿತು ನಾವು ಸದ್ಯಕ್ಕಂತೂ ಯೋಚಿಸುತ್ತಿಲ್ಲ. ಅದು ನಮ್ಮ ಆಡಳಿತದ ವ್ಯಾಪ್ತಿಗೆ ಬರುವುದಿಲ್ಲ. 
ಅಮೆರಿಕದ ನಾಸಾ ಸಂಸ್ಥೆ ಈ ಬಗೆಯ ಉತ್ತರ ಹೇಳಿ ಸುಸ್ತಾಗಿದೆ . ಸಾರ್ವಜನಿಕರಿಗಂತೂ 
ಇಂಥ ಉತ್ತರಗಳು ತೃಪ್ತಿಕೊಟ್ಟಿಲ್ಲ. ಮತ್ತೆ ಫೋನ್‌ಗೆ ಕೈಹಚ್ಚಿ ನಿಮ್ಮ ಸಂಸ್ಥೆಯಿಂದ ಇದಕ್ಕೆ 
ಪರಿಹಾರವಿದೆಯೆ ? ಏನೇನು ಸಿದ್ದತೆ ಮಾಡಿಕೊಂಡಿದ್ದೀರಿ ? ಜೀವ ಬೆದರಿಕೆ ಇದೆಯೆ ?'' 


ಆಕಾಶದ ಆತಂಕವಾದಿಗಳು / 53 


ಹೀಗೆಕೇಳುತ್ತಿದ್ದಾರೆ ಅಮೆರಿಕದ ಏರ್ ಫೋರ್ಸ್ ಕಮಾಂಡಿಂಗ್ ಕಚೇರಿಯ ಅಧಿಕಾರಿಗಳಿಗೆ . 

ನಮ್ಮಲ್ಲೂ ಅಂಧ ಯೋಜನೆಗಳೇನಿಲ್ಲ . ಕುದ್ರ ಗ್ರಹ ಭೂಮಿಗೆ ಬಡಿಯುವುದಾದರೆ 
ನಮ್ಮ ಸೈನಿಕರೇನೂ ಮಾಡಲಾರರು. ಅಲ್ಲದೆ ಅವು ಅಮೆರಿಕದ ಮೇಲೆ ಎರಗುತ್ತವೆನ್ನುವುದಕ್ಕೆ 
ಯಾವ ಪುರಾವೆಯೂ ಇಲ್ಲ. ” ಹೀಗೆನ್ನುತ್ತಾರೆ ಸಂಶೋಧಕರು ಮತ್ತು ಅಲ್ಲಿನ ಪ್ರಯೋಗಾಲಯದ 
ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು . 

ಹಾಗಿದ್ದಲ್ಲಿ ಜನಮನದಲ್ಲಿ ಯಾಕೆ ಇಷ್ಟೊಂದು ಗೊಂದಲ ? ಯಾಕೆ ಇಷ್ಟೊಂದು 
ತುಮುಲ ? ಕಾರಣವಿದೆ . ಬಿನ್ ಲ್ಯಾಡೆನ್ ಭಯೋತ್ಪಾದಕರ ಗುಂಪು ವಿಶ್ವ ವಾಣಿಜ್ಯ 
ಸಂಕೀರ್ಣದ ಮೇಲೆ ದಾಳಿ ಮಾಡಿದ ನಂತರವೇ ಆಕಾಶದಿಂದ 2002 ಎಂ . ಎನ್ . 
ಎಂಬ ಕುದ್ರ ಗ್ರಹ ಭೂಮಿಯ ಸಮೀಪಕ್ಕೆ ಬಂದು ಮನುಕುಲದ ಯೋಗಕ್ಷೇಮ ವಿಚಾರಿಸಿ 
ಅಪ್ಪಳಿಸದೆಯೇ ದಯೆತೋರಿ ಈಗಷ್ಟೇ ಹಿಂತಿರುಗಿದೆ. ಚೋದ್ಯವೆಂದರೆ ಅದು ಬಂದದ್ದು 
ಗೊತ್ತಾಗಲೇ ಇಲ್ಲ ಹಿಂತಿರುಗಿದ್ದು ಮಾತ್ರ ಜಗಜ್ಜಾಹೀರು ಆಯಿತು. ಹೇಗೋ ಭೂಮಿಯ 
ಜೀವಿ ಸಂಕುಲ ಬಚಾವಾಯಿತೆಂದು ನೆಮ್ಮದಿಯ ನಿಟ್ಟುಸಿರು ಬಿಡುವಷ್ಟರಲ್ಲೇ ಇನ್ನೊಂದು 
ಕರಾಳ ಸುದ್ದಿ . 2016ರ ಮಾರ್ಚ್ 21ರಂದು ಕುದಗ್ರಹವೊಂದು ಭೂಸಮೀಪಕ್ಕೆ ಬರಲಿದೆ 
ಎಂಬ ಮುನ್ಸೂಚನೆ , ಇದು ಭವಿಷ್ಯವೂ ಅಲ್ಲ , ನಾಡಿ ಶಾಸ್ತ್ರವೂ ಅಲ್ಲ . ನ್ಯೂ ಮೆಕ್ಸಿಕೋದ 
ಲಿಂಕನ್ ಅಧ್ಯಯನ ಕೇಂದ್ರ ಗಣನೆ ಮಾಡಿ ನೀಡಿರುವ ವೈಜ್ಞಾನಿಕ ವರದಿ , ಈ ಕುದ್ರ 
ಗ್ರಹಕ್ಕೂ ನಾಮಕರಣವಾಗಿದೆ. ಅದರ ಹೆಸರು 2003 ಕ್ಯೂಕ್ಯೂ , ಒಂದು ಕಿಲೋ ಮೀಟರು 
ಆಗಲದ ಭಾಗಿ ಕಾಯ , 260 ಕೋಟಿ ಟನ್ನು ಭಾರ . ಇದೇನಾದರೂ ಅಪ್ಪಳಿಸಿದಲ್ಲಿ 
' ಡೀಪ್ ಇಂಪ್ಯಾಕ್ಟ್ ' ಎಂಬ ಚಲನ ಚಿತ್ರದಲ್ಲಿ ತೋರಿಸಿದಂತೆ ಸಾಗರವೇ 
ಅಲ್ಲೋಲಕಲ್ಲೋಲವಾಗುತ್ತದೆ. ನೆಲದಿಂದೆದ್ದ ದೂಳು ಆಕಾಶವನ್ನು ಮುತ್ತುತ್ತದೆ. ಸಮುದ್ರದ 
ತೆರೆಗಳು ಒಂದರ ಮೇಲೊಂದರಂತೆ ನೆಗೆದು ಕಡಲ ತೀರದ ನಗರಗಳನ್ನು ಗುಳುಂ 
ಮಾಡುತ್ತವೆ . ನೆಲವಾದರೆ ಬಿದ್ದ ಆಘಾತಕ್ಕೆ ಸುತ್ತಲ ನೆಲ ಗಾಜಿನಂತೆ ಕರಕಾಗಿ ಭೂಮಿಯನ್ನೇ 
ನಡುಗಿಸಿಬಿಡುತ್ತದೆ . ಇಷ್ಟೆಲ್ಲ ಕೇಳಿದ ಮೇಲೆ ಯಾರ ಎದೆಯಲ್ಲಿ ನಡುಕ ಹುಟ್ಟುವುದಿಲ್ಲ ? 
ಸಮಾಧಾನದ ಸಂಗತಿಯೆಂದರೆ ಅದು ಎರಗುವ ಸಾಧ್ಯತೆ ಲಕ್ಷದಲ್ಲಿ ಒಂದು ಪಾಲು! 

ನಮ್ಮ ಜೀವಿತಾವಧಿಯಲ್ಲಿ ಭೂಮಿಯನ್ನು ನಡುಗಿಸುವ ಇಂಥ ಘಟನೆಗಳು ಆಗಿವೆಯೇ ? 
ನಿಜ, ಆಗಿವೆ. ವರದಿಗಳೂ ಬಂದಿವೆ. 1908ರ ಜೂನ್ 30ರಂದು ಸೈಬೀರಿಯದ 
ತುಂಗುಸ್ಕಾ ಎಂಬ ಭಾಗದಲ್ಲಿ ಸೂರ್ಯೋದಯವಾದ ಸ್ವಲ್ಪ ಹೊತ್ತಿನಲ್ಲೇ ಸಹಸ್ರಾರು ಗುಡುಗು 
ಒಟ್ಟಿಗೇ ಮೊಳಗಿದಂತೆ ಬಾನಿನಲ್ಲಿ ಕಿವಿಗಡಚಿಕ್ಕುವ ಶಬ್ದವಾಯಿತು. ಸೈಬೀರಿಯ ರೈಲು 
ಹಾದಿಯ ದುರಸ್ತಿಯಲ್ಲಿ ತೊಡಗಿದ್ದ ಸಹಸ್ರಾರು ಕಾರ್ಮಿಕರ ಕಣ್ಣುಗಳು ಕೋರೈಸಿದವು. 
ಶಬ್ದದ ಆರ್ಭಟ 1000 ಕಿಲೋ ಮೀಟರು ದೂರದವರೆಗೆ ಅನುರಣಿಸಿತ್ತು . ಇದ್ದಕ್ಕಿದ್ದಂತೆ 
ವಾತಾವರಣದಲ್ಲಿ ಒತ್ತಡ ಏರಿದ್ದನ್ನು ಬಾರೋಮೀಟರುಗಳು ಕರಾರುವಾಕ್ಕಾಗಿ ತೋರಿಸಿದ್ದವು. 
ಗಗನದಲ್ಲಿನ ಸ್ಫೋಟದ ಆಘಾತ ಅಲೆಗಳು ಭೂಮಿಯನ್ನು ಮೂರು ಬಾರಿ ಪ್ರದಕ್ಷಿಣೆ 
ಹಾಕಿದ್ದವು. ತುಂಗುಸ್ಕಾ ಪಟ್ಟಣದ ಕಟ್ಟಡಗಳ ಗಾಜು ಕಿಟಕಿಗಳೆಲ್ಲವೂ ಚೂರು ಚೂರಾಗಿ 
ಹೋಗಿದ್ದವು. ನಗರ ವಾಸಿಗಳಿಗೆ ವಿದ್ಯುತ್‌ ಆಘಾತ ಹೊಡೆದಂತಹ ಪೆಟ್ಟು. ಸುತ್ತಲ 18 


54/ ಕರ್ತಾರನಿಗೊಂದು ಕಿವಿಮಾತು 


ಕಿಲೋ ಮೀಟರು ಫಾಸಲೆಯಲ್ಲಿ ಎಲ್ಲ ವೃಕ್ಷಗಳೂ ಉರುಳಿ ಕರಕಾಗಿ ಇದ್ದಿಲ ರಾಶಿ 
ಸೃಷ್ಟಿಯಾಗಿತ್ತು. ಸುಮಾರು 2000 ಕಿಲೋ ಮೀಟರು ಜಾಗ - ಹೋಲಿಕೆಗೆ ನಮ್ಮ 
ಕೊಡಗು ಜಿಲ್ಲೆಯ ಅರ್ಧ ಭಾಗವೆನ್ನಿ ಅಥವಾ ಈಗಿನ ಬೆಂಗಳೂರು ನಗರದ ವಿಸ್ತೀರ್ಣ 
ಎನ್ನಿ . ಅಲ್ಲಿ ಅದು ಯುದ್ಧ ಭೂಮಿಯಾಗಿತ್ತು . ಯಾವುದು ಈ ಆಕಾಶಕಾಯ ? ನಡೆದದ್ದು 
ಯಾವ ವಿದ್ಯಮಾನ ? ಇದನ್ನು ತಿಳಿಯಲು ಮುಂದಿನ ಇಪ್ಪತ್ತು ವರ್ಷಗಳೇ ಬೇಕಾದವು. 
ವಾಸ್ತವವಾಗಿ ಅಲ್ಲಿ ಆದದ್ದು ಕುದ್ರ ಗ್ರಹವೊಂದರ ಸ್ಫೋಟ, ಭೂಮಿಗೆ ಅಪ್ಪಳಿಸಿ ರಾದ್ದಾಂತ 
ಮಾಡಿತ್ತು. ಒಂದು ಲಕ್ಷ ಟನ್ ಟಿ.ಎನ್ . ಟಿ . ಸ್ಫೋಟ ಮಾಡಿದರೆ ಅದು ಎಷ್ಟು ಶಕ್ತಿಯನ್ನು 
ಬಿಡುಗಡೆ ಮಾಡುತ್ತದೋ ಅಷ್ಟನ್ನು ಇದೊಂದೇ ಮಾಡಿತ್ತು. ಎರಡನೇ ಮಹಾಯುದ್ದದಲ್ಲಿ 
ಹಿರೋಷಿಮದ ಮೇಲೆ ಅಮೆರಿಕ ಹಾಕಿದ ಬಾಂಬಿಗಿಂತ 1000 ಪಟ್ಟು ಶಕ್ತಿಶಾಲಿ . ಇದನ್ನು 
ಉಲ್ಲೇಖಿಸಿದ ವಿಜ್ಞಾನ ಲೇಖಕ ಐಸಾಕ್ ಆಸಿಮೋವ್ ಹೇಳಿದ ಮಾತುಗಳಿವು: 

ಈ ಆಕಾಶದ ಆತಂಕವಾದಿ ಭೂಮಿಗೆ ಎರಗುವ ತನ್ನ ವೇಳಾಪಟ್ಟಿಯನ್ನು ಬದಲಿಸಿಕೊಂಡು 
ಇನ್ನು ಐದು ಗಂಟೆ ತಡವಾಗಿ ಎರಗಿದ್ದರೆ ಸೇಂಟ್ ಪೀಟರ್‌ ನಗರವೇ ಧ್ವಂಸವಾಗಿ 
ಹೋಗುತ್ತಿತ್ತು . ಕಾಲಕ್ಕೆ ಎಷ್ಟೊಂದು ಮಹತ್ವವಿದೆ. ಗಂಟೆ, ನಿಮಿಷ, ಸೆಕೆಂಡುಗಳಿಗೆ ಎಂಥ 
ಬೆಲೆಯಿದೆ. ಅದು ಅರಿವಾಗುವುದು ಇಂಥ ಸಂದರ್ಭಗಳಲ್ಲೇ . ” 
- ಮನುಷ್ಯ ಸೊಂಟ ಎತ್ತಿ ನಡೆದಾಡುವುದನ್ನು ಕಲಿತು ಗುಹೆಗಳಿಂದ ಹೊರಬಂದ 
ಹೊಸತರಲ್ಲಿ ಶಿಲೆಗಳನ್ನು ಆಯುಧವಾಗಿ ಬಳಸಬೇಕೆಂದು ಹೊಳೆದ ಕಾಲದಲ್ಲಿ ಇಂಥದೇ 
ಒಂದು ದೊಡ್ಡ ಗುದ್ದು ಭೂಮಿಗೆ ಬಿದ್ದಿತ್ತು . ಅದು ಅಮೆರಿಕದ ಆರೈಜೋನದ ಬರಡು 
ನೆಲದಲ್ಲಿ, 50, 000 ಸಾವಿರ ವರ್ಷಗಳ ಹಿಂದೆ , ಕುದ್ರ ಗ್ರಹವೊಂದು ಅಲ್ಲಿ ಗುದ್ದುತ್ತಲೇ 
ನೆಲ 200ಮೀಟರು ಆಳ ಬಿದ್ದಿತ್ತು . ಶಿಲೆಗಳೇ ಬಾಂಬಾಗಿ ಸಿಡಿದಿದ್ದವು. ಸುತ್ತಣ ನೆಲವೆಲ್ಲ 
ನಡುಗಿತ್ತು. ಈಗ ಅದು ಉಲ್ಕಾಗುಂಡಿಯೆಂದೇ ಹೆಸರು ಪಡೆದಿದೆ . ಹೇಳಿ ಕೇಳಿ ಅದು 
ಮರುಭೂಮಿ . ಆಗ ಅಲ್ಲಿ ಜನವಿರಲಿಲ್ಲ, ಇದ್ದಿದ್ದರೆ ನಿಜಕ್ಕೂ ' ಜನಸಂಖ್ಯೆಯ ಸ್ಫೋಟವೇ 
ಆಗುತ್ತಿತ್ತು. ಕಣ್ಣುಮುಚ್ಚಿ ತೆರೆಯುವುದರಲ್ಲಿ ಲಕ್ಷಾಂತರ ಮಂದಿ ಅದಕ್ಕೆ ಬಲಿಯಾಗುತ್ತಿದ್ದರು. 
ಇಂಥ ಕಲೆಗಳು ಭೂಮಿಯ ಮೇಲೆ ಅವೆಷ್ಟೋ ಇವೆ, ಸಾಗರದಲ್ಲಿ ಮಾತ್ರ ಲೆಕ್ಕ ಸಿಕ್ಕುವುದಿಲ್ಲ. 
ಇಂಥ ಕಲೆಗಳು ಭೂಮಿಗೊದಗಿ ಬರುವ ಅಪಾಯವನ್ನು ಆಗಾಗ ನೆನಪಿಸುತ್ತಲೇ ಇರುತ್ತವೆ . 
ಆದರೆ ಅವುಗಳ ವೇಳಾಪಟ್ಟಿ ಮಾತ್ರ ಅನಿಶ್ಚಿತ , ಬದಲಾಗುತ್ತಲೇ ಇರುತ್ತವೆ , ಈಗಷ್ಟೇ 
ಅವುಗಳ ಬೆನ್ನುಹತ್ತಿ ವಿಜ್ಞಾನಿಗಳು ಅವುಗಳ ಜಾತಕವನ್ನೂ ಬರೆಯುತ್ತಿದ್ದಾರೆ . 

ಕಾಲ ಹಿಂದಕ್ಕೆ ಸರಿಯುವುದಿಲ್ಲ ತಾನೆ ? ಆದರೆ ಊಹೆ ಮಾಡಲು ಅಡ್ಡಿಯೇನಿಲ್ಲವಲ್ಲ ? 
ಒಂದರೆಕ್ಷಣ ಕಾಲವನ್ನು ಹಿಂದಕ್ಕೆ ತಳ್ಳುತ್ತ ತಳ್ಳುತ್ತ ನಾವು ಆರೂವರೆ ಕೋಟಿ ವರ್ಷಗಳ 
ಹಿಂದಕ್ಕೆ ಸರಿಯುವುದಾದರೆ! ಅದು ಡೈನೋಸಾರ್‌ಗಳ ಸ್ವರ್ಣ ಯುಗ, ಭೂಇತಿಹಾಸದ 
ರೋಚಕ ಅಧ್ಯಾಯ , ನೆಲ , ಜಲ , ಬಾನಿನಲ್ಲಿ ತಮ್ಮ ಸಾಮ್ರಾಜ್ಯ ಸ್ಥಾಪಿಸಿ ಕಾಲವನ್ನೇ 
ಆಳುವ ಗಮ್ಮತ್ತಿನಿಂದ ಅವು ಮೆರೆದದ್ದೂ ಮೆರೆದದ್ದೇ . ಆನೆಗಿಂತಲೂ ಹತ್ತು ಪಟ್ಟು ಭಾರ, 
ಜೆಗಲ್ಲಿ, ಕಾಡಲ್ಲಿ ಎಲ್ಲೆಲ್ಲೂ ಅವೇ , ಅತ್ತ ಅಮೆರಿಕದಿಂದ ಹಿಡಿದು ಇತ್ತ ಭಾರತದವರೆಗೆ. 
ಆಗ ನೆಲವೂ ಅಷ್ಟೇ , ಖಂಡ ಖಂಡಗಳಾಗಿ ಪ್ರತ್ಯೇಕವಾಗಿರಲೂ ಇಲ್ಲ, ಗಡಿಯೂ ಇರಲಿಲ್ಲ . 


ಆಕಾಶದ ಆತಂಕವಾದಿಗಳು /55 


ಇದ್ದದ್ದು ಬರೀ ಗಡಿಬಿಡಿ ಇವುಗಳ ಬದುಕಿನಲ್ಲಿ . ಅವು ಹೀಗೆ ಸಾಮ್ರಾಜ್ಯ ಸ್ಥಾಪಿಸಿ 
ಮೆರೆಯುತ್ತಿದ್ದಾಗಲೇ ಹಠಾತ್ ಎಂದು ಕಣ್ಮರೆಯಾದವು. ಕಾಲ ಅವುಗಳ ಸಂತಾನವನ್ನೆಲ್ಲ 
ಹೊಸಕಿ ಹಾಕಿತ್ತು; ಅಮರತ್ವದ ಬಗ್ಗೆ ಗೇಲಿ ಮಾಡಿತ್ತು . ಅವು ಯಾಕೆ ಕಣ್ಮರೆಯಾದವು? 
ಮೂಳೆ ಮಾಂಸಗಳ ತಡಿಕೆಯನ್ನು ಒಗೆದು ಏಕೆ ನಿರ್ಗಮಿಸಿದವು? ಈಗಲೂ ಅವುಗಳ 
ಹಳೆಯ ಕಳೇಬರ ಏಕೆ ಜೀವಿ ವಿಜ್ಞಾನಿಗಳನ್ನು ಕಾಡುತ್ತವೆ ? ಇಂಥವಕ್ಕೆ ಉತ್ತರ ಕಂಡುಕೊಳ್ಳಲು 
ಭೂಇತಿಹಾಸದ ಕೋಟಿಕೋಟಿ ವರ್ಷಗಳ ಪುಟ ಪುಟಗಳನ್ನು ತೆರೆಯುತ್ತ ಒಂದೆಡೆ 
ಭೂವಿಜ್ಞಾನಿಗಳು ಭೂಮಿಗೊದಗಿದ ವಿಪತ್ತಿನ ಅಧ್ಯಾಯದತ್ತ ಕೈ ತೋರಿಸುತ್ತಾರೆ . ಅಂಥ 
ಪ್ರಳಯರೂಪಿ ಘಟನೆ ಸಂಭವಿಸಿದ್ದು ಕ್ಷುದ್ರ ಗ್ರಹಗಳ ಹಾವಳಿಯಿಂದ ಎಂದು ಕರಾರುವಾಕ್ಕಾಗಿ 
ಹೇಳುತ್ತಾರೆ. ಅಂಥ ಜಾಗಗಳು ಎಲ್ಲೆಲ್ಲಿದ್ದವು ಎಂದು ನಕ್ಷೆಯಲ್ಲಿ ಪತ್ತೆ ಮಾಡುತ್ತ ನೂರಾರು 
ಪ್ರಪಾತಗಳನ್ನು ತೋರಿಸುತ್ತಾರೆ. ಕುದ್ರ ಗ್ರಹಗಳು ಆಕಾಶದಿಂದ ಭೂಮಿಗೆ ರಫ್ತು ಮಾಡಿದ 
ಇರಿಡಿಯಮ್' ಧಾತು ಈ ನೆಲದ ಮಣ್ಣಿನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದನ್ನು ಅಳೆದು 
ತೋರಿಸುತ್ತಾರೆ . ಕುದ್ರ ಗ್ರಹಗಳ ವಿಧ್ವಂಸ ಕಾರ್ಯವನ್ನು ಪಟ್ಟಿಮಾಡುತ್ತ ಹಲವು ಖಂಡಗಳಲ್ಲಿ 
ಅಲೆದಾಡಿದ ಭೂವಿಜ್ಞಾನಿಗಳು ಮಧ್ಯ ಅಮೆರಿಕದ ಯುಕಟಾನ್ ಎಂಬ ಪರ್ಯಾಯ 
ದ್ವೀಪದಲ್ಲಿ ಮೂಡಿರುವ ಚಕ್ಕುಲಬ್ ಎಂಬ 180 ಕಿಲೋ ಮೀಟರು ಅಗಲವಿರುವ ನೆಲ 
ಬೋಗುಣಿಯನ್ನು ತೋರಿಸುತ್ತಾರೆ , ಆರೂವರೆ ಕೋಟಿ ವರ್ಷಗಳ ಹಿಂದೆ ಭಾರಿ ಕುದ್ರಗ್ರಹ 
ಬಡಿದಾಗ ಏನಾಯಿತೆಂದರೆ ಆ ಹೊಡೆತಕ್ಕೆ ಆ ಭಾಗದ ನೆಲದ ಕಲ್ಲು ಭೂಮಿ ಸಮೇತ 
ಎದ್ದು 20 ಕಿಲೋ ಮೀಟರು ಎತ್ತರಕ್ಕೆ ಚಾಚಿತ್ತು . ಆ ಸ್ಫೋಟ 20 , 000 ಟಿ . ಎನ್ . ಟಿ . 
ಸ್ಫೋಟಕ್ಕೆ ಸಮನಾಗಿತ್ತು . ಆ ಹೊಡೆತಕ್ಕೆ ನೆಲದಲ್ಲಿದ್ದ ಸುಣ್ಣ ಶಿಲೆಯಿಂದ 1 , 000 ಬಿಲಿಯನ್ 
ಟನ್ ಕಾರ್ಬನ್ ಡೈಆಕ್ಸೆಡ್ ಬಿಡುಗಡೆಯಾಗಿ ವಾತಾವರಣ ಸೇರಿತ್ತು . ಆ ಆಘಾತಕ್ಕೆ 
1000 ಕಿಲೋ ಮೀಟರು ಫಾಸಲೆಯ ಎಲ್ಲ ಸಸ್ಯಗಳೂ ಸರ್ವನಾಶವಾಗಿ ಹೋಗಿ 
ಗುರುತು ಸಿಕ್ಕದಂತೆ ಇದ್ದಿಲ ಪುಡಿಯಾಗಿದ್ದವು. ಕಲ್ಲಿನಲ್ಲಿ ಕಾಣಿಸಿಕೊಂಡ ಉಷ್ಣತೆ 400 
ಡಿಗ್ರಿ ಸೆಂ . ಇದೆಲ್ಲ ಆರೂವರೆ ಕೋಟಿ ವರ್ಷಗಳ ಹಿಂದಿನ ಮಾತು . ಈಗ? ಮಂಗಳನಲ್ಲಿ 
ಮಾನವ ಇಳಿಯುವ ಸಮಯ ಸನ್ನಿಹಿತವಾಗಿದೆ. ಸೌರವ್ಯೂಹದ ಆಚೆಗಿನ ಗ್ರಹೋಪಗ್ರಹಗಳ 
ಬಗ್ಗೆ ಇಲ್ಲೇ ಕೂತು ಸಾವಿರಾರು ಪುಟ ಬರೆಯುವಷ್ಟು ಮಾಹಿತಿ ಇದೆ. ಅದೇ ವೈಜ್ಞಾನಿಕ 
ಸಾಧನೆಯಿಂದ ಶಕ್ತಿಶಾಲಿ ದೂರದರ್ಶಕ ಬಳಸಿ , ಆಕಾಶದ ಇಂಥ ಆತಂಕವಾದಿಗಳ ಗಣತಿ 
ಮಾಡುತ್ತಿರುವ ಸಮಯ ಇದು. 

- ಆಕಾಶದಲ್ಲಿ ಅಡಗುತಾಣ 
ಸೌರವ್ಯೂಹದಲ್ಲಿರವುವೆಲ್ಲ ಗ್ರಹಗಳಲ್ಲ . ಅಲ್ಲಿ ಎಂಥೆಂಥವೋ ಕಾಯಗಳಿವೆ . ಸಮಾಜದಲ್ಲಿ 
ಪ್ರಭಾವಶಾಲಿಗಳು , ದುರ್ಬಲರು , ಪ್ರಬಲರು, ದಡೂತಿಗಳು , ಹತಾಶರು , ಆಶಾವಾದಿಗಳು , 
ಕಡ್ಡಿಪೈಲ್ವಾನರುಗಳು ಇದ್ದಂತೆ ಅಲ್ಲೂ ತರತಮ ಕಾಯಗಳಿವೆ. ' ಗುಲಾಮ ' ಸಂತತಿ ಇದೆ. 
ಹಗ್ಗದ ಜಗ್ಗಾಟ ಇದೆ. ಆದರೂ ಅವು ನಮ್ಮ ಸಾಮಾಜಿಕರಂತೆ ಹೇಗೊ ಹೇಗೋ 
ಹೊಂದಾಣಿಕೆ ಮಾಡಿಕೊಂಡು ಬಾಳುವೆ ನಡೆಸುತ್ತಿವೆ. ಸಂಖ್ಯಾ ದೃಷ್ಟಿಯಿಂದ ಹೇರಳವಾಗಿದ್ದರೂ 
ಗಾತ್ರದ ದೃಷ್ಟಿಯಿಂದ, ದ್ರವ್ಯರಾಶಿಯ ದೃಷ್ಟಿಯಿಂದ ಗ್ರಹಗಳ ಸ್ಥಾನಕ್ಕೆ ಏರದೆ ಅಥವಾ ಬಡ್ತಿ 


56 / ಕರ್ತಾರನಿಗೊಂದು ಕಿವಿಮಾತು 


ವಂಚಿತವಾದ ಕಾಯಗಳು ಅಲ್ಲಿ ಅಂಡಲೆಯುತ್ತಿವೆ . ಕುದ್ರಗ್ರಹಗಳು ಈ ಬಗೆಯವು. 1801ರಲ್ಲಿ 
ಇಟಲಿಯ ಪಿಯಾಜಿ ಎಂಬಾತ ಗುರು ಮತ್ತು ಮಂಗಳ ಗ್ರಹದ ಮಧ್ಯೆ ಒಂದು ನಿರ್ದಿಷ್ಟ 
ಪಟ್ಟಿ ಅನುಸರಿಸುತ್ತ ಚೆಲ್ಲಿ ಹೋದ ಸಹಸ್ರಾರು ಕಾಯಗಳನ್ನು ಗಮನಿಸಿದ , ಲೆಕ್ಕಾಚಾರದಂತೆ 
ಗ್ರಹವಿರಬೇಕಾದ ಜಾಗದಲ್ಲಿ ಎಂಥೆಂಥವೋ ಬಂಡೆಗಳು ಪುಟ್ಟ ಗುಡ್ಡಗಳು ಅಂಡಲೆಯುವುದನ್ನು 
ಕಂಡು ಚಕಿತನಾದ, ಕೆಲವು ಆಲೂಗಡ್ಡೆ ಗಾತ್ರದವು, ಕೆಲವು ತೆಂಗಿನಕಾಯಿ , ಮತ್ತೆ ಕೆಲವು 
ನಮ್ಮ ಶಿವಗಂಗೆ ಬೆಟ್ಟದಷ್ಟು ದಡೂತಿ, ಆಕಾರದಲ್ಲಿ ಸೌತೆಕಾಯಿಯಂತೆಯೋ , 
ಆಲೂಗಡ್ಡೆಯಂತೆಯೋ , ಈರುಳ್ಳಿಯಂತೆಯೋ , ಬಂಡೆ ಹೊಡೆದ ಜಲ್ಲಿ ಕಲ್ಲಿನಂತೆಯೋ 
ವಕ್ರತುಂಡರು, ಗ್ರಹಗಳು ಸ್ಫೋಟಿಸಿ, ಅವು ಚೆಲ್ಲಿರುವ ರಾಶಿ ಇವಿರಬೇಕೆಂದು ಹಿಂದೆಲ್ಲ 
ಇವುಗಳ ಕುರಿತು ಖಗೋಳ ವಿಜ್ಞಾನಿಗಳು ವ್ಯಾಖ್ಯಾನ ಮಾಡಿದ್ದರು . ನೋಡ ನೋಡುತ್ತ 
ಇವುಗಳ ಸಂಖ್ಯೆ 20, 000ಕ್ಕೂ ಮಿಗಿಲು ಎಂದು ತಿಳಿದ ಮೇಲೆ ಈ ಕುರಿತು ಸುದೀರ್ಘ 
ಅಧ್ಯಯನವಾದವು. ಇವು ಗ್ರಹಗಳ ತುಂಡುಗಳಲ್ಲ, ಉಪಗ್ರಹಗಳ ತುಣುಕುಗಳೂ ಅಲ್ಲ, 
ನಮ್ಮ ಸೌರವ್ಯೂಹದ ಉಗಮಗಳ ಕಾಲಕ್ಕೆ ಇವು ಹುಟ್ಟಿ ದೊಡ್ಡ ಕಾಯವಾಗಿ ಬೆಳೆಯಲು 
ತಿಣುಕಿ ವಿಫಲವಾದ ಆದಿಮ ಕಾಯಗಳು . ಗುರುವಿನ ಗುರುತ್ವದ ಜಗ್ಗಾಟದಲ್ಲಿ ಇವಕ್ಕೆ 
ಬೆಳೆಯಲೂ ಅವಕಾಶವಾಗಲಿಲ್ಲ. ಎಂದೇ ಅವು ನಿರ್ದಿಷ್ಟ ರೂಪ ತಳೆಯಲೂ ಆಗಲಿಲ್ಲ, 
ಹತಾಶವಾಗಿ ಅಂಡಲೆಯುತ್ತಲೇ ಹೋದವು. ಈ ಅಲೆದಾಟದಲ್ಲಿ ಯಾದವೀ ಕಲಹಕ್ಕಿಳಿದು 
ತಮ್ಮೊಳಗೇ ಬಡಿದಾಡಿ , ಇನ್ನಷ್ಟು ಗಾತ್ರ ಚಿಕ್ಕದು ಮಾಡಿಕೊಂಡವು, ಚೂರಾದವು, ತಮ್ಮದೇ 
ಆದ ಪಟ್ಟಿಯನ್ನು ನಿರ್ಮಿಸಿಕೊಂಡು , ತಮ್ಮದೇ ಆದ ಸಾಮ್ರಾಜ್ಯದಲ್ಲಿ ರಾಜ, ಮಂತ್ರಿ, 
ಮಾಂಡಲಿಕ, ನಾಯಕರಾಗಿ ಸೂರ್ಯನನ್ನು ಪ್ರದಕ್ಷಿಸಲು ಪ್ರಾರಂಭಿಸಿದವು. ಆಗಾಗ ಗುರುವಿನ 
ಗುರುತ್ವವನ್ನೂ ಮೀರಿ ದಾರಿ ತಪ್ಪಿ ಬೇರೆ ಯಾವುದೇ ಗ್ರಹದ ದಾರಿಗೆ ಅಡ್ಡಬಂದು ಅದನ್ನೇ 
ಒಂದಷ್ಟು ಕಾಲ ತಮ್ಮ ದಾರಿಯನ್ನಾಗಿ ಮಾಡಿಕೊಂಡು ಅಂತೂ ಸೂರ್ಯನನ್ನು ಪ್ರದಕ್ಷಿಣೆ 
ಹಾಕುತ್ತಲೇ ಈಗಲೂ ಆ ಕೆಲಸ ಮಾಡುತ್ತಲೇ ಇವೆ. ಒಮ್ಮೊಮ್ಮೆ ಭೂಕಕ್ಷೆಗೂ ನುಗ್ಗಿ 
ಭೂಮಿ ಬರಸೆಳೆದಾಗ ನೆಲವನ್ನು ಅಪ್ಪಿ ಛಿದ್ರವಾಗಿ ಆತ್ಮಹತ್ಯಾ ದಳವಾಗುವುದೂ ಉಂಟು . 
ಹೀಗೆ ದಾರಿ ತಪ್ಪಿ ಬಂದಾಗಲೆಲ್ಲ ಇವುಗಳಿಂದ ಭೂಜೀವಿ ಸಂಕುಲಕ್ಕೆ ದೊಡ್ಡ ಆತಂಕವೇ . 
ಬಿದ್ದ ನೆಲವನ್ನೆಲ್ಲ ಯುದ್ಧ ಭೂಮಿಯನ್ನಾಗಿಸಿ, ದಂಡೆತ್ತಿ ಬಂದಾಗಲೆಲ್ಲ ಭೂಚರಿತ್ರೆಯ 
ಹೊಸ ಪುಟಗಳನ್ನು ಬರೆದಿವೆ , ಮೃತ್ಯುರೂಪವಾಗಿ ಕಾಡಿವೆ . 

ಗುರುಗ್ರಹ ಮತ್ತು ಅದರ ಗುಲಾಮರನ್ನು ಅಧ್ಯಯನ ಮಾಡುವ ಮಾರ್ಗ ಮಧ್ಯೆ 
ನಾಸಾ ಸಂಸ್ಥೆ ಕಳಿಸಿದ ಗೆಲಿಲಿಯೋ ಎಂಬ ಶೋಧಕ 1991ರಲ್ಲಿ ಕುದ್ರಗ್ರಹಗಳ ಪಟ್ಟಿಯಲ್ಲೇ 
ದಾರಿಮಾಡಿಕೊಂಡು ಮುಂದೆ ಹೋಗಬೇಕಾಯಿತು. ಹಾಗೆ ಹೋಗುವಾಗ ಅವುಗಳ ಚಿತ್ರಣವನ್ನೂ 
ಅದು ರವಾನೆ ಮಾಡಿತು . ಹೀಗೆ ಚಿತ್ರದಲ್ಲಿ ಸೆರೆ ಹಿಡಿದ ಮೊದಲ ಕುದ್ರ ಗ್ರಹ ಗ್ಯಾಸ್ಟಾ, 18 
ಮೈಲು ಅಡ್ಡಡ್ಡ ಇರುವ ಶಿವಗಂಗೆ - ಸಿದ್ದಗಂಗೆ ಬೆಟ್ಟಗಳನ್ನು ಒಟ್ಟಿಗೇ ಕೂಡಿಸಿದರೆ 
ಆಕ್ರಮಿಸುವ ಜಾಗದಷ್ಟು ಇದೊಂದೇ ಆಕ್ರಮಿಸಿ, ಈಗಲೂ ತ್ರಿಶಂಕು ಸ್ಥಿತಿಯಲ್ಲಿ ಅಡ್ಡಾಡುತ್ತಿರುವ 
ಈ ಕಾಯ ಭೂಮಿಗೇನೂ ಸದ್ಯಕ್ಕೆ ಅಪಾಯ ಒಡ್ಡಿದಂತೆ ಕಾಣುತ್ತಿಲ್ಲ. ಮುಂದಿನ ಎರಡೇ 
ವರ್ಷದಲ್ಲಿ ಇನ್ನೊಂದು ಬೆಟ್ಟ ಪತ್ತೆಯಾಯಿತು. ಅದರ ಹೆಸರು ಇಡಾ, 50 ಕಿಲೋ 


ಆಕಾಶದ ಆತಂಕವಾದಿಗಳು /57 


ಮೀಟರು ಉದ್ದ ಈ ದೈತ್ಯ. ಇದಕ್ಕೊಂದು ದಾಸಾನುದಾಸ ಉಪಗ್ರಹ ಬೇರೆ ಹೆಸರು 
ಡ್ಯಾಕ್ಸಿಲ್ - ನಾಯಕನಿಗೆ ಪಾಳೆಗಾರನಿದ್ದಂತೆ, ಕುದ್ರಗ್ರಹಗಳ ಪಟ್ಟಿಯಲ್ಲಿ ಯಾಜಮಾನಿಕೆ 
ಗಳಿಸಿರುವ ಮತ್ತೆರಡು ಮಹಾ ದೈತ್ಯ ಭಯೋತ್ಪಾದಕರಿವೆ . ಸಿರೀಸ್, ಇದು ದೈತ್ಯರ ದೈತ್ಯ . 
ವ್ಯಾಸ 900 ಕಿಲೋ ಮೀಟರು . ಇದರ ನಂತರದ ಸ್ಥಾನ ಪಲ್ಲಾಸ್ ಮತ್ತು ವೆಸ್ಟಾ ಎಂಬ 
ಕುದ್ರಗ್ರಹಗಳಿಗೆ - ಸುಮಾರು 300 ಕಿಲೋ ಮೀಟರು ವ್ಯಾಸ, ಈ ರಾಜಾಧಿರಾಜರನ್ನು 
ಬಿಟ್ಟಿರೆ ಒಂದೂವರೆ ಕಿಲೋ ಮೀಟರಿಗಿಂತಲೂ ಹೆಚ್ಚು ಅಗಲವಿರುವ 50, 000 ಚಲಿಸುವ 
ಬೆಟ್ಟಗಳು ಆ ಪಟ್ಟಿಯಲ್ಲಿವೆ ಎಂದು ಅಂದಾಜು, ಸೋಜಿಗವೆಂದರೆ ಇವುಗಳನ್ನೆಲ್ಲ ಗುಡಿಸಿ 
ಗುಡ್ಡೆ ಹಾಕಿ ತೂಗಿದರೂ ಭೂರಾಶಿಯ ಶೇ . 0 .8 ಭಾಗವೂ ಆಗುವುದಿಲ್ಲ. ಆದರೇನಂತೆ ? 
ಭಯೋತ್ಪಾದನೆ ಮಾಡಲು ಸಂಖ್ಯಾ ಬಲ ಬೇಕಿಲ್ಲ ತಾನೆ ? 1997ರಲ್ಲಿ ಹೀಗೆ ಅಂಡಲೆಯುತ್ತ 
ಹರ್ಮಿಸ್ ಎಂಬ ಕ್ಷುದ್ರಗ್ರಹ ಚಂದ್ರನ ಎರಡರಷ್ಟು ದೂರದಲ್ಲಿ ಭೂಮಿಯನ್ನು ಇಣುಕಿ 
ಬರಿಗೈಲಿ ಹಿಂದಿರುಗಿತ್ತು . ಪೋರ್ಟರಿಕೋದ ಅರೆಸಿಬೋ ರಾಡಾರ್‌ ಅವಲೋಕನ ಕೇಂದ್ರ 
ಇಂಥ ಆತಂಕವಾದಿಗಳ ಮೇಲೆ ಸದಾ ಒಂದು ಕಣ್ಣಿಟ್ಟಿದೆ. ಅವುಗಳ ಗಾತ್ರ , ಅನುಸರಿಸುವ 
ಕಕ್ಷೆ , ಅವುಗಳ ವೇಗ ಮುಂತಾದವುಗಳನ್ನು ಲೆಕ್ಕ ಹಾಕುತ್ತ ಭೂಮಿಗೆ ವಿಪತ್ತು ತರುವ ಈ 
ಆತಂಕವಾದಿಗಳ ಪಟ್ಟಿಯನ್ನೇ ತಯಾರಿಸಿದೆ. ತೀರ ಇತ್ತೀಚಿನ ಆತಂಕವಾದಿಯ ಹೆಸರು 
1950 - ಡಿ . ಎ , ಎಂದು, ಗುರುವಿನ ಗುಲಾಮಗಿರಿಯಿಂದ ತಪ್ಪಿಸಿಕೊಂಡು ಕವಣೆಕಲ್ಲಿನಂತೆ 
ಇದು ಭೂಮಿಯನ್ನೇ ಗುರಿಯಾಗಿರಿಸಿಕೊಂಡು ಇಲ್ಲಿಗೆ ಅಪ್ಪಳಿಸಲು ಪೂರ್ವ ಸಿದ್ಧತೆಯಲ್ಲಿ 
ತೊಡಗಿದೆ . ಸದ್ಯಕ್ಕೆ ಈ ಭಯೋತ್ಪಾದಕನನ್ನು ನಿಗ್ರಹಿಸುವ ತಂತ್ರದತ್ತ ವಿಜ್ಞಾನಿಗಳ ಗಮನ 
ಹರಿದಿದೆ. ಒಂದು ಕಿಲೋ ಮೀಟರು ಅಗಲದ, ಮುಖದ ತುಂಬ ಕುಳಿಹೊತ್ತು ಅಡ್ಡಾಡುತ್ತಿರುವ 
ಈ ದೈತ್ಯ ಒಂದುವೇಳೆ ಭೂಮಿಯ ಮೇಲೆ ಅಪ್ಪಳಿಸಿದರೂ ಅದು ಸಾಗರಕ್ಕೆ ಬೀಳಬಹುದು 
ಎಂದು ಅಂದಾಜು , ಭೂಗೋಳದ ಮುಕ್ಕಾಲು ಪಾಲು ನೀರು ತಾನೇ , ಆ ನೀರೇ ಇಂಥ 
ಉಪದ್ರವಕ್ಕೆ ನಮಗೆ ಶ್ರೀರಕ್ಷೆ ಆಗಬಹುದು. ಹಾಗಿದ್ದಲ್ಲಿ ಸಾಗಗಕ್ಕೆ ಅಪ್ಪಳಿಸಿದರೂ ಆಗಲೂ 
ಅದೊಂದು ಭಯಾನಕ ಘಟನೆ ಆಗಬಹುದು. ಅಪ್ಪಳಿಸಿದ ಮರು ಘಳಿಗೆಯೇ ಸಾಗರದ ಆ 
ಭಾಗ ಅಲ್ಲೋಲಕಲ್ಲೋಲವಾಗಿ ಆಕಾಶದುದ್ದಕ್ಕೂ ನೀರೆದ್ದು ಸಾಗರದ ತಳ ಛಿದ್ರವಾಗಿ 11 
ಕಿಲೋ ಮೀಟರು ಅಗಲದ ತಗ್ಗು ಬೀಳುತ್ತದೆಂದು ಊಹಿಸಿದ್ದಾರೆ ತಂತ್ರಜ್ಞರು , ಪ್ರಕ್ಷುಬ್ದ 
ಸಾಗರದಿಂದೆದ್ದ ನೀರು ಸಾಗರ ತೀರದ ನಗರಗಳಿಗೆ ಮುಳುವಾಗಬಹುದು . ಈ ಆತಂಕದ 
ಕ್ಷಣಗಳು ಎದುರಾಗುವುದು ಎಂದು ? ಸದ್ಯಕ್ಕೆ ಗಾಬರಿಪಡುವಂಥಾದ್ದೇನಿಲ್ಲ . ಅದೇನಿದ್ದರೂ 
ಮುಂದಿನ 877 ವರ್ಷಗಳಲ್ಲಿ ಅಪ್ಪಳಿಸುವ ಸಾಧ್ಯತೆ? 300 ರಲ್ಲಿ 1 . ಕುದ್ರಗ್ರಹದ ಬೆನ್ನು 
ಹತ್ತಿ ರಾಡಾರ್‌ನಿಂದ ಮಾಹಿತಿ ಪಡೆದು ಈವರೆಗೆ ಸುಮಾರು 600 ಕಾಯಗಳನ್ನು 
ಅಪಾಯಕಾರಿ ಎಂದು ಗುರುತಿಸಿದೆ. ಈಗ ಆತಂಕ ಒಡ್ಡಿರುವುದು 1950 - ಡಿ . ಎ , ಎಂಬ 
ಕ್ಷುದ್ರಗ್ರಹ ಮಾತ್ರ. 

ಮಯಾನದಲ್ಲಿ ಏನೆಲ್ಲ ಪ್ರಗತಿಯಾಗಿರುವಾಗ ಇಂಥ ಅಪಾಯಗಳಿಂದ ತಪ್ಪಿಸಿಕೊಳ್ಳಲು 
ಸಾಧ್ಯವಿಲ್ಲವೆ? ಅಂಥ ಸಂದರ್ಭ ಎದುರಾದಾಗ ಸುರಕ್ಷಿತ ಜಾಗದಲ್ಲಿ ಅಡಗಿ ಕುಳಿತುಕೊಳ್ಳಬಹುದೆ? 
ಅನ್ಯಗ್ರಹಗಳಿಗೆ ಹಾರಿದರೆ ಹೇಗೆ? ನೆಲದೊಳಗೇ ವಸತಿ ನಿರ್ಮಿಸಿಕೊಂಡರೆ ? ಇಂಥ 


58/ ಕರ್ತಾರನಿಗೊಂದು ಕಿವಿಮಾತು 


ಉಪಾಯಗಳು ಹೊಳೆಯಬಹುದು . ವಾಸ್ತವವಾಗಿ ಇದು ಯಾವುದೂ ಸಾಧ್ಯವಾಗದ 
ಮಾತು. ಈ ಯಾವೂ ಜೀವ ರಕ್ಷಣೆ ಒದಗಿಸಲಾರವು. ಕುದ್ರಗ್ರಹ ಭೂಮಿಗೆ ಬಡಿದಾಗ 
ಏಳುವ ದೂಳೇ ಸಾಕು , ಹಲವು ತಿಂಗಳುಗಳ ಕಾಲ ಸೂರ್ಯರಶ್ಮಿಯನ್ನು ತಡೆ ಹಿಡಿಯಬಲ್ಲದು . 
ಭೂಮಿಯನ್ನೇ ಗಾಢಾಂಧಕಾರಕ್ಕೆ ತಳ್ಳಬಲ್ಲದು , ವಾತಾವರಣವನ್ನೇ ಬದಲಿಸಬಲ್ಲದು. 
ಡೈನೋಸಾರ್‌ಗಳ ಸಾಮೂಹಿಕ ಹತ್ಯೆಯಾದದ್ದೇ ಈ ಬಗೆಯ ಬದಲಾವಣೆಯಿಂದ ; ಆಹಾರ 
ಸರಪಳಿಯ ಕೊಂಡಿ ಕಳಚಿಕೊಂಡಿದ್ದರಿಂದ, ಅಂಥ ದೈತ್ಯ ಶರೀರಿಗಳಿಗೆ ಅಡಗಿಕೊಳ್ಳಲು 
ಆಗದ್ದರಿಂದ , ವಿಜ್ಞಾನ ತಂತ್ರಜ್ಞಾನದಲ್ಲಿ ಎಲ್ಲ ದೇಶಗಳಿಗಿಂತ ಮುಂದಿರುವ ಅಮೆರಿಕ 
ಕೂಡ ಇಂಥ ದೊಡ್ಡ ಯೋಜನೆಗಳಿಗೆ ಅನುದಾನ ಕೊಡಲು ಹಿಂದುಮುಂದು ನೋಡುತ್ತಿದೆ. 
ಅಲ್ಲಿನ ಜೆಟ್ ಪ್ರೊಪಲ್ಷನ್ ಪ್ರಯೋಗಾಲಯ ಈಗಾಗಲೇ ರಾಷ್ಟ್ರವ್ಯಾಪಿ ಗೋಷ್ಠಿಗಳನ್ನು 
ಈ ಕುರಿತು ಏರ್ಪಡಿಸಿದೆ. ಅಲ್ಲಿನ ತಜ್ಞರ ಅಭಿಪ್ರಾಯದಂತೆ - 100 ಮೀಟರ್ ವ್ಯಾಸದ 
ಕುದ್ರಗ್ರಹದ ಪಥದಲ್ಲಿ ಅತ್ಯಲ್ಪ ಬದಲಾವಣೆ ತರಬೇಕೆಂದರೂ ಈಗಿನಿಂದಲೇ ಪ್ರಾರಂಭಿಸಿದರೆ 
30 ವರ್ಷ ಬೇಕು. ಈ ಗಾತ್ರದ ಕುದ್ರಗ್ರಹ ಇಡೀ ವಾಷಿಂಗ್ಟನ್ ನಗರವನ್ನೇ ದೂಳಿಪಟ 
ಮಾಡಬಲ್ಲವೆಂಬುದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ” 

- ಅಪಾಯಗಳಿಗೇನು ಉಪಾಯ ? 
ಇನ್ನೇನು ಕೆಲವೇ ದಿನಗಳಲ್ಲಿ ಕುದ್ರಕಾಯವೊಂದು ಭರದಿಂದ ಭೂಮಿಯ ಮೇಲೆರಗಿ 
ಇಡೀ ಜೀವಿ ಸಂಕುಲವನ್ನೇ ಹೊಸಕಿ ಹಾಕಲಿದೆ. ಯಾರ ಮೊರೆ ಹೋಗುವುದು ? 
ಭೂಮಿಯನ್ನು ರಕ್ಷಿಸುವವರು ಯಾರು ? ಹೆದರಬೇಡಿ ಎಂದು ಆಶ್ವಾಸನೆ ಕೊಟ್ಟು ಅಮೆರಿಕದ 
ರಕ್ಷಣಾ ಇಲಾಖೆಯ ಗೋದಾಮಿನಲ್ಲಿರುವ ಎಲ್ಲ ಪರಮಾಣು ಅಸ್ತಗಳನ್ನು ಒಯ್ದು ಬ್ಯೂಸ್ 
ವಿಲೀಸ್ ಎಂಬ ಧೀರ ರಾಕೆಟ್‌ನೊಂದಿಗೆ ಆಕಾಶಕ್ಕೆ ಜಿಗಿಯುತ್ತಾನೆ; ಕ್ಷುದ್ರಗ್ರಹದ ಮೇಲೆ 
ದಿಡೀರೆಂದು ಇಳಿದ ಈ ಪುರುಷ ಒಂದೇ ಕ್ಷಣದಲ್ಲಿ ಪರಮಾಣು ಅಸ್ತ್ರಗಳಿಂದ ದಾಳಿ 
ಮಾಡಿ ಕುದ್ರಗ್ರಹವನ್ನೇ ಸ್ಫೋಟಿಸುತ್ತಾನೆ , ಅದು ಸಾವಿರ ಸಾವಿರ ಹೋಳಾಗಿ ತನ್ನ ಅಸ್ತಿತ್ವವನ್ನೇ 
ಕಳೆದುಕೊಳ್ಳುತ್ತದೆ. ಭೂಮಿ ಗಂಡಾಂತರದಿಂದ ಪಾರಾಗುತ್ತಾನೆ. ಆ ಹೀರೋ ಭೂಮಿಗಿಳಿದು 
ಬರುತ್ತಾನೆ . ಮುಂದೆ ಭಗವಂತನಾದರೂ ಆಶ್ಚರ್ಯವಿಲ್ಲ . 
- ಈ ಸಾಲುಗಳನ್ನು ಓದುವ ಹೊತ್ತಿಗೆ ನೀವು ಸರಿಯಾಗೇ ಊಹಿಸಿರುತ್ತೀರಿ. ಇದೆಲ್ಲೋ 
ಕಾಲ್ಪನಿಕ ಕಥೆ ಅಥವಾ ಕಾರ್ಟೂನ್ ಚಿತ್ರ ಹಾಲಿವುಡ್ ಸಿನಿಮಾ. ನಿಜ, ಇದು ಹಾಲಿವುಡ್‌ನ 
ಒಂದು ಚಿತ್ರವೇ . ಅದರ ಹೆಸರು ` ಅರ್ಮೆಗೆಡಾನ್ ' ಇದೆಲ್ಲ ಚಿತ್ರದಲ್ಲಷ್ಟೇ ಸಾಧ್ಯ . 
ವಾಸ್ತವತೆಯೆಂಬುದು ಬೇರೆಯದೇ ಆದದ್ದು . ಇಂಥ ಸಂದರ್ಭದಲ್ಲಿ ಏನು ಮಾಡದಿದ್ದರೂ 
ಸರಿಯೇ , ಬ್ರೂಸ್ ವಿಲೀಸ್ ಮಾಡಿದಂತೆ ಕುದ್ರಗ್ರಹವನ್ನು ಪರಮಾಣು ಅಸ್ತ್ರದಿಂದ ಸ್ಫೋಟಿಸುವ 
ದಡ್ಡ ಕೆಲಸವನ್ನು ಮಾತ್ರ ಮಾಡಬೇಡಿ ” ಎನ್ನುತ್ತಾರೆ ನಾಸಾ ವಿಜ್ಞಾನಿಗಳು , ಹಾಗಿದ್ದಲ್ಲಿ , 
ಇಂಥ ಅಪಾಯವನ್ನು ಎದುರಿಸಲು ಏನಿದೆ ಅವರ ಟೂಲ್ ಬಾಕ್ಸ್‌ನಲ್ಲಿ ಉಪಕರಣಗಳು . 
ಹಾರೆ, ಗುದ್ದಲಿ, ಜಾಕಿ ಇವೇನೂ ಕೆಲಸಕ್ಕೆ ಬರುವುದಿಲ್ಲವಲ್ಲ ಆಕಾಶದಲ್ಲಿ, ಯಾವ 
ಅಸ್ತವಾದರೂ ಸರಿಯೇ , ನ್ಯೂಕ್ (ನ್ಯೂಕ್ಲಿಯರ್ ಅಸ್ತಗಳು) ಮಾತ್ರ ನಿಷಿದ್ಧ . ಏಕೆಂದರೆ 
ಅದನ್ನು ಸುಲಭವಾಗಿ ಕಾರ್ಯರೂಪಕ್ಕೆ ತರುವುದು ಕಷ್ಟ. ಮೊತ್ತಮೊದಲು ಕುದ್ರಗ್ರಹದ 


ಆಕಾಶದ ಆತಂಕವಾದಿಗಳು / 59 


ಮೇಲೆ ಇಳಿದು ಅದರಲ್ಲಿ ಆಳ ರಂಧ್ರ ಕೊರೆದು ಅದರಲ್ಲಿ ಪರಮಾಣು ಅಸ್ತವಿಟ್ಟು 
ಅನಂತರ ಸ್ಫೋಟಿಸಬೇಕು. ಲೆಕ್ಕಾಚಾರದಲ್ಲಿ ರವೆಯಷ್ಟು ಏರುಪೇರಾಯಿತೋ ಅದು ದಾರಿತಪ್ಪಿ 
ಅದರ ವೇಳಾಪಟ್ಟಿಯಲ್ಲಿ ಇಲ್ಲದ ವೇಳೆಯನ್ನು ಹುಡುಕಿ ದಿಡೀರೆಂದು ಭೂಮಿಯ ಯಾವುದೋ 
ಭಾಗದ ಮೇಲೆ ಎರಗಬಹುದು. ಇಲ್ಲದ ಸಾವಿನ ಆಹ್ವಾನವೇಕೆ? ಒಂದು ಸಾಧಾರಣ 
ಕ್ಷುದ್ರಗ್ರಹವನ್ನು ಸ್ಫೋಟಿಸಬೇಕೆಂದರೂ ಒಂದು ಮೆಗಾಟನ್ ಶಕ್ತಿಯ ನ್ಯೂಕ್ಲಿಯರ್ ಬಾಂಬ್ 
ಸ್ಫೋಟಿಸಬೇಕಾಗುತ್ತದೆ. ಕುದ್ರಗ್ರಹದ 20ಸೆಂ . ಮೀ . ಮೇಲ್ಮನ್ನು ಬಾಷ್ಪಗೊಳಿಸಿದರೆ ಸೆಕೆಂಡಿಗೆ 
ಹತ್ತು ಸೆಂ . ಮೀ . ನಂತೆ ಅದು ಪಕ್ಕಕ್ಕೆ ಸರಿಯುತ್ತ ಹೋಗುತ್ತದೆ. ಇಷ್ಟಾದರೂ ಸಾಕು, 
ಅದರ ಪಧ ಭೂಪಥವನ್ನು ಛೇದಿಸುವುದಿಲ್ಲ , ಶಾಶ್ವತವಾಗಿ ಉತ್ಪಾಟಿಸಬಹುದು. 
ಯೋಜನೆಯೇನೋ ಸರಿಯೇ , ಆದರೆ ರಾಡಾರ್ ತೆಗೆದಿರುವ ಕುದ್ರಗ್ರಹದ ಚಿತ್ರಗಳು ಇವು 
ಗಟ್ಟಿ ಬಂಡೆಯಲ್ಲ ಎಂಬುದನ್ನು ತೋರಿಸಿಕೊಟ್ಟಿವೆ . ಇವುಗಳಲ್ಲಿ ಬಹುತೇಕ ರಂಧ್ರವುಳ್ಳ 
ಕಾಯಗಳು; ಸ್ಪಂಜಿದ್ದಂತೆ . ಪರಮಾಣು ಅಸ್ತಗಳನ್ನು ಸ್ಫೋಟಿಸಿದರೆ ಅವಕ್ಕೇನೂ ಅಂಥ 
ಬಾಧಕವಾಗದು, ಪಾಲಿಸೈರೀನ್ ಪ್ಯಾಕಿಂಗ್ ಮೆಟೀರಿಯಲ್‌ಗೆ ಧಕ್ಕೆ ಕೊಟ್ರೊಡನೆ ಮೂಲ 
ರೂಪ ಕಳೆದುಕೊಳ್ಳುವಂತೆ ಇವು ಆಂಥದೇ ಗುಣವನ್ನು ತೋರಬಹುದು, ಆರೂವರೆ 
ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ ಸಂಕುಲವನ್ನು ಹೊಸಕಿ ಹಾಕಿದ ಕುದ್ರಗ್ರಹದಂಥ 
ಮತ್ತೊಂದು ಕಾಯ ಮತ್ತೊಮ್ಮೆ ಬೆದರಿಕೆ ಒಡ್ಡುವುದಾದರೆ, ಅದನ್ನು ಪಧದಿಂದ 
ಉತ್ಪಾಟಿಸಬೇಕಾದರೆ ಒಂದು ಗಿಗಾಟನ್ ಬಾಂಬ್ ಸ್ಫೋಟಿಸಬೇಕಾಗುತ್ತದೆ (ಜಪಾನ್ ಮೇಲೆ 
ಎರಡನೇ ಯುದ್ದದಲ್ಲಿ ಅಮೆರಿಕ ಹಾಕಿದ ಬಾಂಬಿಗಿಂತ ನೂರು ಪಟ್ಟು ಶಕ್ತಿಶಾಲಿ), ಪರಿಸ್ಥಿತಿ 
ಹೀಗಿರುವಾಗ ಇನ್ನೆಂಥ ಬ್ರಹ್ಮಾಸ್ತ ಬಿಡಬೇಕು ? ಈ ಕುರಿತೇ ಈಗಲೂ ವಿಚಾರಗೋಷ್ಠಿಗಳು 
ನಡೆಯುತ್ತಲೇ ಇವೆ. 

'ನ್ಯೂಕ್ ಮಾತನ್ನು ಸ್ವಲ್ಪ ಬದಿಗಿಟ್ಟುಬಿಡಿ. ಅಯಾನು ರಾಕೆಟ್ ಇಂಜಿನ್ನನ್ನು ಕಳಿಸಿ 
ಕುದ್ರಗ್ರಹವನ್ನು ಸ್ವಲ್ಪ ತಳ್ಳಿ, ಬೇಕಾದರೆ ಅಂಥ ಇಂಜಿನ್ನಿಗೆ ಶಕ್ತಿ ಒದಗಿಸಲು ಸೌರಶಕ್ತಿ 
ಬಳಸಿ , ಅಥವಾ ನ್ಯೂಕ್ಲಿಯರ್ ರಿಯಾಕ್ಟರ್‌ ಬಳಸಿದರೂ ಆಯಿತು , ಕ್ಷುದ್ರಗ್ರಹವು 
ಭೂಮಿಯಂತೆಯೇ ಅದರ ಅಕ್ಷದ ಮೇಲೆ ಗಿರಿಕಿ ಹೊಡೆಯುತ್ತಲೇ ಸೂರ್ಯನನ್ನು 
ಪರಿಭ್ರಮಿಸುತ್ತದೆ. ಅಂದರೆ ಅದರ ವ್ಯಾಸ ಕಡಿಮೆ ಇರುವುದರಿಂದ ಗಿರಿಕಿಯ ದರ 
ಹೆಚ್ಚಿರುವುದರಿಂದ ಅದನ್ನೇ ಅನುಕೂಲಕ್ಕೆ ಬಳಸಿ ಸಮಭಾಜಕ ವೃತ್ತದಲ್ಲಿ ರಾಕೆಟ್ ಇಳಿದು 
ಕುದ್ರಗ್ರಹದ ಗಿರಿಕಿಗೆ ಹೊಂದಿಕೊಂಡು ಅದನ್ನು ವಿರುದ್ಧ ದಿಕ್ಕಿಗೆ ತಳ್ಳುವುದು ಹೆಚ್ಚು ಫಲಕೊಡುತ್ತದೆ. 
ಒಂದೇ ದಿಕ್ಕಿಗೆ ಅದನ್ನು ನೂಕಬೇಕು. ಇಲ್ಲಿ ತಾಪತ್ರಯವೆಂದರೆ ಇಂಥ ಸಣ್ಣ ಕಾಯಗಳ 
ಗಿರಿಕಿಯನ್ನು ಅತ್ಯಂತ ನಿಖರವಾಗಿ ಗುರುತಿಸಬೇಕಾಗುತ್ತದೆ ಅಷ್ಟೇ . ನಾಸಾ ಸಂಸ್ಥೆ ಈ 
ಗುಟ್ಟನ್ನು ತಂತ್ರಜ್ಞರ ಕಿವಿಯಲ್ಲಿ ಹಾಕುತ್ತಿದೆ . 

ಅರೈಜೋನ ವಿಶ್ವವಿದ್ಯಾಲಯದ ಖಗೋಳ ತಂತ್ರಜ್ಞರು ಇನ್ನೊಂದು ಉಪಾಯ 
ಯೋಚಿಸುತ್ತಿದ್ದಾರೆ . ಕುದ್ರಗ್ರಹದ ಪಥ ಸಂಚಲವನ್ನು ನಿರ್ಧರಿಸುವಲ್ಲಿ ಗುರುವಿನಂಥ ಭಾರಿ 
ಗ್ರಹದ ಗುರುತ್ವ ನಿರ್ಣಾಯಕ ಅಂಶವೇನೋ ನಿಜ . ಆದರೆ ಇದಿಷ್ಟೇ ಎಲ್ಲವೂ ಅಲ್ಲ, ಸಣ್ಣ 
ಪುಟ್ಟ ಹೊಂದಾಣಿಕೆಗಳನ್ನು ಸ್ವತಃ ಕುದ್ರಗ್ರಹಗಳೇ ಮಾಡಿಕೊಳ್ಳುತ್ತವೆ. ಈ ಕಪ್ಪು ಕಾಯಗಳು 


ಗುಟ್ಟನ್ನು ತಂರ್ತ ವಿಶ್ವವಿದ್ಯಾ 
ಪಥ ಸಂಜೆ 


6C/ ಕರ್ತಾರನಿಗೊಂದು ಕಿವಿಮಾತು 


ಭಾರಿ ಪ್ರಮಾಣದಲ್ಲಿ ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಹೀಗೆ ಮಾಡುವಾಗ ಅವುಗಳ 
ಪಥದಲ್ಲಿ ಸ್ವಲ್ಪ ಮಟ್ಟಿಗೆ ವಿಚಲನೆಯಾಗುತ್ತದೆ. ಇದಲ್ಲದೆ ಈ ಬಂಡೆಗಳು ಇನ್ನೊಂದು 
ಪರಿಣಾಮವನ್ನುಂಟುಮಾಡುತ್ತವೆ. ಸತತವಾಗಿ ಸೌರ ವಿಕಿರಣವನ್ನು ಹೀರಿಕೊಂಡ ನಂತರ 
ಮರಳಿ ಶಕ್ತಿಯ ಉತ್ಸರ್ಜನೆಯಲ್ಲೂ ತೊಡಗುತ್ತವೆ . ಈ ಪ್ರಕ್ರಿಯೆ ಕೂಡ ಅದರ ಪಥ 
ಬದಲಾವಣೆಗೆ ಕಾರಣವಾಗಬಹುದು. ಈ ಗುಟ್ಟನ್ನು ಅರಿತ ಖಗೋಳ ತಂತ್ರಜ್ಞರಿಗೆ ಇನ್ನೊಂದು 
ಉಪಾಯ ಹೊಳೆದಿದೆ. ಕುದ್ರಗ್ರಹದ ಬೆಳಕು ಹೀರುವ ಪ್ರಮಾಣದಲ್ಲಿ ವ್ಯತ್ಯಯವಾಗುವಂತೆ 
ಈ ಕರಿ ಕಾಯವನ್ನು ಬಿಳಿಯಾಗಿಸಿದರೆ ? ಅದು ಹೇಗೆ? ಹೇಗೆಂದರೆ ಅಂಟು ಮಾಡಿದ 
ಸೀಮೆಸುಣ್ಣದ ಪುಡಿಯನ್ನು ಅದರ ಪಥದುದ್ದಕ್ಕೂ ಹರಡುವುದು - ಬಿಳಿ ಕಂಬಳಿ ಸ್ವಾಗತ . 
ಹಾಗೆ ಮಾಡಿದಾಗ ಕುದ್ರಗ್ರಹ ಉರುಳು ಸೇವೆ ಮಾಡಿಕೊಂಡು ತನ್ನನ್ನು ತಾನೇ ಸುಣ್ಣದ 
ಹೆದ್ದಾರಿಯಲ್ಲಿ ಬಂಧಿಸಿಕೊಳ್ಳುತ್ತದೆ ಉಡುಗೊರೆಯನ್ನು ಪ್ಯಾಕ್ ಮಾಡಿದಂತೆ. ಇದಿಷ್ಟನ್ನು 
ಸಾಧಿಸಿದರೆ ಈ ಆತಂಕವಾದಿಯ ದಾರಿಗೆ ಅಡ್ಡಬಂದು ಅದರ ದಾರಿ ಅದು ಹಿಡಿಯಲು 
ಅನುವಾಗುತ್ತದೆ. ನಿಜಕ್ಕೂ ಇದು ಭೂಜೀವಿಗಳಿಗೆ ಜೀವದಾನವಲ್ಲವೆ? ಒಂದುವೇಳೆ ಇದೂ 
ಫಲಿಸದಿದ್ದರೆ ಇನ್ನೂ ಒಂದು ಉಪಾಯವಿದೆ. 32ಮೀಟರ್ ವ್ಯಾಸದ ಸೌರಫಲಕವನ್ನಿಟ್ಟು 
ನಿರ್ದಿಷ್ಟ ಕೋನದಲ್ಲಿ ಬೆಳಕನ್ನು ಕೇಂದ್ರೀಕರಿಸಿ ಕ್ಷುದ್ರಗ್ರಹದ ಒಂದು ಭಾಗ ಸುಟ್ಟು 
ಬಾಷ್ಟ್ರೀಕರಣವಾಗುವಂತೆ ಮಾಡುವುದು , ಹತ್ತು ವರ್ಷ ಸತತವಾಗಿ ಆ ಕಾಯದ ಅದೇ 
ಜಾಗವನ್ನು ಸುಡುತ್ತ ಬಂದರೆ ಒಂದು ಕಿಲೋ ಮೀಟರ್ ವ್ಯಾಸದ ಆ ಭೂಪತಿಯನ್ನು 
ಒಂದಷ್ಟು ದೂರ ತಳ್ಳಬಹುದು. 
- 1950ಡಿ. ಎ . ಕುದ್ರಗ್ರಹ ಅಪ್ಪಳಿಸುವುದೇ ನಿಜವಾದರೆ ಅದು 2882ರ ಮಾರ್ಚ್ 
16ರಂದು , ಆಗಲೇ ಹೇಳಿದಂತೆ ಅಪ್ಪಳಿಸುವ ಸಾಧ್ಯತೆ 300ರಲ್ಲಿ 1 , ಕೈಯ್ಯಲ್ಲೇನೋ 
ತಂತ್ರಜ್ಞಾನವಿದೆ, ಆದರೆ ಕಾಲ ಸಾಕಷ್ಟಿದೆ ಎನ್ನಬೇಡಿ ಎನ್ನುತ್ತಿದ್ದಾರೆ ತಂತ್ರಜ್ಞರು , ಈ 
ಭೂಮಿಯನ್ನು ಉಳಿಸುವ ಕಾರ್ಯವನ್ನು ನಾವು ಒಂದಷ್ಟು ಮುಂದಿನ ಜನಾಂಗಕ್ಕೆ 
ಬಿಡಬೇಕಾಗುತ್ತದೆ. ಮುಂದಿನ ತಂತ್ರಜ್ಞಾನದ ಬಗ್ಗೆ ಭರವಸೆ ಇಡಬೇಕಾಗುತ್ತದೆ. ಪ್ರಸ್ತುತ 
ನಮ್ಮ ನಿಮ್ಮ ನಡುವೆ ಇರುವ ಆತಂಕವಾದಿಗಳ ಪಥ ಬದಲಿಸುವ ಕಾರ್ಯ ಆಗಬೇಕಾಗಿದೆ. 
ಇದನ್ನಂತು ನ್ಯೂಕ್ಲಿಯರ್ ತಂತ್ರ ಬಳಸಿ ಮಾಡಲು ಸಾಧ್ಯವಿಲ್ಲ ಅಲ್ಲವೆ ? ಗಾಂಧಿ ಹೇಳಿದ 
ಶಾಂತಿ ಮಂತ್ರಕ್ಕೆ ಹೆಚ್ಚು ತಾಕತ್ತು ಇದೆಯೋ ಏನೋ ! 


ಟಿಪ್ಪಣಿ 1. 

ಪ್ರೇಮದೇವತೆಯ ಬೆನ್ನೇರಿ . 
ಈ ಆಕಾಶದ ಭಯೋತ್ಪಾದಕನ ಹೆಸರು ಈರೋಸ್? - ವಯಸ್ಸು ಸುಮಾರು ನಾಲ್ಕು 
ಕೋಟಿ ವರ್ಷ , ಉದ್ಯೋಗ? ಗುರು ಮತ್ತು ಮಂಗಳ ಗ್ರಹಗಳ ಮಧ್ಯೆ ಉಂಡಾಡಿ 
ಗುಂಡನಾಗಿ ಅಡ್ಡಾಡುತ್ತ ಸೂರ್ಯನನ್ನು ಪರಿಭ್ರಮಿಸುವುದು , ಹವ್ಯಾಸ ? ಗುರುವಿನ ಕಣ್ಣು 
ತಪ್ಪಿಸಿ ಭೂಕಕ್ಷೆಯತ್ತ ಹರಿಹಾಯುವುದು , ವೈಯಕ್ತಿಕ ವಿವರ ? ಮೂವತ್ತೂರು ಕಿಲೋ 


ಆಕಾಶದ ಆತಂಕವಾದಿಗಳು /61 


ಮೀಟರು ಉದ್ದ ಹದಿಮೂರು ಕಿಲೋ ಮೀಟರು ಅಗಲ : ಐದು ಗಂಟೆ ಇಪ್ಪತ್ತು 
ನಿಮಿಷಗಳಿಗೊಮ್ಮೆ ಗಿರಿಕಿ ಹೊಡೆಯುವುದು , ಹಗಲಿನಲ್ಲಿ 100 ಡಿಗ್ರಿ ಸೆ . ಉಷ್ಣತೆಯಲ್ಲಿ 
ಬೇಯುವುದು, ರಾತ್ರಿಯಾದೊಡನೆ -150 ಡಿಗ್ರಿ ಸೆಂ . ಉಷ್ಣತೆಯಲ್ಲಿ ಶೈತ್ಯಗೊಳ್ಳುವುದು . 
ರೂಪ? ಬಲು ವಕ್ರ . ಒಳ ಬಂಡವಾಳ ? ಕಬ್ಬಿಣ, ನಿಕ್ಕಲ್ ಮೆಗ್ನಿಸಿಯಂ ಏನೆಲ್ಲ 
ಲೋಹಭಂಡಾರ , ಭೂಮಿಯನ್ನು ಸಮೀಪಿಸುವ ದಡೂತಿ ಕುದ್ರಗ್ರಹಗಳಲ್ಲೊಂದು . ' ಈರೋಸ್' 
ಎಂಬುದು ಗ್ರೀಕರ ಪ್ರೇಮ ದೇವತೆಯ ಹೆಸರು. ಈ ಭಯೋತ್ಪಾದಕನಿಗೆ ಈ ಹೆಸರು ಹೇಗೆ 
ಒಪ್ಪುತ್ತದೋ ತಿಳಿಯದು, ವೀರಪ್ಪನ್‌ಗೆ ' ಶಾಂತಿದೂತ', ' ಮನುಕುಲ ತಿಲಕ ' ಎಂದ 
ಹಾಗೆ! 

ಅಮೆರಿಕದ ಬಾಹ್ಯಾಕಾಶ ಶೋಧನಾ ನೌಕೆ ನಿಯರ್‌ ( Near Earth Asteroid , Ren 
dezvous) ಫೆಬ್ರವರಿ 2001ರ 14ರಂದು ಈ ದೈತ್ಯನ ಮೇಲೆ ಇಳಿದು ಅದರ 
ಅಂತರಂಗ, ಬಹಿರಂಗವನ್ನು ಬಿಂಬಿಸುವ ಸಹಸ್ರಾರು ಚಿತ್ರಗಳನ್ನು ಕಳುಹಿಸಿದೆ. ಇದು 
ಬಾಹ್ಯಾಕಾಶ ಚರಿತ್ರೆಯ ಮತ್ತೊಂದು ಮೈಲಿಗಲ್ಲು. ಇದರ ಯಶಸ್ಸಿನ ನಂತರ ಹಲವಾರು 
ಯೋಜನೆಗಳು ಮೊಳೆತಿವೆ . ಕುದ್ರಗ್ರಹಗಳನ್ನು ಬಾಹ್ಯಾಕಾಶದ ತಂಗುದಾಣಗಳಾಗಿ ಬಳಸಿ , 
ಅನ್ಯಗ್ರಹ ಅನ್ವೇಷಣೆಗೆ ಚಾಲನೆ ನೀಡಬಹುದೆ? ಇವುಗಳ ನೆಲೆಯ ಅನುಕೂಲತೆ ಬಳಸಿ 
ಪ್ರೋಮಯಾನದಲ್ಲಿ ಇವನ್ನು ಇಂಧನದ ಗೋದಾಮುಗಳಾಗಿ ಬಳಸಿ, ಮತ್ತಷ್ಟು ಆಚೆಗೆ 
ಎಗರಬಹುದೆ? ಅವುಗಳ ಅಮೂಲ್ಯ ಲೋಹ ಭಂಡಾರಗಳನ್ನು ಬಳಸಿ , ಅಲ್ಲೇ ಅದರ 
ಶೋಧನೆಗೆ ಬೇಕಾದ ಕೆಲವು ರಚನೆಗಳನ್ನು ಮಾಡಬಹುದೆ ? ಹೀಗೆ ಹತ್ತಾರು 
ಮುಂದಾಲೋಚನೆಗಳಿಗೆ ಈ ಯಶಸ್ಸು ಕುಮ್ಮಕ್ಕು ಕೊಟ್ಟಿದೆ. ಒಂದು ಕುದ್ರಗ್ರಹವನ್ನು ಅದರ 
ಕಕ್ಷೆಯಿಂದ ಕೆಲವು ಸೆಂ .ಮೀಟರ್ ಅತ್ತಿತ್ತ ತಳ್ಳಿದರೂ ಸಾಕು, ಅಂಥ ಸಾಧನೆಯೂ ಮನುಕುಲಕ್ಕೆ 
ದೊಡ್ಡ ಹೆಜ್ಜೆಯೇ . 

- ಟಿಪ್ಪಣಿ 2 . 

ಕ್ಷುದ್ರಗ್ರಹಗಳ ನಾಮಕರಣ 
ಹೆಸರಲ್ಲೇನಿದೆ ಎಂದು ಷೇಕ್ಸ್ಪಿಯರ್ ಕೇಳಿದಂತೆ ನಾವು ಕೇಳಬಹುದೆ ? ಸರ್ವಪಲ್ಲಿ 
ರಾಧಾಕೃಷ್ಣ ಎಂದೋ , ಶ್ರೀನಿವಾಸ ರಾಮಾನುಜ ಎಂದೋ , ಆಲ್ಬರ್ಟ್ ಐನ್‌ಸ್ಟೈನ್ ಎಂದೋ 
ನಾವು ಹೆಸರನ್ನು ಬದಲಾಯಿಸಿಕೊಂಡರೆ ಆಯಿತೆ - ಅವರ ಪ್ರತಿಭೆ ನಮ್ಮದಾಗುತ್ತದೆಯೆ ? 
ಹೆಸರಲ್ಲಿ ಎಲ್ಲವೂ ಇದೆ ಎನ್ನೋಣ, ಕ್ಷುದ್ರಗ್ರಹಗಳಿಗೂ ಹೆಸರು ಕೊಡುವ ಪರಿಪಾಟ 
ಮೊದಲಿನಿಂದಲೂ ಬಂದಿದೆ . ಸುಮಾರು 3000 ಕ್ಷುದ್ರಗ್ರಹಗಳಿಗೆ ಈಗಾಗಲೇ 
ನಾಮಕರಣವಾಗಿದೆ. ಅದಕ್ಕೂ ಒಂದು ಕ್ರಮವಿದೆ. ಅಂಥ ಕುದ್ರಗ್ರಹಗಳ ಕಕ್ಷೆಯನ್ನು ಸರಿಯಾಗಿ 
ಗಣನೆ ಮಾಡಬೇಕು. ಅದು ಕಕ್ಷೆಯಲ್ಲಿ ಪುನರಾವರ್ತಿಸುತ್ತದೆಯೇ ಎಂಬುದನ್ನು ಮತ್ತೆ 
ಮತ್ತೆ ಪರೀಕ್ಷಿಸಿ ಖಚಿತಪಡಿಸಿಕೊಳ್ಳಬೇಕು, ಇತರರು ತೆಗೆದ ಛಾಯಾಚಿತ್ರದೊಂದಿಗೆ, ನೀವು 
ತೆಗೆದ ಛಾಯಾಚಿತ್ರಗಳನ್ನು ಹೋಲಿಸಿ, ಮೊದಲು ಯಾರೂ ಇದನ್ನು ಗುರುತಿಸಿಲ್ಲವೆಂಬುದನ್ನು 
ಖಾತರಿ ಮಾಡಿಕೊಳ್ಳಬೇಕು. ಹಿಂದೆಲ್ಲ ರೋಮನ್ ದೇವತೆಗಳ ಹೆಸರುಗಳನ್ನು ಇವುಗಳಿಗೆ 
ನೀಡುತ್ತಿದ್ದರು . ಆದರೆ ಆ ಪಟ್ಟಿಯೂ ಮುಗಿಯುತ್ತ ಬಂದಾಗ ನಾಮಕರಣ ಪದ್ಧತಿಯಲ್ಲಿ 


62 / ಕರ್ತಾರನಿಗೊಂದು ಕಿವಿಮಾತು 


ಸ್ವಲ್ಪ ಉದಾರ ಮನೋಭಾವವನ್ನು ತೋರಿಸಲಾಯಿತು. ಪ್ರಸಿದ್ಧ ಸಂಗೀತಗಾರ ಬೆತೋವೆನ್ 
ಹೆಸರನ್ನು 1815ನೆಯ ಕ್ಷುದ್ರಗ್ರಹಕ್ಕೆ ಕೊಡಲಾಗಿದೆ . 1986ರಲ್ಲಿ ಛಾಲೆಂಜರ್ ನೌಕೆ 
ಸ್ಫೋಟಿಸಿ , ಅದರಲ್ಲಿದ್ದ ಏಳು ಮಂದಿಯೂ ಛಿದ್ರವಾಗಿ ಹೋದರು. ಅವರುಗಳ ಹೆಸರನ್ನು 
ಕುದ್ರಗ್ರಹಗಳಿಗೆ ನೀಡಲಾಗಿದೆ . ಹಾಗೆಯೇ ರಾಮಾನುಜ, ವೈನಬಾಪು ಇವರ ಹೆಸರನ್ನೂ 
ಕೆಲವು ಕುದ್ರಗ್ರಹಗಳಿಗೆ ಕೊಡಲಾಗಿದೆ. 


ಮಂಗಳನಲ್ಲಿ ಕಾಲೂರುವ ಮುನ್ನ 
ಮೊದಲೇ ಒಂದು ಮಾತನ್ನು ಸ್ಪಷ್ಟಪಡಿಸುತ್ತೇನೆ. ಅಮೆರಿಕದ 39ನೇ ರಾಷ್ಟ್ರಾಧ್ಯಕ್ಷ 
ಜಿಮ್ಮಿ ಕೊರ್ಟ‌್ರಗೂ ಕ್ಯಾಪ್ಟನ್ ಜಾನ್ ಕಾರ್ಟ‌್ರಗೂ ಏನೇನೂ ಸಂಬಂಧವಿಲ್ಲ . ಜಾನ್ 
ಕಾರ್ಟ‌್ರನ ಹೆಸರನ್ನು ಬಹುಮಂದಿ ಅಷ್ಟಾಗಿ ಕೇಳಿಲ್ಲ. ಜಗತ್ತು ಸ್ಮರಿಸುವಂಥ ದೊಡ್ಡ 
ಕೆಲಸವನ್ನೇನೂ ಆತ ಮಾಡಿಲ್ಲ, ಬಿಡಿ, ಈತ ವರ್ಜೀನಿಯದ ಒಬ್ಬ ಸಂಭಾವಿತ ವ್ಯಕ್ತಿ. 
ಅಮೆರಿಕದ ಸಿವಿಲ್ ಯುದ್ಧವಾದಾಗ ರಾಜ್ಯದ ಪರ ನಿಂತ ಸೈನ್ಯದಲ್ಲಿ ಮೇಲ್ದರ್ಜೆಯ 
ಮಿಲಿಟರಿ ಅಧಿಕಾರಿಯಾಗಿ ಆತ ಚೆನ್ನಾಗಿಯೇ ಹೋರಾಡಿದ , ಸಿವಿಲ್ ಯುದ್ಧ ಮುಗಿದಮೇಲೆ 
ಈತನ ಕೈಲಿ ಕೆಲಸವೂ ಇರಲಿಲ್ಲ , ಕಾಸೂ ಇರಲಿಲ್ಲ. ಅರೈಜೋನದ ಕಣಿವೆಗಳಲ್ಲಿ ಚಿನ್ನ 
ಹುಡುಕುತ್ತ ಸುಖೀ ದಿನಗಳ ಕನಸು ಕಂಡು ಆತ ಸದ್ದಿಲ್ಲದೆ ಹೊರಗೇಬಿಟ್ಟ. ಒಂದುದಿನ 
ಅಲ್ಲಿ ಚಿನ್ನ ಹುಡುಕುತ್ತಿರುವಾಗ ಯಾಕೋ ಹಿಂತಿರುಗಿ ನೋಡಿದ, ಎದೆ ಡವಡವ ಎಂದಿತು. 
ಅಪಾಚಿ ಬುಡಕಟ್ಟಿನ ನೂರಾರು ಯೋಧರು ಇವನ ಬೆನ್ನಟ್ಟಿ ಬರುತ್ತಿದ್ದರೆ , ಹಿಡಿದು ಸದೆ 
ಬಡಿಯಲು, ಅಷ್ಟೇ , ಮುಂದೇನಾಯಿತು ಎಂದು ತಿಳಿಯದು. ಸ್ಮರಣೆ ಮರುಕಳಿಸಿದಾಗ 
ಈತ ಆರೈಜೋನಾದಲ್ಲಿ ಇರಲೇ ಇಲ್ಲ. ಕಣ್ಣು ಬಿಟ್ಟು ನೋಡಿದ, ಆಕಾಶದಲ್ಲಿ ಎರಡು 
ಚಂದ್ರಮರು, ಎಲ್ಲೆಲ್ಲೂ ಶುಷ್ಠ ನೆಲ , ನೀರವತೆ . ಇವನ್ನೆಲ್ಲ ಹೇಗೋ ಸಹಿಸಿದ ಇನ್ನೊಂದು 
ಆಘಾತ ಕಾದಿತ್ತು. ಎದುರಿಗೆ ನಿಂತ ವ್ಯಕ್ತಿಗಳಿಗೆ ಆರು ಕಾಲುಗಳು, ಮನುಷ್ಯರೂ ಅಲ್ಲ , 
ಮೃಗವೂ ಅಲ್ಲ ಎನ್ನುವ ಚಹರೆ , ಗಾಬರಿಯಾಯಿತು. ಇವುಗಳ ಮಧ್ಯೆ ಸೌಂದರ್ಯದ 
ಖನಿಯಾಗಿ ಒಬ್ಬ ರಾಜಕುಮಾರಿ ನಸುನಗುತ್ತ ನಿಂತಿದ್ದಳು. ಆ ಜಾಗದ ಹೆಸರು ಮರಸೋಮ್. 
ಇದೇನಿದು ಥೇಟ್ ಅರೈಜೋನದ ದಕ್ಷಿಣ ಭಾಗದ ಮರುಭೂಮಿ ಇದ್ದಂತಿದೆಯಲ್ಲಾ 
ಅನ್ನಿಸಿತು ಕ್ಯಾಪ್ಟನ್‌ಗೆ, ಆದರೆ ಅದಾಗಿರಲಿಲ್ಲ . ಇಡೀ ನೆಲವೇ ಮುದುರಿಕೊಂಡು ಶಿಥಿಲವಾಗಿ 
ಎಲ್ಲಿ ಕರಗಿಬಿಡುತ್ತದೋ ಎನ್ನುವಂತಿತ್ತು . ಮುಂದೆ ? ಮುಂದೆ ಏನಾಯಿತೋ ಎಡ್ಗರ್ 
ರೈಸ್‌ನನ್ನೇ ಕೇಳಬೇಕು. ಆತ ಮಂಗಳ ಗ್ರಹ ಕುರಿತು ಬರೆದ ವಿಜ್ಞಾನದ ಕಥೆಯ ಒಂದು 
ಪುಟ ಇದು . 

ಮಂಗಳ ಗ್ರಹಗಳ ಜೀವಿಗಳನ್ನು ಕುರಿತು ಇಂಥ ಎಷ್ಟೋ ಕೃತಿಗಳು ಪುಂಖಾನುಪುಂಖವಾಗಿ 
ಬಂದಿವೆ. ಸಾಲು ಸಾಲಾಗಿ ನಿಂತು ಅಮೆರಿಕ ಯೂರೋಪ್‌ಗಳ ಓದುಗರು ಇಂಥವನ್ನು 
ಕೊಂಡು ಕಲ್ಪನೆಯಲ್ಲೇ ಸುಖಿಸಿದ್ದಾರೆ . ಭೂಲೋಕದವರ ದೃಷ್ಟಿಯಲ್ಲಿ ಅನ್ಯಗ್ರಹ ಜೀವಿಗಳೆಲ್ಲವೂ 
ಬುದ್ದಿಜೀವಿಗಳೇ . ನಮಗಿಂತ ಭಿನ್ನ ಚಹರೆ, ವಿಚಿತ್ರ ದೇಹ, ಎಲ್ಲೆಲ್ಲೋ ಕಣ್ಣುಗಳು , 


64 / ಕರ್ತಾರನಿಗೊಂದು ಕಿವಿಮಾತು 


ದೈತ್ಯಗಾತ್ರ , ವಿಚಿತ್ರ ಬಾಯಿ , ಅವರೆಲ್ಲರೂ ಭೂಮಿಯ ಹುಲುಮಾನವರನ್ನು ಎಗರಿಸಿಕೊಂಡು 
ತಮ್ಮ ಲೋಕಕ್ಕೆ ಕೊಂಡೊಯ್ಯುತ್ತಾರೆ ಎಂಬ ಪರಿಕಲ್ಪನೆ. ಶತಮಾನಗಳ ಕಾಲ ವಿಜ್ಞಾನ 
ಸಾಹಿತ್ಯ ಇಂಥ ಬುದ್ದಿ ಜೀವಿಗಳನ್ನೇ ವಸ್ತುವಾಗಿಸಿದೆ . 

ಇವೆಲ್ಲ ಕಥೆ ತಾನೆ ? ಓದಿ ಅರೆಕಾಲ ಕಲ್ಪನಾಲೋಕದಲ್ಲಿ ಹಾರಿ , ಅದೇ ಗುಂಗಿನಲ್ಲಿ 
ಬದಿಗಿಡಬಹುದು. ಇನ್ನೊಂದು ತಮಾಷೆಯ ಪ್ರಸಂಗ ನೋಡಿ, ಚಂದ್ರನಲ್ಲಿ ಮನುಷ್ಯ 
ಇಳಿದದ್ದೆಲ್ಲ ಹಸಿಸುಳ್ಳು, ಬುರುಡೆ ಎನ್ನುತ್ತಿದ್ದಾರೆ ಅಮೆರಿಕದ ಶೇ . 20 ಮಂದಿ . ಅಪೋಲೋ 
ಯಾತ್ರೆ ಬರಿ ನಾಟಕ , ಕ್ಯಾಲಿಫೋರ್ನಿಯಾದ ದಕ್ಷಿಣ ಭಾಗದ ಮರುಭೂಮಿಯಲ್ಲಿ ಈ 
ನಾಟಕವನ್ನು ಚಿತ್ರಿಸಿ ವಿಜ್ಞಾನಿಗಳು ವಂಚಿಸಿದ್ದಾರೆ ಎಂಬ ಸುದ್ದಿ ಇಡೀ ದೇಶದುದ್ದಕ್ಕೂ ಈಗ್ಗೆ 
ಎರಡು ವರ್ಷಗಳಲ್ಲಿ ಕ್ಷಣಾರ್ಧದಲ್ಲಿ ಹಬ್ಬಿತು. 2001ರ ಫೆಬ್ರವರಿಯಲ್ಲಿ ಅಮೆರಿಕದ 
ಫಾಕ್ಸ್ ಟಿ. ವಿ . ಈ ಆರೋಪ ಮಾಡಿದಮೇಲೆ ಈಗ ಇಡೀ ಅಪೋಲೋ ಯಾತ್ರೆಯನ್ನೇ 
ಅನುಮಾನದಲ್ಲಿ ನೋಡುವವರ ಸಂಖ್ಯೆ ಹೆಚ್ಚಿದೆ . ಅಪೋಲೋ ಯಾತ್ರೆಯ ರೂವಾರಿ 
' ನಾಸಾ ' ಸಂಸ್ಥೆ ಇದೀಗ ಸಾರ್ವಜನಿಕರ ಮನಸ್ಸಿನಲ್ಲಿರುವ ಸಂಶಯವನ್ನು ತೊಡೆದುಹಾಕಲು 
ಏನೆಲ್ಲ ಲಾಗಹಾಕುತ್ತಿದೆ. ನೀಲ್ ಆರ್ಮ್‌ಸ್ವಾಂಗ್ ಜೊತೆ ಚಂದ್ರಯಾನ ಮಾಡಿದ ಆಲ್ವಿನ್ 
ಜೊತೆಗೂಡಿ ' ಸೈಂಟಿಫಿಕ್ ಅಮೆರಿಕನ್ ' ಪತ್ರಿಕೆಗೆ ಆಕಾಶಯಾನದ ಬಗ್ಗೆ ಬರೆಯುತ್ತಿದ್ದ 
ಒಬರ್ಗ್ ಎಂಬಾತನಿಗೆ ನಾಸಾ ಸಂಸ್ಥೆ 15, 000 ಡಾಲರ್ ಕೊಟ್ಟು ಇಡೀ ಅಪೋಲೋ 
ಯಾತ್ರೆಯ ಎಲ್ಲ ಚಿತ್ರಗಳನ್ನೂ ಸೇರಿಸಿ ಒಂದು ಮಾನೋಗ್ರಾಫ್ ಬರೆಯಲು ಹೇಳಿದೆ. 
ಇದಲ್ಲದೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳದ ಮೌನ ಗುರು ಆರ್ಮ್‌ಸ್ವಾಂಗ್‌ನನ್ನು 
ತನ್ನೆಲ್ಲ ವಿಡಿಯೋ ಕ್ಲಿಪ್‌ಗಳ ಸಮೇತ ಹೊರಬಂದು ಸಾರ್ವಜನಿಕರಿಗೆ ' ಹೋ ' ಕೊಡಲು 
ಕೇಳಿಕೊಳ್ಳುತ್ತಿದೆ . 

ಭೂಗ್ರಹದ ಒಂದು ಮೂಲೆಯಲ್ಲಿ ಇಷ್ಟೆಲ್ಲ ಗುಲ್ಲಾಗುತ್ತಿರುವಾಗ ಅಮೆರಿಕ 2001ರಲ್ಲಿ 
ಮಂಗಳನತ್ತ ಹಾರಿಬಿಟ್ಟ 750 ಕಿಲೋ ಗ್ರಾಂ ತೂಕದ ಮಾರ್ ಒಡಿಸ್ಸಿ ಎಂಬ ನೌಕೆ, ಆ 
ಗ್ರಹದ ಉಪಗ್ರಹವಾಗಿ ಸುತ್ತುತ್ತ , ಹದ್ದಿನ ಕಣ್ಣು ನೆಟ್ಟು ನೆಲ ಸ್ಪರ್ಶಿಸದೆ ಅದನ್ನು ಮೂಸುತ್ತ 
ಎಲ್ಲಿ ನೀರಿರಬಹುದೆಂದು ನಿರಂತರ ಸರ್ವೇ ಮಾಡುತ್ತಿದೆ . ಇದರ ಜೊತೆಗೆ 1997ರಲ್ಲಿ 
ಹಾರಿಸಿದ ' ಮಾರ್ ಗ್ಲೋಬಲ್ ಸರ್ವೆಯರ್‌' ಎಂಬ ಸ್ವಚಲಿ ನೌಕೆ ಲೇಸರ್ ಕಿರಣಗಳನ್ನು 
ಹಾಯಿಸಿ, ಇಡೀ ಗ್ರಹದ ಉದ್ದಗಲದ ಎಲ್ಲ ಲಕ್ಷಣಗಳನ್ನೂ ದಾಖಲೆ ಮಾಡುತ್ತಿದೆ . ಈಗ 
ಮಂಗಳಗ್ರಹದತ್ತ ನೌಕೆಗಳ ನೂಕುನುಗ್ಗಲು. ತೀರ ಇತ್ತೀಚೆಗಷ್ಟೇ ಯೂರೋಪಿಯನ್ ಪ್ಲೇಸ್ 
ಏಜೆನ್ಸಿ ' ಮಾರ್ ಎಕ್ಸ್‌ಪ್ರೆಸ್ ' ಎಂಬ ನೌಕೆಯನ್ನು 'ಬೀಗಲ್ ' ಎಂಬ ಶೋಧಕ ಯಂತ್ರವನ್ನಿಟ್ಟು 
ಮಂಗಳನತ್ತ ಅಟ್ಟಿದೆ. ಅಮೆರಿಕ ಕೋಲಂಬಿಯ ನೌಕೆಯ ದುರಂತವನ್ನು ಲೆಕ್ಕಿಸದೆ ಸ್ಪಿರಿಟ್ ' 
ಮತ್ತು ' ಅಪಾರ್ಚುನಿಟಿ' ಎಂಬ ನೌಕೆಯನ್ನು ತುರ್ತಾಗಿ ಮಂಗಳನತ್ತ ಕಳಿಸಿದೆ. ಈ ಎಲ್ಲ 
ಶೋಧಗಳು ಮಂಗಳನನ್ನು ಆಮೂಲಾಗ್ರವಾಗಿ ಜಾಲಾಡಿ ಒಂದು ಚಮಚ ನೀರು ತಂದರೂ 
ಅದಕ್ಕೆ ಬೆಲೆಯಿದೆ. ಅಲ್ಲಿಂದ ಒಂದು ಬ್ಯಾಕ್ಟಿರಿಯ ತಂದರೂ ಅದಕ್ಕೆ ಭೂಗ್ರಹದಲ್ಲಿ ಭವ್ಯ 
ಸ್ವಾಗತ ಕಾದಿದೆ. ಇಷ್ಟೆಲ್ಲ ಸಾಧನೆಗಳು ಕಣ್ಣ ಮುಂದಿರುವಾಗ ಮಂಗಳನ ಮೇಲೆ ಕಾಲೂರಿ 
ನಿಲ್ಲಲು ಆಗುವುದಿಲ್ಲವೆ? ಮನುಕುಲಕ್ಕೆ ಇನ್ನೂ ಒಂದು ಜಿಗಿತ ಸಾಧ್ಯವಿಲ್ಲವೆ? ನಿಜ, 


ಮಂಗಳನಲ್ಲಿ ಕಾಲೂರುವ ಮುನ್ನ / 65 


ಚಂದ್ರ ನಮಗೆ ಸಮೀಪ ಆಕಾಶಕಾಯ , ಆದರೆ ಮಂಗಳ ? ಈ ಆಗಸ್ಟ್ ತಿಂಗಳಷ್ಟೇ ಅದು 
ಭೂಮಿಯ ತೀರ ಸಮೀಪಕ್ಕೆ ಬಂದಿತ್ತು. ಎಷ್ಟು ಸಮೀಪ ಗೊತ್ತೆ? ಕೇವಲ 5, 60 , 00 , 000 
ಕಿಲೋ ಮೀಟರು ಸಮೀಪ, ಅತಿ ದೂರವೆಂದರೆ 39 ಕೋಟಿ ಕಿ. ಮೀ . ಈ ದೂರವೇ 
ಬಾಹ್ಯಕಾಶದ ಎಲ್ಲ ಲೆಕ್ಕಾಚಾರವನ್ನೂ ತಂತ್ರಜ್ಞಾನವನ್ನೂ ಆಮೂಲಾಗ್ರವಾಗಿ ಪರಿಗಣಿಸುವಂತೆ 
ಮಾಡುತ್ತದೆ . 

ಒಂದು ಕಾಲೂರುವುದು ಎಂದು ? 
ಅಪೋಲೋ ಯಾತ್ರೆಯಿಂದ ಸ್ಫೂರ್ತಿಪಡೆದ ನಾಸಾ ವಿಜ್ಞಾನಿಗಳು ಮಂಗಳನಲ್ಲಿ 
ಕಾಲೂರುವುದನ್ನು ಕುರಿತು ಏನು ಹೇಳುತ್ತಾರೆ ? ಎಲ್ಲರ ತಲೆಯಲ್ಲೂ ಒಂದು ಅಂಶ 
ಸರ್ವಸಾಧಾರಣವಾಗಿ ನಿಂತುಬಿಟ್ಟಿದೆ . ಅದೆಂದರೆ ಮಾನವ ಸಹಿತ ಮಂಗಳ ಗ್ರಹಕ್ಕೆ 
ಹೋಗಬೇಕೆಂದರೆ ಅದು 50 ರಿಂದ 200 ಬಿಲಿಯನ್ ಡಾಲರ್ ಖರ್ಚಿನ ಬಾಬತ್ತು. 
ಒಂದು ಬಿಲಿಯನ್ ಎಂದರೆ ಗೊತ್ತಲ್ಲ ? ಒಂದು ಶತಕೋಟಿ, 
- 'ನಿಜ ಹೇಳುತ್ತೇನೆ ಕೇಳಿ: ಅಪೋಲೋ ಕಾರ್ಯಕ್ರಮವನ್ನು ಮುಂದುವರಿಸಿ ಎಂದು 
ನಾಸಾ ಸಂಸ್ಥೆಗೆ ಅಮೆರಿಕನ್ ಕಾಂಗ್ರೆಸ್ ಬೆಂಬಲಿಸಿದ್ದರೆ , ಮಂಗಳ ಗ್ರಹದಲ್ಲಿ ಹುಟ್ಟಿದ 
ಪ್ರಥಮ ಶಿಶು ಈ ಹೊತ್ತಿಗೆ ಜೂನಿಯರ್ ಹೈಸ್ಕೂಲ್‌ಗೆ ಹೋಗುತ್ತಿತ್ತು ' ಎನ್ನುತ್ತಾರೆ ಮಾರ್ 
ಸೊಸೈಟಿಯ ಅಧ್ಯಕ್ಷ ರಾಬರ್ಟ್ ಜುಬಿನ್ , ಅಲ್ಲಿ ಕಾಲೂರಲು ಸಾಧ್ಯವಾಗುವುದು ಇಂದಿನ 
ತಂತ್ರಜ್ಞಾನದ ಪ್ರಗತಿಯಲ್ಲಿ ಬಹುಶಃ 2020ರಲ್ಲಿ. 
* ' ಅಮೆರಿಕನ್ ಕಾಂಗ್ರೆಸ್ ಈಗ ಒಪ್ಪಿಗೆ ಕೊಡಲಿ , ಇಂದೇ ಸಿದ್ದತೆಗೆ ತೊಡಗಿದರೆ 
2020ರಲ್ಲಿ ಗ್ಯಾರಂಟಿ' ಎನ್ನುತ್ತಾರೆ ಮತ್ತೊಬ್ಬ ಬಾಹ್ಯಾಕಾಶ ವಿಜ್ಞಾನಿ ಲ್ಯಾಂಪ್‌ಸನ್ . 

'ರೈಟ್ ಬ್ರದರ್ ವಿಮಾನ ಕಂಡುಹಿಡಿದ 66 ವರ್ಷಗಳ ನಂತರ ನಾವು ಚಂದ್ರನಲ್ಲಿ 
ಇಳಿದೆವು. ಮಂಗಳನಲ್ಲಿ ಇಳಿಯಲು 66 ವರ್ಷಗಳಿಗಿಂತಲೂ ಹೆಚ್ಚು ಕಾಲಾವಕಾಶಬೇಕು ' 
ಎನ್ನುತ್ತಾನೆ ಅಪೋಲೋ 11 ರಲ್ಲಿ ಚಂದ್ರ ಯಾತ್ರೆ ಮಾಡಿ ಜಗತ್ಪಸಿದ್ದನಾದ ಆಲ್ವಿನ್ . 

'ಕೋಲಂಬಿಯ ಅಪಘಾತವಾಗುವ ಮುನ್ನ ನಾನು ಧೈರ್ಯವಾಗಿ ಹೇಳುತ್ತಿದ್ದೆ 2050ರ 
ಹೊತ್ತಿಗೆ ಮಂಗಳನ ಮೇಲೆ ಇಳಿಯುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು. 
ಈಗ ಆ ಧೈರ್ಯ ನನಗಿಲ್ಲ ' ಎನ್ನುತ್ತಾನೆ ನಾಸಾ ಸಂಸ್ಥೆಯ ಜೈವಿಕ ವಿಜ್ಞಾನ ವಿಭಾಗದ 
ನಿರ್ದೇಶಕ ಜಾನ್ ಚಾರ್ಲಸ್ . 

ಆಗೇನೋ ರಾಜಕೀಯ ಸ್ಥಿತಿ ಹಾಗಿತ್ತು ; ರಷ್ಯದೊಡನೆ ಶೀತಲ ಸಮರವಿತ್ತು, ತಂತ್ರಜ್ಞಾನದಲ್ಲಿ 
ರಷ್ಯನ್ನರನ್ನು ಹಿಮ್ಮೆಟ್ಟಿಸಬೇಕೆನ್ನುವ ಗುರಿ ಅಮೆರಿಕಕ್ಕಿತ್ತು. ಅಪೋಲೋ ಯಾತ್ರೆ ರೂಪುಗೊಂಡಿತ್ತು. 
ಈಗ ಅಂಥದ್ದೇನಿದೆ ತುರ್ತು ಸರ್ಕಾರಿ ಖಜಾನೆ ಬರಿದು ಮಾಡಬೇಕೆಂದರೆ ಮಂಗಳಗ್ರಹದ 
ಕಾರ್ಯಕ್ರಮವನ್ನು ಹಾಕಿಕೊಳ್ಳಬಹುದು' ಇದು ವಾಷಿಂಗ್ಟನ್‌ನ ಸ್ಪೇಸ್ ಮ್ಯೂಸಿಯಂನ 
ಅಧ್ಯಕ್ಷ ಲೆನಿಸ್‌ನ ತಳಮಳ. 

ಈ ವಾದ ವಿವಾದಗಳ ನಡುವೆಯೂ ' ನಾಸಾ ' ಸಂಸ್ಥೆ ಬರುವ ಕಾಲು ಶತಮಾನದಲ್ಲಿ, 
ಮನುಷ್ಯರನ್ನು ಮಂಗಳನಲ್ಲಿಳಿಸಲು ಈಗಿಂದೀಗಲೇ ಸಿದ್ಧತೆಗೆ ತೊಡಗಿದೆ. ' ಮಾರ್ ಎಕ್ಸ್‌ಪ್ರೆಸ್‌ ' 
ನೌಕೆಯೇನೋ ರಾಕೆಟ್ ವೇಗದಲ್ಲೇ ಮಂಗಳನತ್ತ ಹೊರಟಿದೆ. ಅದನ್ನು ನಿರ್ಮಿಸಿದ್ದು 


66/ ಕರ್ತಾರನಿಗೊಂದು ಕಿವಿಮಾತು 


ಎಕ್ಸ್‌ಪ್ರೆಸ್ ' ವೇಗದಲ್ಲಿ , ಈ ಎಕ್ಸ್‌ಪ್ರೆಸ್‌ನಲ್ಲಿ ಸದ್ಯಕ್ಕಂತೂ ಯಾವ ಪ್ರಯಾಣಿಕರೂ ಇಲ್ಲ . 
ಕಾಕತಾಳೀಯವೆಂಬಂತೆ ಇದೇ ಸಂದಂರ್ಭದಲ್ಲಿ ' ಮಂಗಳ ಯಾತ್ರೆಗೊಂದು ಕೈಪಿಡಿ ' 
ಎಂಬ ಪುಸ್ತಕವೂ ಬಿಡುಗಡೆಯಾಗಿದೆ. ದಿಡೀರ್ ಎಂದು ಸೃಷ್ಟಿಸಿದ ಕೃತಿ ಇದಲ್ಲ. 1964ರಲ್ಲಿ 
ಮೊತ್ತಮೊದಲು ಮಂಗಳ ನೌಕೆ 'ಮೇರಿನರ್ ' ತೆಗೆದ ಛಾಯಾಚಿತ್ರದಿಂದ ತೊಡಗಿ ಈ 
ವಾಕ್ಯವನ್ನು ನೀವು ಓದುತ್ತಿರುವ ಈ ಘಳಿಗೆಯಲ್ಲಿ ಮಂಗಳನ ನೆತ್ತಿಯಲ್ಲಿ ಹಾರಾಡುತ್ತಿರುವ 
ಗ್ಲೋಬಲ್' ಸರ್ವೇಯರ್' ಎಂಬ ನೌಕೆ ತೆಗೆದ ಎಲ್ಲ ಚಿತ್ರಗಳೂ ಸೇರಿದಂತೆ ಸಕಲ 
ಮಾಹಿತಿ ಇರುವ ಈ ಪುಸ್ತಕದ ಕರ್ತೃ ಈ ಸರ್ವೇಯರ್ ನೌಕೆಯ ರೂವಾರಿಯಲ್ಲೊಬ್ಬರಾದ 
ಹಾರ್ಟಮನ್ ಎಂಬ ತಜ್ಞ ಈ ಕೈಪಿಡಿ ಹಿಡಿದು ನೀವು ಮಂಗಳನ ಯಾತ್ರೆ ಮಾಡಬೇಕೆಂದರೆ 
ಅಥವಾ ಹಾರ್ಟಮನ್ ಅಲ್ಲಿನ ಯಾತ್ರಾ ಸ್ಥಳಗಳ ಬಗ್ಗೆ ನೀಡಿರುವ ವಿವರಗಳನ್ನು ಅನುಸರಿಸಿ 
ಒಂದೊಂದೇ ಜಾಗವನ್ನು ನೋಡಬೇಕೆಂದರೆ ಕನಿಷ್ಠ 20 ವರ್ಷಗಳಾದರೂ ಕಾಯಬೇಕು. 
ಎರಡು ಕೋಟಿ ಡಾಲರ್ ತೆತ್ತು ರಷ್ಯದ ನೆರವಿನಿಂದ ಬಾಹ್ಯಾಕಾಶದ ಮೊದಲ ಯಾತ್ರಿಕ 
ಎನ್ನಿಸಿಕೊಂಡ ಅಮೆರಿಕನ್ ಉದ್ಯಮಿ ಡೆನ್ನಿಸ್ ಟಿಟೋನಂತೆ ನೀವು ಮಂಗಳನತ್ತ 
ಹೋಗುವಿರಾದರೆ ಈಗಲೇ ಬುಕ್ ಮಾಡುವ ಅವಶ್ಯವಿಲ್ಲ , ಸ್ವಲ್ಪ ತಾಳಿ , 

ಒಂದೊಂದು ಗ್ರಹದ ವೈಶಿಷ್ಯ ಹೇಳಬೇಕಾದಾಗ ಇದು ಭೂಗ್ರಹದಂತೆ ಗಟ್ಟಿಯದೆ? 
ಅನಿಲ ದೈತ್ಯನೆ? ರಿಂಗ್ ಮಾಸ್ಟರೆ ? ಅಥವಾ ಸುಡುವ ಕೆಂಡವೆ ? ಅಥವಾ ಶೈತ್ಯದ ಚೆಂಡೆ ? 
ಹೀಗೆಲ್ಲ ವಿಶೇಷಣಿ ಬಳಸುವುದು ಸಾಮಾನ್ಯ ತಾನೆ ? ಕುಜ ಗ್ರಹವನ್ನು ರೋಮನ್ನರೇನೋ 
ಅದರ ಕೆಂಪು ಬಣ್ಣವನ್ನಾಧರಿಸಿ ಯುದ್ದ ದೇವತೆ ಎಂದರು . ನಮಗೆ ಕುಜ ಎಂದರೆ ಥಟ್ಟನೆ 
ನೆನಪಾಗುವುದು ಜಾತಕದ ಕುಜ ದೋಷ ಅಲ್ಲವೆ? ಆದರೆ ವಿಜ್ಞಾನಿಗಳು ಮಂಗಳನಲ್ಲಿ 
ಯಾವ ಅಮಂಗಳವನ್ನೂ ಕಂಡಿಲ್ಲ . ಹ್ಯಾಟ್' ಥರಿಸಿದ ಶನಿಯನ್ನೇ ಸೌರವ್ಯೂಹದ ಅತಿಸುಂದರ 
ಗ್ರಹ ಎನ್ನುತ್ತಾರೆ. ಮಂಗಳನನ್ನು 'ಘೋಲ್ ಇನ್ ಒನ್ ಪ್ಲಾನೆಟ್ ' ಎಂದು ಕೊಂಡಾಡುತ್ತಾರೆ . 
ನಾಲ್ಕು ಬೇರೆ ಬೇರೆ ತೇಪೆಗಳನ್ನು ತಂದು ಫುಟ್‌ಬಾಲಿಗೆ ಸೇರಿಸಿ ಹೊಲಿದ ಹಾಗೆ. 
ಸಂಜಯ ತನ್ನ ದಿವ್ಯ ಚಕ್ಷುಗಳಿಂದ ವೀಕ್ಷಿಸಿ ಕುರುಕ್ಷೇತ್ರ ಯುದ್ಧವನ್ನು ಧೃತರಾಷ್ಟ್ರನಿಗೆ 
ಹೇಳಿದ ಹಾಗೆ ಮೈಮನೌಕೆಗಳು ತೆಗೆದ ಚಿತ್ರಗಳನ್ನಾಧರಿಸಿ ಮಂಗಳನಲ್ಲಿ ನಡೆಯುತ್ತಿರುವ 
ಎಲ್ಲ ವಿದ್ಯಮಾನಗಳನ್ನೂ ತೆರೆದಿಟ್ಟಿದ್ದಾರೆ ಖಗೋಳ ವಿಜ್ಞಾನಿಗಳು, ಗಾತ್ರದಲ್ಲಿ ನಮ್ಮ ಭೂಮಿಯ 
ಅರ್ಧದಷ್ಟಿದೆ ಮಂಗಳ ( 6 ,796 ಕಿ . ಮೀ .), ಇದರ ದಕ್ಷಿಣ ಭಾಗ ಲಟಪಟ ಬಡಿದ 
ಉಿಗಳಿಂದ ಗಾಯವಾಗಿ ನೂರಾರು ಮೈಲಿಯುದ್ದಕ್ಕೂ ಮುಖದ ತುಂಬ ಬರೀ `ಮೈಲಿ'ಗಳೇ . 
ಆ ಭಾಗ ಚಂದ್ರನ ಮೈಯಂತಿದೆ. ಮಧ್ಯೆ ಮಧ್ಯೆ ನದಿ ಜಾಲ ಹೆಣೆದ ವಿನ್ಯಾಸ, ಉತ್ತರ 
ಭಾಗವೋ ಬುಲ್ಡೋಜರ್ ಹೊಡೆದ ನೆಲದಂತೆ ಬರೀ ನುಣುಪು. ಬಹುಶಃ ಹಿಂದಿನ 
ಸಮುದ್ರ ತೀರಗಳು ಇಲ್ಲಿದ್ದವೇನೋ . ಇನ್ನು ಮಂಗಳನ ಸಮಭಾಜಕ ವೃತ್ತ ? ಇದರದ್ದೇ 
ಒಂದು ದೊಡ್ಡ ವೃತ್ತಾಂತ . ಇಲ್ಲಿ 84, 500 ಅಡಿ ಎತ್ತರದ ಅಗ್ನಿಪರ್ವತವಿದೆ. ಇದರ 
ಹೆಸರು 'ಒಲಂಪಸ್ ಮಾನ್ಸ್ .' ಇದರ ಮುಂದೆ ನಮ್ಮ ಹಿಮಾಲಯದ ಗೌರಿಶಂಕರ 
ಶಿಖರ ವಾಮನಮೂರ್ತಿ, ಈ ದೈತ್ಯಾವತಾರ ಒಂದೆಡೆಯಾದರೆ ಮಂಗಳನ ನಡುವನ್ನೇ 
ಸೀಳಿದಂತೆ 2 , 000 ಕಿಲೋ ಮೀಟರು ಉದ್ದದ ಮಹಾಕಮರಿ ಬಾಯಿ ತೆರೆದು ನಿಂತಿದೆ. 


ಮಂಗಳನಲ್ಲಿ ಕಾಲೂರುವ ಮುನ್ನ /67 


ಅಮೆರಿಕದ ಗ್ರಾಂಡ್ ಕ್ಯಾನಿಯನ್ ಪ್ರಪಾತವನ್ನು ಇದು ಗುಳುಂ ಮಾಡಿಬಿಟ್ಟರೂ ಗೊತ್ತಾಗುವುದೇ 
ಇಲ್ಲ . ಇನ್ನು ಧ್ರುವವೋ ಗೌ ಎನ್ನುವ ಶುಷ್ಕ ಹಿಮದ ಟೋಪಿಗಳ ಭಂಡಾರ , ಎಲ್ಲೆಲ್ಲೂ 
ಬರೀ ದೂಳು, ದೂಳು, ಸುಳಿಗಾಳಿ ದೂಳನ್ನು ಮೆತ್ತಿಕೊಳ್ಳುತ್ತ ಇದ್ದಕ್ಕಿದ್ದಂತೆ ಇಡೀ ಗ್ರಹದಲ್ಲೆಲ್ಲ 
ತಾರಾಡಿಬಿಡುತ್ತದೆ. ಇಂಥವನ್ನೆಲ್ಲ ಹಾರ್ಟ್‌ಮನ್ ' ಮಂಗಳನ ಕೈಪಿಡಿಯಲ್ಲಿ ಹಿಡಿದಿಟ್ಟಿದ್ದಾನೆ', 
ಭೂಮಿಯಲ್ಲೇ ಕೂತು. 

ಈ ಸಮಸ್ಯೆಗಳ ಸರಮಾಲೆ 
ಮಂಗಳನ ದೂಳೇ ನಾಸಾ ವಿಜ್ಞಾನಿಗಳನ್ನು ನಿದ್ದೆಗೆಡಿಸಿದೆ. ಚಂದ್ರನಲ್ಲೂ ದೂಳಿದೆ ನಿಜ, 
ಆದರೆ ಮಂಗಳನಿಗೆ ದೂಳೇ ಸರ್ವಸ್ವ . ಮೋಮಯಾನಿಗಳಿಗೇಕೆ ಈ ಬಗ್ಗೆ ಹೆದರಿಕೆ ? 
ಅವರೆಲ್ಲ ವಿಶೇಷಪೋಷಾಕು ಧರಿಸಿರುತ್ತಾರಲ್ಲ ? ಇಷ್ಟಿದ್ದರೆ ಸಾಲದು ಎನ್ನುತ್ತಾರೆ ಬಾಹ್ಯಾಕಾಶದ 
ಉಡುಪುಗಳ ಬಗ್ಗೆಯೇ ಸಂಶೋಧನೆ ಮಾಡುತ್ತಿರುವ ನಾಸಾ ಪ್ರಯೋಗಾಲಯದ ವಿಜ್ಞಾನಿಗಳು . 
ಗಗನಯಾನಿಗಳು ತೊಡುವ ಬೂಟು, ಗೌಸು ಇವನ್ನೆಲ್ಲ ಒಂದು ಮೆಷಿನ್‌ನಲ್ಲಿ ಹಾಕಿ 
ಅದಕ್ಕೊಂದಿಷ್ಟು ದೂಳು ತುಂಬಿ ನಾವು ವಾಷಿಂಗ್ ಮೆಷಿನ್‌ನಲ್ಲಿ ಬಟ್ಟೆ ತೊಳೆಯುವಂತೆ 
ಅವನ್ನು ಜಾಲಾಡುತ್ತಿದ್ದಾರೆ. ಈ ದೂಳನ್ನು ಜೇಡಿಮಣ್ಣಿನ ರೂಪದಲ್ಲಿ ಇಲ್ಲಿ ಮೆತ್ತುತ್ತಿದ್ದಾರೆ . 
ಅವು ಪೋಷಾಕಿಗೆ ಅಂಟುತ್ತವೆಯೇ ಇಲ್ಲವೆ ? ಅಂಟಿದರೆ ಎಷ್ಟು ದೀರ್ಘಕಾಲ? ಇಂಥವನ್ನೆಲ್ಲ 
ಅಧ್ಯಯನ ಮಾಡುತ್ತಿದ್ದಾರೆ . ಇವಕ್ಕೆಲ್ಲ ಏನಿದೆ ಅರ್ಥ ? ಅನರ್ಥವಾಗದಿರಲಿ ಎಂದೇ ಈ 
ಎಚ್ಚರಿಕೆ. ಮಂಗಳನಲ್ಲಿ ಇಳಿದಾಗ ದೂಳು ಅವರ ಪೋಷಾಕಿನಲ್ಲಿ ಕೂತು ಕ್ಯಾಬಿನ್ನನ್ನೂ 
ಸೇರಬಹುದು. ಅಲ್ಲಿನ ಯಂತ್ರೋಪಕರಣಗಳ ಒತ್ತಡದ ಮುಚ್ಚಳಗಳಲ್ಲಿ ಕೂತು ಬಾಂಬಾಗಿ 
ಸ್ಫೋಟಿಸಬಹುದು. ಕಂಪ್ಯೂಟರಿನ ಡಿಸ್ಕ್ ಡ್ರೈವ್‌ಗಳನ್ನು ಹಾಳುಗೆಡವಬಹುದು. ಎಲೆಕ್ಟ್ರಾನಿಕ್ 
ಮಂಡಲದ ಮೇಲೆಕೂತು ಅದನ್ನು ಸ್ಥಗಿತಗೊಳಿಸಬಹುದು. ಎಂದೇ ಈರುಳ್ಳಿ ಸಿಪ್ಪೆಯಂತೆ 
ತೆಗೆಯಬಹುದಾದ ತೆಳ್ಳನೆಯ ಪೋಷಾಕುಗಳನ್ನು ರೂಪಿಸಲು ಸಂಶೋಧನೆಗಳನ್ನು 
ಮಾಡುತ್ತಿದ್ದಾರೆ . 

ಮೂವತ್ತು ವರ್ಷಗಳ ಹಿಂದೆ ಅಪೋಲೋ ಕಾರ್ಯಕ್ರಮದಲ್ಲಿ ಚಂದ್ರನನ್ನು ಮೆಟ್ಟಿ, 
ಆನಂತರ ಹತ್ತು ಬಾರಿ ಚಂದ್ರನನ್ನು ಮನುಷ್ಯ ತುಳಿದು ಬಂದಿದ್ದಾನೆ . ಈ ಯಶಸ್ಸು ಇಡೀ 
ಬಾನಂಗಳವೇ ಶೋಧನೆಗೆ ತೆರೆದಿದೆ ಎಂಬ ಹುಸಿ ಆಶ್ವಾಸನೆಯನ್ನು ನೀಡಿತ್ತು. ಈಗ 
ಪರಿಸ್ಥಿತಿ ಅರ್ಥವಾಗಿದೆ. ಎಣಿಕೆಯಂತೆ 1981ರಲ್ಲೇ ಮಂಗಳನಲ್ಲಿ ಮಂಗನೋ ಮಾನವನೋ 
ಇಳಿಯಬೇಕಾಗಿತ್ತು. ಆದರೆ ಆಗಲಿಲ್ಲ. ಸಮಸ್ಯೆ ಒಂದಲ್ಲ, ಬಾಹ್ಯಾಕಾಶದಲ್ಲಿ ಅತಿ ಅಪಾಯಕಾರಿ 
ವಿಕಿರಣಕ್ಕೆ ಯಂತ್ರಗಳು ಅದರೊಳಗಿರುವ ಗಗನಯಾನಿಗಳು ಒಡ್ಡಿಕೊಳ್ಳಬೇಕಾಗುತ್ತದೆ . ಗಗನ 
ನೌಕೆಯ ಹೊರಹೊದಿಕೆ ಸಾಮಾನ್ಯವಾಗಿ ಅಲ್ಯುಮಿನಿಯಂ ಲೋಹದಿಂದ ನಿರ್ಮಿತ, ಅತಿಶಕ್ತಿಯ 
ವಿಕಿರಣಗಳ ದಾಳಿ ಅಲ್ಯುಮಿನಿಯಂ ಹೊದಿಕೆಯನ್ನು ಕೆರೆದೂ ಕೆರೆದೂ ಅದನ್ನು ನಾಶಮಾಡುತ್ತದೆ 
ಎಂದು ತಿಳಿದಮೇಲೆ ವಿಜ್ಞಾನಿಗಳಲ್ಲಿ ಡವಡವ ಹೆಚ್ಚಾಯಿತು . ಒಂದುವೇಳೆ ಗಗನಯಾನಿಗಳಿಗೆ 
ವಿಕಿರಣ ತಟ್ಟಿತೋ ಕಥೆ ಮುಗಿಯಿತು. ಅದು ಸದ್ದಿಲ್ಲದೆ ಕೊಲ್ಲುತ್ತದೆ. ದೇಹದ ಜೀವಕೋಶಗಳ 
ಮೇಲೆ ದಾಳಿ ಮಾಡಿ ಬದುಕಿನ ಸೂತ್ರದಾರಿ ಡಿ . ಎನ್. ಎ . ಅಣುವನ್ನೇ ಮುಗಿಸಿಬಿಡುತ್ತದೆ. 
ಕೋಶ ಬದಲಾವಣೆ ಎಂದರೆ ಅದು ರಕ್ತದ ಕ್ಯಾನ್ಸರ್‌ಗೂ ಕಾರಣವಾಗಬಹುದು, ಶರೀರಕೇನೋ 


68/ ಕರ್ತಾರನಿಗೊಂದು ಕಿವಿಮಾತು 


ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳುವುದಕ್ಕೆ ಗೊತ್ತು. ಆದರೆ ಅದಕ್ಕೂ ಒಂದು ಮಿತಿ 
ಉಂಟಲ್ಲ! ಸೂರ್ಯ ಮೂಲದ ಕಾಸ್ಮಿಕ್ ಕಿರಣಗಳ ಪಡೆ ಎರಗಿದರೂ ಮೋಟಾರ್ 
ನರಕೋಶಕ್ಕೆ ಪೆಟ್ಟು . ಈ ಎಲ್ಲ ಕಾರಣಗಳಿಗಾಗಿ ಒಂದೇ ಬಾರಿಗೆ 250 ದಿನಗಳಿಗಿಂತ 
ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಮನುಷ್ಯ ಇರುವುದು ಸುರಕ್ಷ ಅಲ್ಲ ಎನ್ನುತ್ತಾರೆ. ಆದರೆ 
ಮಂಗಳನನ್ನು ತಲಪಿ ಹಿಂತಿರುಗಲು ಮೂರು ವರ್ಷಗಳೇ ಬೇಕಲ್ಲ . ಮಂಗಳನ ಮೇಲೆ 
ಇರಲಿ, ಅಲ್ಲಿಗೆ ಮನುಷ್ಯ ತಲಪುವುದೇ ಬಾರಿ ಅಪಾಯಕಾರಿ ಎಂದೇ ಈಗ ಹೈಡೋಜನ್ 
ಲೇಪಿತ ಹೊರಕವಚ ನಿರ್ಮಿಸುತ್ತಿದ್ದಾರೆ. ಇವು ಅಪಾಯಕಾರಿ ವಿಕಿರಣವನ್ನು ಹೀರಿಕೊಳ್ಳುವ 
ಸಾಧ್ಯತೆಯನ್ನು ಅಧ್ಯಯನ ಮಾಡುತ್ತಿದ್ದಾರೆ. 
- ನೀರಿಲ್ಲದ, ನೆರಳಿಲ್ಲದೆ ಒಂದು ಜೀವ ಕಣವೂ ಸದ್ಯಕ್ಕೆ ಕಾಣಬರದ, ಉಸಿರಾಡಲು 
ಆಕ್ಸಿಜನ್ ಇಲ್ಲದ ಈ ಅಂಗಾರಕ ಯಾಕಿಷ್ಟು ನರಕ ಸೃಷ್ಟಿಮಾಡಿದೆ ? ಏಕೆಂದರೆ ಅದು 
ತನ್ನನ್ನು ತಾನೇ ಬೆಂಕಿಯ ಕುಂಡದಲ್ಲಿ ಬಂಧಿಸಿಕೊಂಡಿದೆ . ನೈಟ್ರೋಜನ್, ಆರ್ಗಾನ್, 
ಆಕ್ಸಿಜನ್ , ಓಜೋನ್, ಕಾರ್ಬನ್ ಮಾನಾಕ್ಸೆಡ್ ಅನಿಲಗಳು ಅಲ್ಪಪ್ರಮಾಣದಲ್ಲಿದ್ದರೂ 
ಇಲ್ಲಿ ಇಂಗಾಲದ ಡೈಆಕ್ಸೆಡ್ದೇ ಯಜಮಾನಿಕೆ, ಬಿದ್ದ ಬಿಸಿ, ಹೀರಿದ ಬಿಸಿ, ಆರಿಹೋಗದ 
ಬಿಸಿ ಎಲ್ಲವನ್ನೂ ಭದ್ರಪಡಿಸಿಕೊಂಡು ಉಷ್ಣತೆ ಹೆಚ್ಚಿಸಿಕೊಂಡು, ಮಂಗಳನಿಗೆ ಅದೇ 
ಮುಳುವಾಗಿದೆ. ಹಗಲು 52 ಡಿಗ್ರಿ ಸೆಂ , ತಾಪ , ರಾತ್ರಿಯಾಯಿತೋ -120 ಡಿಗ್ರಿ ಸೆಂ . 
ಭೂಮಿಯ ಅತಿ ಶೀತದ ಅಂಟಾರ್ಕ್‌ಟಿಕ ಖಂಡದಲ್ಲೂ ಚಳಿಗಾಲದಲ್ಲೂ ಉಷ್ಣತೆಯ 
ಇಳಿಕೆ - 88 ಡಿಗ್ರಿ ಸೆಂ . ಇರುತ್ತದೆ . ಮಾರ್ಕ್ಸ್ ಆರ್ಬಿಟರ್ ನೌಕೆಗಳು ಮೌನವಾಗಿ ಹೇಳುತ್ತಲೇ 
ಬಂದಿವೆ - ಇಲ್ಲಿರುವ ಹಿಮದ ಟೋಪಿಯ ನೆಲದಾಳದಲ್ಲಿ ನೀರಿರಬಹುದು ಎಂದು 
ಅಲ್ಲಿನ ಛಾಯಾಚಿತ್ರಗಳು ಮತ್ತೆ ಮತ್ತೆ ನಮ್ಮ ಕಣ್ಣ ಮುಂದೆ ಹಿಡಿದಿವೆ. 400 ಕೋಟಿ 
ವರ್ಷಗಳ ಹಿಂದೆ ಇಲ್ಲೂ ನೀರು ಹರಿದಿತ್ತು, ಇಲ್ಲೂ ನದಿಗಳು ಹೊರಳಿದ್ದವು, ಈಗ 
ಮಂಗಳ ಗ್ರಹ ಬರಿಗೈ ಭಂಟನಾಗಿದೆ ಎಂದು. ಭೂಮಿಯ ಹತ್ತನೇ ಒಂದು ಭಾಗ 
ವಾತಾವರಣದ ಒತ್ತಡ. ಎಂದೇ ನೀರನ್ನು ಹಿಡಿದಿಡುವ ತಾಕತ್ತು ಈ ಗ್ರಹಕ್ಕಿಲ್ಲ . 

ನಿಮಗೆ ನೆನಪಿರಬಹುದು. 1969ರಲ್ಲಿ ಚರಿತ್ರಾರ್ಹ ಅಪೋಲೋ 11 ನೌಕೆ ಚಂದ್ರನ 
ಮೇಲೆ ಗಗನಯಾನಿಗಳನ್ನಿಳಿಸಲು ಸ್ಯಾಟರ್ನ್ ' ಎ' ಎಂಬ ರಾಕೆಟ್ ಬಳಸಿತ್ತು . 363 ಅಡಿ 
ಎತ್ತರದ 2955 ಟನ್ನು ತೂಕದ ಈ ದಡೂತಿ ರಾಕೆಟ್ 15 ಟನ್ನು ತೂಕದ 
ಅಪೋಲೋ ಕೋಶವನ್ನು ಹೊತ್ತು ಚಿಮ್ಮಿತ್ತು ಗಂಟೆಗೆ 40, 000 ಕಿ. ಮೀ .ವೇಗದಲ್ಲಿ. 
ಇದರಲ್ಲಿ ಇಂಧನವಾಗಿ ದ್ರವ ಹೈಡೋಜನ್ , ದ್ರವ ಆಕ್ಸಿಜನ್ ಕೆರೋಸಿನ್ನನ್ನು ಬಳಸಲಾಗಿತ್ತು. 
ಆದರೆ ಮಂಗಳನಲ್ಲಿ ಇಂಥ ದಡೂತಿ ಯಂತ್ರಗಳನ್ನು ಇಳಿಸುವುದು ಸುತರಾಂ ಆಗದ 
ಮಾತು . 1997ರಲ್ಲಿ ಪಾತ್ ಫೈಂಡರ್ ಜೊತೆ ಮಂಗಳನಲ್ಲಿ ಇಳಿದ ಸೋಜರ್ನರ್ ಎಂಬ 
ಪುಟ್ಟ ರೋಬಾಟ್ 10 ಕಿಲೋ ಗ್ರಾಂ ತೂಕವಿತ್ತು . ಮುಷ್ಟಿಯಲ್ಲಿ ಹಿಡಿಯಬಹುದಾದಷ್ಟು 
ಗಾತ್ರ , 1997ರಲ್ಲಿ ಬಂಡೆಯ ಮೇಲೆ ಏರಲು ಏನೆಲ್ಲ ತಿಣುಕಿತ್ತು, ಏನೆಲ್ಲ ಹೆಣಗಿತ್ತು 
ಗೊತ್ತಲ್ಲ ? ಚಂದ್ರನ ದೂರಕ್ಕಿಂತ ಮಂಗಳನ ದೂರ 200 ಪಟ್ಟು ಹೆಚ್ಚು. ಎಂದರೆ 
ಮನುಷ್ಯನ ಸಮೇತ ಅಲ್ಲಿ ಗಗನ ನೌಕೆಯನ್ನು ಇಳಿಸಬೇಕೆಂದರೆ ಎಂಥ ರಾಕೆಟ್ ಬಳಸಬೇಕು, 


ಮಂಗಳನಲ್ಲಿ ಕಾಲೂರುವ ಮುನ್ನ /69 


ಎಂಥ ಇಂಧನ ಬಳಸಬೇಕು ? ನಮ್ಮ ಮಾಮೂಲು ಪೆಟ್ರೋಲ್ ಅಂತೂ ಸಾಧ್ಯವಿಲ್ಲ 
ತಾನೆ ? ಹಾಗಿದ್ದಲ್ಲಿ ಬೇರೇನಿದೆ ಪರ್ಯಾಯ ಮಾರ್ಗ ? ಇದಕ್ಕೆ ಉತ್ತರ ಹೈಡೋಜನ್ 
ಎನ್ನುತ್ತಾರೆ . ಅದಕ್ಕೂ ಮುನ್ನ 2011ರಲ್ಲಿ ಗುರುಗ್ರಹಕ್ಕೆ ನ್ಯೂಕ್ಲಿಯರ್ ವಿದ್ಯುತ್ ಚಾಲಿತ 
ನೌಕೆ ಕಳಿಸುತ್ತೇವೆ. ಅದರ ಫಲಿತಾಂಶ ನೋಡೋಣ ಎಂದಿದೆ ನಾಸಾ ಸಂಸ್ಥೆ .. 

ನೀಲ್ ಆರ್ಮ್‌ಸ್ವಾಂಗ್ ಚಂದ್ರನ ಮೇಲೆ ಇಳಿಯುವ ಬದಲು ಮಂಗಳನಲ್ಲಿ ಇಳಿದು 
ಮರಳಿ ಬಂದಿದ್ದರೆ ಆತ ನಡೆದಾಡುವ ಸ್ಥಿತಿಯಲ್ಲೇ ಇರುತ್ತಿರಲಿಲ್ಲ. ಬಾಹ್ಯಾಕಾಶದಲ್ಲಿ 
ಮೂರು ವರ್ಷ ಇರುವುದೆಂದರೆ ಅದು ಬಹು ಸುದೀರ್ಘ ಕಾಲ . ಶರೀರದ ಮೇಲೆ ಅದರ 
ಪರಿಣಾಮ ಏನಾಗುತ್ತದೆಂದರೆ ಕೈ ಕಾಲುಗಳ ಮೂಳೆ ಲಟಲಟ ಮುರಿದು, ಮುಟ್ಟಿದರೆ 
ಮುರಿದು ಬೀಳುತ್ತದೇನೋ ಎನ್ನುವಂತಾಗುತ್ತದೆ . ಭೂಮಿಯ ಮೇಲೆ ನಾವು ನಡೆದಾಡುವಾಗಲೂ 
ಮೂಳೆಯ ಮೇಲೆ ಗರಿಷ್ಠ ಒತ್ತಡ ಬೀಳುತ್ತದೆ. ಆದರೆ ರಕ್ತದಲ್ಲಿರುವ ಕ್ಯಾಲ್ಸಿಯಮ್ಮನ್ನು 
ಹೀರಿಕೊಂಡು ಈ ಬಡಪಾಯಿ ಮೂಳೆ ಮತ್ತೆ ನಮ್ಮ ಒತ್ತಡವನ್ನು ನಿಭಾಯಿಸಲು ಸಜ್ಜಾಗುತ್ತದೆ . 
ಒಂದುವೇಳೆ ಗುರುತ್ವ ರಹಿತವಾದ ವಾತಾವರಣವನ್ನೋ ಅಥವಾ ಕನಿಷ್ಠ ಗುರುತ್ವ ಇರುವ 
ಸಂದರ್ಭದಲ್ಲಿ ಮುರಿದ ಮೂಳೆಗಳು ಮುನ್ನಿನ ಸ್ಥಿತಿ ತಲಪಲು ಸಾಧ್ಯವಿಲ್ಲ. ಹಾಗಿದ್ದರೆ 
ಈ ಮೂಳೆ ಮಾಂಸದ ತಡಿಕೆಯನ್ನು ಯಥಾಸ್ಥಿತಿ ಬಾಹ್ಯಾಕಾಶದಲ್ಲಿ ಉಳಿಸಿಕೊಳ್ಳುವುದು 
ಹೇಗೆ? ಹೇಗೆಂದರೆ ಅಲ್ಲಿ ಕೃತಕ ಗುರುತ್ವವನ್ನು ಸೃಷ್ಟಿಸಬೇಕು. ಮೂಳೆ ಮಾಂಸಕ್ಕೆ ಒಂದಷ್ಟು 
ವ್ಯಾಯಾಮ ಕೊಡಲು ನಿತ್ಯ ಒಂದಷ್ಟು ಸರ್ಕಸ್ ಮಾಡಬೇಕು. ಯಾಕೆಂದರೆ ಮಂಗಳನ 
ಗುರುತ್ವ ಭೂಮಿಯದರ ಮೂರನೇ ಒಂದು ಪಾಲು . ಭೂಮಿಯ ಮೇಲೆ ಮೂರಡಿ 
ಜಿಗಿಯುವಾಗ ಅದೇ ಶಕ್ತಿ ಬಳಸಿ ಅಲ್ಲಿ ಒಂಬತ್ತು ಅಡಿ ಜಿಗಿಯಬಹುದು. 

ಅಗ್ನಿಪರೀಕ್ಷೆ 
ಮಂಗಳನಲ್ಲಿ ಕಾಲೂರುತ್ತಲೇ ಪ್ರಾರಂಭ ಹೊಸ ಪರ್ವಕ್ಕೆ ಹೊಂದಾಣಿಕೆ , ಅಲ್ಲಿ ಯಂತ್ರಗಳ 
ಚಲನೆಗೆ ಶಕ್ತಿ ಬೇಕಲ್ಲ - ಅದನ್ನು ಇಂಧನಕೋಶಗಳು ಒದಗಿಸುತ್ತವೆ. ಹಿಮ ತುಂಬಿದ 
ಧ್ರುವದಲ್ಲಿ ಪುಟಾಣಿ ರೋಬಾಟ್‌ಗಳು ಪುಟಾಣಿ ಹಾರೆ ಹಿಡಿದು ನೆಲ ಬಗೆದು ನೀರೆತ್ತಲು 
ಕಾರ್ಯೋನ್ಮುಖವಾಗುತ್ತವೆ . ಅದೇನೋ ಸರಿ , ಆವರೆಗೆ ಖೇಚರರ ಪಾಡು ? ನೀರು ಬೇಕಲ್ಲ ? 
ನಾಸಾ ಸಂಸ್ಥೆ ಹೇಳುತ್ತದೆ ' ನಾವು ಈ ಗಗನಯಾನಿಗಳಿಗೆ ಉಪಕರಣ ಕೊಡುತ್ತೇವೆ. ಆ 
ಉಪಕರಣ ಬಳಸಿ ಅವರು ಅಲ್ಲೇ ನೀರು ಉತ್ಪಾದಿಸಿಕೊಳ್ಳಬೇಕು. ಎಲ್ಲ ಅನಿಲಗಳಿಗಿಂತ 
ಅಲ್ಲಿ ಕಾರ್ಬನ್ ಡೈಆಕ್ಸೆಡ್ ಪ್ರಮಾಣವೇ ಹೆಚ್ಚು, ಅಲ್ಲವೆ ? ಈ ಅನಿಲದಲ್ಲೂ ಒಂದಷ್ಟು 
ಹೈಡೋಜನ್ ಬಂಧಿಯಾಗಿ ಕುಳಿತಿರುತ್ತದೆ. ಕನ್ವರ್ಟರ್ ಬಳಸಿ ಈ ಕಾರ್ಬನ್ ಡೈಆಕ್ಸೆಡ್‌ನಿಂದಲೇ 
ಮೀಥೇನನ್ನೂ ನೀರನ್ನೂ ಉತ್ಪಾದಿಸಿಕೊಳ್ಳಬಹುದು . ನೀರನ್ನು ವಿಭಜಿಸಿ ಅದರ ಆಕ್ಸಿಜನ್ನನ್ನು 
ಧಾರಾಳವಾಗಿ ಸೇವಿಸಿ, ಅದನ್ನೇ ಉಸಿರಾಡಿ. ಅಲ್ಲಿ ಒಂದೊಂದು ಹನಿ ನೀರು ಜೀವ 
ಸಮಾನ, ನಾಚಿಕೆಪಟ್ಟಿಕೊಳ್ಳಬೇಡಿ, ನಿಮ್ಮ ಮೂತ್ರವನ್ನೇ ನೀವು ರೀಸೈಕಲ್ ಮಾಡಿ 
ಉಪಯೋಗಿಸಬೇಕಾಗುತ್ತದೆ. ಹೀಗೆ ಮಾಡುವಾಗ ಕಚಡ ಉತ್ಪಾದನೆಯಾಗುತ್ತದೆ ಎಂದು 
ಹೆದರುವ ಅವಶ್ಯಕತೆ ಇಲ್ಲ. ಅದನ್ನು ತಿಂದು ಜೀವಿಸಿಕೊಂಡು ಅದರಿಂದಲೇ ಬದುಕುವ 
ಸೂಕ್ಷ್ಮ ಜೀವಿಗಳನ್ನು ಕಳುಹಿಸಿಕೊಡುತ್ತೇವೆ. ಆದರೆ ಎಚ್ಚರಿಕೆ, ಅದರಲ್ಲಿ ಒಂದನ್ನೂ ಅಲ್ಲಿ 


70/ ಕರ್ತಾರನಿಗೊಂದು ಕಿವಿಮಾತು 


ಬಿಟ್ಟು ಬರಬೇಡಿ. ಇನ್ನೊಂದು ಕಿವಿಮಾತು, ಒಮ್ಮೊಮ್ಮೆ ಅಲ್ಲಿನ ದೂಳಿನ ಗಾಳಿ ಎಷ್ಟು 
ವೇಗವಾಗಿ ಗಿರಿಕಿ ಹೊಡೆಯುತ್ತದೆಂದರೆ ಇದ್ದಕ್ಕಿದ್ದಂತೆ ವಾತಾವರಣದಲ್ಲಿ ಎಂಟು ಕಿಲೋ 
ವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಿ ನಿಮಗೆ ಷಾಕ್ ಹೊಡೆಯಬಹುದು, ನಿಮ್ಮ ಕಂಪ್ಯೂಟರನ್ನೇ 
ಆಫ್ ಮಾಡಬಹುದು , ಅದನ್ನೂ ಹೇಗೆ ನಿಭಾಯಿಸಬೇಕೆಂದು ನಿಮಗೆ ಹೇಳುತ್ತೇವೆ' - 
ಇಂಥ ಟಿಪ್ಗಳನ್ನು ಕೊಡುತ್ತಿದ್ದಾರೆ ಗಗನ ಯಾತ್ರಿಗಳಿಗೆ ನಾಸಾ ತರಪೇತಿದಾರರು . 
- ಇವೆಲ್ಲ ಮುಗಿಸಿದರೆ ಎಲ್ಲವೂ ಆಯಿತೆಂದಲ್ಲ . ಏಕತಾನತೆಯನ್ನೂ ಏಕಾಂತವನ್ನೂ 
ಗಗನಯಾನಿಗಳು ಸುದೀರ್ಘಕಾಲ ನಿಭಾಯಿಸುವುದು ಹೇಗೆ ? ಈ ನೆಲ ತೊರೆದು ಮೂರು 
ವರ್ಷಗಳ ಕಾಲ ! ಇದು ಯಾವು ಯಾವುದೋ ರಾದ್ಧಾಂತಕ್ಕೆ ಕಾರಣವಾಗುತ್ತದೆ . ಮನಸ್ಸಿಗೆ 
ಹೆಚ್ಚಿನ ಒತ್ತಡಕ್ಕೆ ಒಬ್ಬೊಬ್ಬರು ಒಂದೊಂದು ಬಗೆಯಲ್ಲಿ ಪ್ರತಿಕ್ರಿಯಿಸುತ್ತಾರೆ. ರಷ್ಯ ಇಂಥ 
ಅಂಶಗಳನ್ನೆಲ್ಲ ಪರಿಗಣಿಸಿ , ಗಗನಯಾತ್ರಿಗಳಿಗೆ ಅತ್ಯಂತ ಕಠಿಣತಮ ಪರೀಕ್ಷೆಯನ್ನು ಒಡ್ಡುತ್ತದೆ . 
ಒತ್ತಡ ತಟ್ಟಿಕೊಳ್ಳಲಾರದೆ ಗಗನಯಾತ್ರಿಗಳು ಮಾರಾಮಾರಿ ಮಾಡಿ ಮುಷ್ಟಿಯುದ್ಧದಲ್ಲಿ 
ತೊಡಗಿದ್ದೂ ಉಂಟು. ಇನ್ನು ಗಗನಯಾತ್ರಿ ಮಹಿಳೆಯಾಗಿದ್ದರಂತೂ ಇನ್ನೊಂದು ಬಗೆಯ 
ಸಮಸ್ಯೆ , ಅದು ಗಂಡಸರ ಕಾಟ ! ಇಂಥವನ್ನೆಲ್ಲ ಪರಿಗಣಿಸಿದರೆ ಗಂಡ ಹೆಂಡತಿಯರ 
ಜೋಡಿಯನ್ನೇ ಅಲ್ಲಿಗೆ ಕಳುಹಿಸುವುದು ಅನುಕೂಲವಲ್ಲವೇ ಎಂದು ಬಾಹ್ಯಾಕಾಶದ ಮನೋ 
ವಿಜ್ಞಾನ ತಜ್ಞರು ಯೋಚಿಸುತ್ತಿದ್ದಾರೆ . ಇದೀಗ ಮಂಗಳನ ಯಾತ್ರೆಗೆ ನೆರವಾಗಲೆಂದು 
ಮುಂದಿನ ವರ್ಷ( 2004 ) ಆರು ಮಂದಿ ಗಗನಯಾತ್ರಿಗಳನ್ನು 4, 500 ಚದರ ಅಡಿ 
ವಿಸ್ತೀರ್ಣದ ಕೋಣೆಯಲ್ಲಿ 500 ದಿನಗಳ ಕಾಲ ಕೂಡಿಹಾಕಿ , ಮಿತ ಆಹಾರ, ಮಿತ 
ಆಕ್ಸಿಜನ್ ನೀಡಿ, ಅವರ ವರ್ತನೆಯನ್ನು ಅಧ್ಯಯನ ಮಾಡಲು ರಷ್ಯದ ಬಾಹ್ಯಾಕಾಶ 
ಸಂಶೋಧನಾ ಸಂಸ್ಥೆಯ ಜೈವಿಕ ವೈದ್ಯಕೀಯ ವಿಭಾಗ ಮುಂದಾಗಿದೆ . ಒಂದುವೇಳೆ ಈ 
ನಕಲೀ ಮಕೊಠಡಿಯಿಂದ ಪರೀಕ್ಷಾರ್ಥಿಗಳು ಹೊರಬರಲು ಹಾತೊರೆದರೆ ಇದರ 
ಅರ್ಥ ಸತತ ಮೂರು ವರ್ಷಗಳ ಕಾಲ ಯಾವ ಭೂಪನೂ ಮಂಗಳ ಯಾತ್ರೆ ಮಾಡಲಾರ 
ಎಂದಾಗುತ್ತದೆ. 
- ಗಗನ ನೌಕೆಗಳೆಲ್ಲವೂ ಎಲ್ಲ ಸಂದರ್ಭಗಳಲ್ಲೂ ಯಶಸ್ವಿ ಸಾಧಿಸಿಲ್ಲ. ಮಂಗಳನ ಶೋಧಕ್ಕೆಂದು 
ಕಳಿಸಿದ ಕೆಲವು ನೌಕೆಗಳು ಕಣ್ಮರೆಯಾಗಿವೆ. ಕೆಲವು ಆ ನೆಲಕ್ಕೆ ಡಿಕ್ಕಿ ಹೊಡೆದು ಆತ್ಮಹತ್ಯೆ 
ಮಾಡಿಕೊಂಡಿವೆ. 1999ರಲ್ಲಿ ಮಾರ್ ಪೋಲಾರ್ ಲ್ಯಾಂಡರ್ ಎಂಬ ನೌಕೆ ನೆಲದಿಂದ 
ಕಳಿಸಿದ ಕಮಾಂಡನ್ನು ಬ್ರಿಟಿಷ್ ಪದ್ಧತಿಯಲ್ಲಿ ಸ್ವೀಕರಿಸಬೇಕೋ , ಮೆಟ್ರಿಕ್ ಪದ್ಧತಿಯಲ್ಲಿ 
ಸ್ವೀಕರಿಸಬೇಕೋ ಎಂಬ ಗಲಿಬಿಲಿಯಲ್ಲಿ ಯಾವುದನ್ನೂ ಸ್ವೀಕರಿಸದೆ ಢಮಾರೆಂದು ಮಂಗಳನ 
ನೆಲಕ್ಕೆ ಡಿಕ್ಕಿ ಹೊಡೆಯಿತು. ಮೊನ್ನೆ ಮೊನ್ನೆ ಕಲ್ಪನಾ ಚಾವ್ವಾ ಮತ್ತೆ ಆಕೆಯ ಗಗನ 
ಸಂಗಡಿಗರು ಕೋಲಂಬಿಯ ದುರಂತದಲ್ಲಿ ಸ್ಫೋಟವಾದ ಗಾಯ ನೆನಪಿನಲ್ಲಿ ಇನ್ನೂ ಮಾಸಿಲ್ಲ. 
ಮಂಗಳ ಗ್ರಹದಂಥ ದೂರ ಕಾಯಕ್ಕೆ ಯಾನ ಯೋಜಿಸಿದಾಗ ಎದುರಾಗುವ ಎಲ್ಲ 
ಸಮಸ್ಯೆಗಳ ಪರಿಪೂರ್ಣ ತಿಳಿವು ಇನ್ನೂ ತಂತ್ರಜ್ಞರಿಗೆ ಸಿಕ್ಕಿಲ್ಲ . ಪ್ರೋಮಯಾನದಲ್ಲಿ ಯಶಸ್ಸು 
ಎಂದರೆ ಶೇಕಡಾವಾರಿನಲ್ಲಿ ಹೇಳಲಾಗುವುದಿಲ್ಲ. ಶೇ . 99 ಭಾಗ ಯಶ ಗಳಿಸಿದರೂ ಅದು 
ವೈಫಲ್ಯವೇ , ನೂರಕ್ಕೆ ನೂರರಷ್ಟು ಇದ್ದಾಗ ಮಾತ್ರ ಅದು ನಂಬಲರ್ಹ, ಯಾತ್ರಿಗಳು ಮರಳಿ 


ಮಂಗಳನಲ್ಲಿ ಕಾಲೂರುವ ಮುನ್ನ 171 


ಬಂದಾರೆಂಬ ಖಾತ್ರಿ . .! 

ಇಂಥ ಗಣನೆ ಮಾಡುವುದಕ್ಕೇ ನಾಸಾದಲ್ಲಿ ಒಂದು ತಂಡವಿದೆ. ಮಂಗಳ ಗ್ರಹದ 
ಯಾನ ಕುರಿತಂತೆ ಈ ತಂಡ ಹೇಳುತ್ತದೆ - ' ಯಶಸ್ಸು ಕೇವಲ 25 ಭಾಗ ' ಎಂದು . 
ಮನುಷ್ಯ ಈವರೆಗೆ ಮಾಡಿರುವ ಸಾಧನೆಗಳಲ್ಲೆಲ್ಲ ಮಾನವ ಸಹಿತ ಮಂಗಳ ಯಾನದ 
ಸಾಹಸ ಅತಿ ಹೆಚ್ಚಿನ 'ರಿಸ್ಟ್ ' ಎನ್ನುವುದನ್ನು ತಂತ್ರಜ್ಞರೇ ಒಪ್ಪಿಕೊಂಡಿದ್ದಾರೆ. ಹಾಗಿದ್ದಲ್ಲಿ 
ಜೀವವನ್ನೇ ಪಣವಾಗಿಡುವ ಈ ಸಾಹಸ ಏಕೆ ? ಏಕೆಂದರೆ ನಿಸರ್ಗ ಎಸಗುವ ಸವಾಲನ್ನು 
ಮಾನವರಷ್ಟೇ ಸ್ವೀಕರಿಸಲು ಅರ್ಹರು ತಾನೆ ? ಅದೂ ಕೆಲವರಷ್ಟೇ ! 


ಟಿಪ್ಪಣ 1. 
ಮಂಗಳ ಶೋಧದ ಮೈಲಿಗಲ್ಲುಗಳು 


ಮೇರಿನರ್ 4( ಅಮೆರಿಕ - 1964) 


ಮಂಗಳ ಗ್ರಹದ 10,000 ಕಿ. ಮೀ . 
ಸಮೀಪದಿಂದ ತೆಗೆದ 22 ಚಿತ್ರಗಳ 
ರವಾನೆ. ಅಲ್ಲಿ ಜೀವಿಗಳಿವೆಯೆಂಬ 
ಕಲ್ಪನೆಗೆ ಲಗಾಮು. 


ಮೇರಿನರ್ 6( ಅಮೆರಿಕ - 1969) 


ಮಂಗಳನ ಸಮಭಾಜಕ ವೃತ್ತದ ಮೇಲೆ 
ಹಾರಾಡಿ 76 ಚಿತ್ರಗಳ ರವಾನೆ. ಅಲ್ಲಿನ 
ಭೂಸ್ವರೂಪದ ಬಗ್ಗೆ ಸ್ಪಷ್ಟ ಚಿತ್ರಣ 
ಇದರಿಂದ ಲಭ್ಯ . 


ಮೇರಿನರ್ 7(ಅಮೆರಿಕ - 1969) 


3,500 ಕಿ. ಮೀ ಸಮೀಪದಿಂದ ದಕ್ಷಿಣ 
ಗೋಳಾರ್ಧದ ಮೇಲೆ ಹಾರಾಟ. 120 
ಚಿತ್ರಗಳ ರವಾನೆ . 


ಮಾರ್ 2( ಸೋವಿಯತ್ ರಷ್ಯ - 1971 ) 


ಗ್ರಹದ ಮೇಲೆ ಇಳಿದು ಅನಂತರ 
ಅಪ್ಪಳಿಸಿ ನಾಶ. 


ಮಾರ್ 3 (ಸೋವಿಯತ್ ರಷ್ಯ - 1971) 


ಗ್ರಹದ ಮೇಲೆ ಇಳಿದು ಸಂಪರ್ಕ ಸ್ಥಗಿತ. 


ಮೇರಿನರ್ 9 ( ಅಮೆರಿಕ - 1971 ) 


ನೌಕೆಯ ಆರ್ಬಿಟರ್‌ನಿಂದ 7329 
ಚಿತ್ರಗಳ ರವಾನೆ. 


ವೈಕಿಂಗ್ 1 ( ಅಮೆರಿಕ - 1975) 


ಗ್ರಹದ ಮೇಲೆ ಇಳಿದ ನಂತರ ಸಂಪರ್ಕ 


ಸ್ಥಗಿತ. 


72/ ಕರ್ತಾರನಿಗೊಂದು ಕಿವಿಮಾತು 


ವೈಕಿಂಗ್ 2 ( ಅಮೆರಿಕ - 1975 ) 


ಗ್ರಹದ ಮೇಲಿ ಇಳಿದು ಮಣ್ಣಿನ ಪರೀಕ್ಷೆ. 


ಮಾರ್ ಸರ್ವೇಯರ್‌ ( ಅಮೆರಿಕ -1997) 


ಮಾರ್ ಗ್ಲೋಬಲ್ ಸರ್ವೇಯರ್ 


ಮೊತ್ತಮೊದಲ ಬಾರಿಗೆ ಇಡೀ ಗ್ರಹದ 
ಪರಿಪೂರ್ಣ ಸಮೀಕ್ಷೆ. ಪಾತ್‌ಫೈಂಡರ್ 
ಎಂಬ ನೌಕೆ ಇಳಿಸಿ, ಸೋಜರ್ನರ್ 
ಎಂಬ ರೋಬಾಟ್‌ನಿಂದ ಶಿಲಾಧ್ಯಯನ. 
ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತ 
ಇಂದಿಗೂ ಮಂಗಳನ 
ಉಪಗ್ರಹವಾಗಿ ಮೋಜಣಿ ಯಲ್ಲಿ 
ನಿರತವಾಗಿದೆ. 


( ಅಮೆರಿಕ - 1997) 


ಮಾರ್ ಒಡಿಸ್ಸಿ ( ಅಮೆರಿಕ -2001) 


ಮಣ್ಣು ಮತ್ತು ನೀರಿನ ಪರೀಕ್ಷೆಯಲ್ಲಿ 
ತೊಡಗಿದೆ. 


ಮಂಗಳ ಗ್ರಹನತ್ತ ಹೊರಟಿದೆ 


ಮಾರ್ ಎಕ್ಸ್‌ಪ್ರೆಸ್ ( ಯೂರೋಪಿಯನ್ 
ಸ್ಪೇಸ್ ಏಜೆನ್ಸಿ - 2003 ) 


ಸ್ಪಿರಿಟ್ ( ಅಮೆರಿಕ - 2003 ) 


ಮಂಗಳ ಗ್ರಹದತ್ತ ಹೊರಟಿದೆ 


ಅಪಾರ್ಚುನಿಟಿ ( ಅಮೆರಿಕ - 2003) 


ಮಂಗಳ ಗ್ರಹದತ್ತ ಹೊರಟಿದೆ. 


ಯಡಿಯೂರಿನ ಪಚ್ಚೆ ಗಣಿಯ ನೀವು ಕಂಡಿರ ? 


ಬೆಂಗಳೂರು ಮಹಾನಗರದಲ್ಲಿ ಏನೇನೋ ಕಾಣೆಯಾಗುತ್ತವೆ. ಫೈ ಓವರ್ 
ನಿರ್ಮಾಣ ಶುರುವಾದಾಗಿನಿಂದ ಬೆಳೆದ ಮರಗಳೇ ಮಂಗಮಾಯ , ಮ್ಯಾನ್ 
ಹೋಲ್‌ಗಳಲ್ಲಿ ಮಹಿಳೆಯರೇ ಮಾಯ , ಹಾಡುಹಗಲಲ್ಲೇ ನಿಮ್ಮ ಬೈಕುಗಳು 
ಸ್ಕೂಲಿಗೆ ಹೋದ ಹಸುಳೆಗಳು - ಹಾಗೆಯೇ ಬಿಟ್ಟರೆ ನಿಮ್ಮ ಸೈಟುಗಳು ಏನೆಲ್ಲ ನಾಪತ್ತೆ. 
ಯಡಿಯೂರು ಕೂಡ ಬೆಂಗಳೂರಿನ ಹಳೆಯ ಬಡಾವಣೆ ತಾನೆ ? ಅಲ್ಲೂ ಕಾಣೆಯಾದ 
ಐಟಂಗಳು ಬೇಕಾದಷ್ಟಿವೆ . ಈಚೆಗೆ ಯಡಿಯೂರಕೆರೆಯ ಹೂಳೆತ್ತುವಾಗ ಜಾನ್‌ ದೇವರಾಜ್ 
ಮತ್ತು 3000 ಬೀದಿ ಮಕ್ಕಳು ಸೇರಿ 1992ರಲ್ಲಿ ನಿರ್ಮಿಸಿದ್ದ ಭರವಸೆಯ ಶಿಲ್ಪವನ್ನು 
ಬುಲ್ಡೋಜರ್ ಹೊಸಕಿಹಾಕಿದೆ . ಸದ್ಯದಲ್ಲಿ ಈ ಕೆರೆಯಲ್ಲಿ ಕಾಣೆಯಾಗದೆ ಬಿಗಿಪಟ್ಟು 
ಹಾಕಿಕೊಂಡಿರುವುದು ಗಣಪತಿ ಮಾತ್ರ . ಮುಳುಗಲು ನೀರಿಲ್ಲ, ` ಬೆನಕ ಬೆನಕ ಏಕದಂತ 
ಪಚ್ಚೆಕಲ್ಲು ಪಾಣಿಬಟ್ಟು' ಎಂದೆಲ್ಲ ಸ್ತುತಿಸಿ ಗಣಪತಿಯನ್ನು ವಿಸರ್ಜಿಸಲು ಈ ಬಾರಿ( 2004 ) 
ಯಡಿಯೂರು ಕೆರೆಯನ್ನು ಹುಡುಕುವ ಬದಲು ಬಾವಿಯನ್ನೋ ತಪ್ಪಿದರೆ ಬಕೆಟ್ಟನ್ನೋ 
ಭಕ್ತಾದಿಗಳು ಹುಡುಕಬೇಕಾಯಿತು . 
- ಬೆಳೆಯುತ್ತಿರುವ ಬೆಂಗಳೂರು ನಗರದಲ್ಲಿ ಕಳೆದುಹೋಗಿರುವ ಲಿಸ್ಟ್‌ನಲ್ಲಿ ಐನಾತಿ ಪಚ್ಚೆ 
ಕಲ್ಲಿನ ಗಣಿಯೂ ಸೇರಿದೆ - ಅದೂ ಯಡಿಯೂರಲ್ಲೇ , ಮೂವತ್ತರ ದಶಕದಲ್ಲಿ ಯಡಿಯೂರೆಂಬ 
ಬೆಂಗಾಡಲ್ಲಿ ಬೆಣಚು ಕಲ್ಲನ್ನು ಸಮೀಕ್ಷಿಸುವಾಗ ಅದರಲ್ಲಿ ಅಂಟಿಕೊಂಡಿದ್ದ ಹಸುರು ಹರಳುಗಳೂ 
ಭೂವಿಜ್ಞಾನಿಗಳ ಕಣ್ಣಿಗೆ ಬಿದ್ದವು. ಅವು ಬೆರಿಲ್‌ ಹರಳುಗಳು , ಜ್ಯಾಮಿತಿಯ ಸೂತ್ರಬದ್ದ 
ಏಣುಗಳು, ಕಂಬದಂತೆ ಆಕರ್ಷಕ ರೂಪ, ಪಚ್ಚೆ ಹಸುರು. ಹೌದು, ಅದು ಪಚ್ಚೆಯೇ . 
ಶುರುವಾಯಿತು ಈ ರತ್ನದ ಬೇಟೆಗೆ, ರತ್ನ ಅಲ್ಲದಿದ್ದರೂ ಅಷ್ಟೇ ಬೆರಿಲ್ ಖನಿಜದಲ್ಲಿ 
ಬೆರಿಲಿಯಮ್ ಎಂಬ ಧಾತುವಿರುತ್ತದೆ. ಬಲು ಅಪರೂಪದ್ದು. ಎಕ್ಸ್ - ರೇ ನಳಿಕೆಯಲ್ಲಿ 
ಗವಾಕ್ಷಿ ಮಾಡಲು ಇದನ್ನೇ ಬಳಸುತ್ತಾರೆ . ರಾಕೆಟ್ ನಿರ್ಮಾಣಕ್ಕೂ ಇದು ಬೇಕು, ಪರಮಾಣು 
ರಿಯಾಕ್ಟರುಗಳಿಗೂ ಇದು ಬೇಕು, ಬೇಕು, ಆದರೆ ಸಿಕ್ಕಬೇಕಲ್ಲ? ಈ ಬೆರಿಲ್‌ಗೆ ಹಸುರು 
ರಂಗು ಕೂಡಿತೋ ಪಚ್ಚೆ, ಮರಕತ ಎಂಬ ರತ್ನವಾಗುತ್ತದೆ. ನೀಲಿ ಸೇರಿತೋ ಅದು 
ಅಕ್ವಾಮೆರಿನ್ ಎಂಬ ರತ್ನವಾಗುತ್ತದೆ. ಈ ಎರಡಕ್ಕೂ ಆಕಾಶದೆತ್ತರದ ಮೌಲ್ಯ. ಹತ್ತು ಲಕ್ಷ 
ರೂಪಾಯಿ ನೋಟನ್ನು ಯಾರಿಗೂ ಕಾಣದ ಹಾಗೆ ಕೊಂಡೊಯ್ಯುವುದು ಹೇಗೆ ಎಂದು 
ನೀವು ಚಿಂತಿಸುವಿರಾದರೆ ನಿಮ್ಮ ಮನಸ್ಸು ಥಟ್ಟನೆ ಚಿನ್ನದ ಗಟ್ಟಿಯನ್ನು ಕೊಳ್ಳಲು 


74/ ಕರ್ತಾರನಿಗೊಂದು ಕಿವಿಮಾತು 


ಮುಂದಾಗಬಹುದು. ಈ ಮೊತ್ತಕ್ಕೆ ಎರಡೂವರೆ ಕಿಲೋಗ್ರಾಂ ಚಿನ್ನ ಬರುತ್ತದೆ. ಪಚ್ಚೆಯ 
ಮೇಲೆ ಹೂಡಿದರೆ ? ಹಾಯಾಗಿರಬಹುದು . ಈ ಮೊತ್ತಕ್ಕೆ ಅತ್ಯುತ್ತಮ ರತ್ನ ಕೊಳ್ಳಬೇಕೆಂದರೆ 
ಬರೀ ಮೂರು ಗ್ರಾಂ ಮಾತ್ರ . ನಿಮ್ಮ ಬೆರಳ ತುದಿಯ ಮೇಲೆ ಇರಿಸಬಹುದು. ಪಚ್ಚೆಗಿರುವ 
ಬೆಲೆ ಇದು. 

ಯಡಿಯೂರಲ್ಲಿ ಈ ಪಚ್ಚೆ ಸಿಕ್ಕ ಜಾಗದಲ್ಲೇ ಬಿಳಿ ಪಟ್ಟೆಯಂತೆ ಹಾಯ್ದ ಪೆಗ್ನಟೈಟ್ 
ಎಂಬ ಶಿಲೆಗಳಲ್ಲಿ 1912ರಲ್ಲೇ ಮಾನಚೈಟ್ ಹರಳುಗಳು ಪತ್ತೆಯಾಗಿದ್ದವು. ಈ ಹರಳಿನಲ್ಲಿರುವ 
ಥೋರಿಯಮ್' ಧಾತು ವಿಕಿರಣ ಸೂಸುತ್ತದೆ . ಪರಮಾಣು ಶಕ್ತಿಗೆ ಇದು ಬೇಕು. ಆದರೆ 
ಈ ಧಾತುವಿನ ಅಂಶ ಕಡಿಮೆ ಇದ್ದುದರಿಂದ, ಅನಂತರ ಕೇರಳದಲ್ಲಿ ಮನವಾಳಕುರುಚಿ 
ಎಂಬ ಭಾಗದಲ್ಲಿ ಲಕ್ಷಾಂತರ ಟನ್ನು ಮಾನಜೈಟ್ ಹರಳು ಸಿಕ್ಕುತ್ತಲೇ ಯಡಿಯೂರಿನ ಈ 
ಐಟಂ ಕಡೆ ಯಾರ ಗಮನವೂ ಹೋಗಲಿಲ್ಲ . ಆ ಹೊತ್ತಿಗೆ ಮೇಡಂ ಕ್ಯೂರಿ ಮತ್ತು 
ಆಕೆಯ ಪತಿ ಪಿಯರಿ ಕ್ಯೂರಿ ಫ್ರಾನ್ಸಿನಲ್ಲಿ ಪಿಚ್‌ಬ್ಲೆಂಡ್ ಎಂಬ ಅದುರಿನಲ್ಲಿದ್ದ ಪೊಲೊನಿಯಮ್ 
ಮತ್ತು ರೇಡಿಯಮ್ ಎಂಬ ಧಾತುಗಳನ್ನು ಪ್ರತ್ಯೇಕಿಸಿ ವಿಕಿರಣದ ಬಗ್ಗೆ ಜಗತ್ತಿನ ಕಣ್ಣು 
ತೆರೆಸಿದ್ದರು . ಆಕೆಯೇ ಅದರಿಂದಾಗಿಯೇ ಕಣ್ಣುಮುಚ್ಚಿದ್ದು ಬೇರೆಯ ಮಾತು. 

1940ರಲ್ಲಿ ಕರ್ನಾಟಕದ ಆಗಿನ ಭೂವಿಜ್ಞಾನ ಇಲಾಖೆ ಯಡಿಯೂರಿನ ಪಚ್ಚೆಗಳನ್ನು 
ಅದರ ಜೊತೆಗೇ ಇದ್ದ ಮಾನಜೈಟ್' ಹರಳುಗಳನ್ನು ಗಣಿ ಮಾಡಬೇಕಾಯಿತು. ಏಕೆಂದರೆ 
ಫ್ರಾನ್ಸಿನ ಮೇಡಂ ಕ್ಯೂರಿಯ 'ರೇಡಿಯಮ್' ಸಂಸ್ಥೆಯಿಂದ ಒಂದು ಪತ್ರ ಬಂದಿತ್ತು : 
' ಯಡಿಯೂರು ಬಳಿಯಲ್ಲಿ ದೊರೆಯುವ ಬೆರಿಲ್‌ನ ( ಪಚ್ಚೆ) ಒಂದಷ್ಟು ಸ್ಯಾಂಪಲ್‌ಗಳನ್ನು 
ನಮ್ಮ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಿ, ಅದರಲ್ಲಿ ಅಸಾಧಾರಣ ಪ್ರಮಾಣದ ಹೀಲಿಯಮ್ 
(ಸೂರ್ಯನಲ್ಲಿ ಹೇರಳವಾಗಿರುವ ಅನಿಲ) ಇದೆಯೆಂದು ವರದಿ ಬಂದಿದೆ, ನಾವು 
ಪರೀಕ್ಷಿಸಬೇಕು . ಹೀಗೆಂದಿತ್ತು ಪತ್ರದ ಒಕ್ಕಣೆ. 

ಈಗ ಅಂಥ ಪತ್ರ ಬಂದಿದ್ದರೆ ಕಡತಕ್ಕೆ ಸೇರಿಸಿ ಕೈ ತೊಳೆದುಕೊಳ್ಳುತ್ತಿದ್ದರೋ ಏನೋ , 
ಏಕೆಂದರೆ ಸರ್ಕಾರದ ಲೆಕ್ಕದಲ್ಲಿ ಅಂಥವೆಲ್ಲ ವರ್ಗೀಕೃತ ಮಾಹಿತಿ ಎಂಬ ಪಟ್ಟಿಗೆ ಸೇರಿದೆ. 
ಕೇಳಿಕೇಳಿದವರಿಗೆಲ್ಲ ಕೊಡುವಂತಿಲ್ಲ. ಆಗ ಇದ್ದದ್ದು ಬ್ರಿಟಿಷ್ ಆಡಳಿತ, ಯಾವ ಸರ್ಕಾರಿ 
ಭೂಪ ಇಂಥ ಕೋರಿಕೆಗಳನ್ನು ಬದಿಗಿಡಲು ಸಾಧ್ಯವಿತ್ತು ? ಇಲಾಖೆ ಅದೇ ಹಳೇ ಗಣಿಗೆ 
ಇಳಿದು 30 ಅಡಿ ಆಳ ಗುಂಡಿ ತೆಗೆದು ಹತ್ತು ಪೌಂಡ್ ಪಚ್ಚೆ ಕಲ್ಲನ್ನು ಸಂಗ್ರಹಿಸಿತು . ಆರು 
ಏಳು ಅಡಿ ಇಳಿದ ನಂತರ ಜೊತೆಗಿದ್ದ ಮಾನಚೈಟ್ ಹರಳುಗಳು ನಿಂತುಹೋದವು. ಹಿಂದೆ 
ಇದೇ ಗಣಿಯಲ್ಲಿ ಅರ್ಧ ಇಂಚು ಉದ್ದದ ಪಚ್ಚೆ ಹರಳುಗಳು ಸಿಕ್ಕಿದ್ದವು. ಈಗ ಕೈಗೆ 
ಬಂದದ್ದು ಒಡೆದವು, ಮುರಿದವು, ಬಣ್ಣಕೆಟ್ಟವು. ಯಾವ ಮಹಿಳೆಯ ಕೊರಳಲ್ಲಿ ಪದಕವಾಗಿ 
ಅಲಂಕರಿಸುವ ಭಾಗ್ಯ ಇವಕ್ಕಿರಲಿ, ಇಲ್ಲದಿರಲಿ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ 
ಬರೆಯುವಾಗ ತಪ್ಪದೆ ಯಡಿಯೂರು ಪಚ್ಚೆ ಬಗ್ಗೆಯೂ ತಜ್ಞರು ಬರೆಯುತ್ತಾರೆ . ಇಲ್ಲಿ ಗಣಿ 
ಇದ್ದಿತೆಂದು ಮಾಹಿತಿಯನ್ನು ಇತಿಹಾಸಕ್ಕೆ ಸೇರಿಸುತ್ತಾರೆ . 
ಈ ಎಲ್ಲಿದ್ದವು ಈ ಪಚ್ಚೆ ಕಲ್ಲುಗಳು ? ಯಡಿಯೂರಿನಲ್ಲಿ ದಕ್ಷಿಣಕ್ಕೆ ಎನ್ನುತ್ತವೆ ಹಳೆಯ 
ರಿಪೋರ್ಟುಗಳು , ಈಗ ? ಪಚ್ಚೆ ಕಲ್ಲಿಗಿಂತ ಬೆಲೆಯಾಗಿರುವ ಅಲ್ಲಿನ ಬರಡು ನೆಲದಲ್ಲಿ ಈ 


ಯಡಿಯೂರಿನ ಪಚ್ಚೆ ಗಣಿಯ ನೀವುಕಂಡಿರ ? 175 


ಗಣಿ ಎಲ್ಲಿ ಕಳೆದುಹೋಗಿದೆಯೋ ತಿಳಿದು ಹೇಳುವವರಿಲ್ಲ. ಭೂವಿಜ್ಞಾನ ಇಲಾಖೆಯ 
ಸ್ಮಿತ್ ಎಂಬ ನಿರ್ದೇಶಕರಡಿ ಕೆಲಸ ಮಾಡಿ ಮುಂದೆ ಅದೇ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ 
ಬಿ . ರಾಮರಾವ್ ಬರೆದ ' ಕರ್ನಾಟಕದ ಖನಿಜ ಸಂಪತ್ತಿನಲ್ಲಿ ಯಡಿಯೂರಿನ ಪಚ್ಚೆಯ 
ಬಗ್ಗೆ ಪ್ರಸ್ತಾಪವಿದೆ, ಈ ವರ್ಷ(2003) ಪ್ರಕಟಿಸಿದ ಡಾ . ಬಿ . ಪಿ . ರಾಧಾಕೃಷ್ಣ ಅವರ ಇದೇ 
ಹೆಸರಿನ ಪುಸ್ತಕದಲ್ಲೂ ಪಚ್ಚೆ ಕಲ್ಲನ್ನು ಕುರಿತು ಉಲ್ಲೇಖವಿದೆ. ಇಬ್ಬರದೂ ಒಂದೇ ಧ್ವನಿ - 
' ಯಡಿಯೂರು ಬಡಾವಣೆ ಬೆಳೆದಿದೆ, ಹುಡುಕುವುದೆಲ್ಲಿ ? ” 

ಈ ಗಣಿಗಳು ಈಗ ಯಾವ ಬಹುಮಹಡಿ ಕಟ್ಟಡದ ತಳಪಾಯವಾಗಿದೆಯೋ ತಿಳಿಯದು. 
ರತ್ನಗಳಿಗೊಂದು ವಿಶೇಷ ಗುಣವೆಂದರೆ ಅವು ಧಾರಾಳವಾಗಿ ದೊರೆಯುವುದಿಲ್ಲ. ನಮ್ಮ 
ಗಾಂಧಿಯ ಹಾಗೆ ಬಹು ವಿರಳ, ಒಂದು ಸಿಕ್ಕರೂ ಸಾಕು, ಭಾಗ್ಯದ ಬಾಗಿಲು ತೆರೆಯಬಲ್ಲದು. 
ಆದರೂ ಅದೃಷ್ಟ ಪರೀಕ್ಷಿಸುವವರು ಇದ್ದೇ ಇರುತ್ತಾರಲ್ಲ . 1540ರಲ್ಲಿ ಒಂದು ಪ್ರಸಂಗವಾಯಿತು. 
ಕೋಲಂಬಿಯದ ಬಂಜರು ನೆಲದಲ್ಲಿ ಕುದುರೆ ಹತ್ತಿ ಹೊರಟ ಸ್ಟಾನಿಷ್ ಸವಾರನೊಬ್ಬ 
ಒಂದು ಜಾಗದಲ್ಲಿ ಕುದುರೆ ಕುಂಟುವುದನ್ನು ಗಮನಿಸಿದ , ಇಳಿದು ನೋಡಿದ. ಅದರ 
ಗೊರಸಿನಲ್ಲಿ ದೊಡ್ಡ ಪಚ್ಚೆ ಕಲ್ಲು ಸಿಕ್ಕಿಕೊಂಡಿತ್ತು . ಕುದುರೆಯ ಪಾಡು ಹೇಗೋ , ಅವನ 
ಭಾಗ್ಯವಂತೂ ಕುದುರಿತ್ತು. ಈಗ ಆ ಜಾಗದಿಂದ ವರ್ಷಕ್ಕೆ 180 ಮಿಲಿಯನ್ ಡಾಲರ್ 
ಮೌಲ್ಯದ ಪಚ್ಚೆ ಕಲ್ಲುಗಳು ಮಾರುಕಟ್ಟೆಗೆ ಬರುತ್ತಿವೆ . 
* ನಮ್ಮಲ್ಲೂ ಇಂಥದೇ ಒಂದು ಪ್ರಸಂಗವಿದೆ. ಶ್ರವಣಬೆಳಗೊಳಕ್ಕೆ ಸಮೀಪದ ಕೆಂಪಿನಕೋಟೆ 
ಎಂಬ ಊರಲ್ಲಿ 1980ರ ಸುಮಾರಿನಲ್ಲಿ ಭೂವಿಜ್ಞಾನ ಸರ್ವೇ ಇಲಾಖೆಯವರು ಆ 
ಊರಿಗೆ ಬಂದು ಹಿರಿಯವರಲ್ಲಿ ಮನವಿ ಮಾಡಿದ್ದರು . ' ಈ ತಿಪ್ಪೆ ರಾಶಿ ಎತ್ತಿ ಊರಿನಿಂದ 
ಹೊರಗೆ ಸಾಗಿಸಬೇಕಲ್ಲ ಎಂದು ನಮ್ಮ ಜಮೀನಿನ ಗುಂಡಿಯಲ್ಲಿ ತಿಪ್ಪೆ ಹಾಕಿದರೆ ನಿಮಗೇನು ? 
ಎಂದು ದಬಾಯಿಸಿದ್ದರು ಊರ ಜನ, ಚಿನ್ನದ ಹಳೆಯ ಗಣಿಯ ಮೇಲೆ ಸಗಣಿ ರಾಶಿ 
ಹಾಕಿದ್ದೀರಿ ತೆಗೆಯಿರಿ ಎಂದವರೇ ಆ ಜಾಗದಲ್ಲಿ ಡ್ರಿಲ್ಲಿಂಗ್ ಮೆಷಿನ್ ಇಳಿಸಿದ್ದರು. 
ಈ ಎಲ್ಲೋ ಹೂತು ಹೋದ ಯಡಿಯೂರಿನ ಪಚ್ಚೆ ಗಣಿಯ ಮುಂದುವರಿದ ಭಾಗ ಆ 
ಬಡಾವಣೆಯ ಯಾವುದೋ ನಿವಾಸಿಗಳ ಹಿತ್ತಲಲ್ಲೇ ಮುಂದುವರಿದಿರಬಹುದು. ಮನೆಯ 
ಚೇಂಬರ್ ದುರಸ್ತಿ ಮಾಡುವಾಗ ಹಿತ್ತಲಲ್ಲಿ ಗಿಡ ನೆಡುವಾಗ ಹಳೆ ಮನೆಯನ್ನು ಕೆಡವಿ 
ಕಾಂಪ್ಲೆಕ್ಸ್ ಕಟ್ಟಲು ತಳಪಾಯ ತೆಗೆದಾಗ ಬೆಲೆಬಾಳುವ ಪಚ್ಚೆಯೇ ಕಣ್ಣಿಗೆ ಬೀಳಬಹುದು. 
ಉಪಾಯದಿಂದ ಬಿಡಿಸಿಕೊಳ್ಳಬೇಕು, ಸಿಕ್ಕರೆ ಪಾಯವನ್ನೇ ನಿಲ್ಲಿಸಬಹುದು. 


ಕಾರಂತರ ವಿಜ್ಞಾನ ಕೃತಿಗಳ 

ಮರುಮುದ್ರಣ ಎಷ್ಟು ಪ್ರಸ್ತುತ ? 
“ ನಿಮ್ಮಲ್ಲಿ ಶಿವರಾಮ ಕಾರಂತರ ' ವಿಜ್ಞಾನ ಪ್ರಪಂಚದ ಪ್ರತಿಗಳಿವೆಯೆ ? ' 

ಬೆಂಗಳೂರಿನ ಹೆಸರಾಂತ ಪ್ರಕಾಶಕರು , ಪುಸ್ತಕ ವ್ಯಾಪಾರಿಗಳನ್ನೆಲ್ಲ ಕೇಳಿದ್ದೆ . ' ಈ 
ಜಗತ್ತು ' ಇದೆ ಎಂದು ಒಂದು ಸಂಸ್ಥೆ ಹೇಳಿತು . 'ವಿಜ್ಞಾನ ಸಾಧನ' ದ ಒಂದೇ ಒಂದು 
ಪ್ರತಿ ಇದೆ ಎಂದರು ಇನ್ನೊಬ್ಬ ಪುಸ್ತಕ ವ್ಯಾಪಾರಿಗಳು , 'ಒಟ್ಟಿಗೇ ನಾಲ್ಲೂ ಸಂಪುಟಗಳು 
ಬೇಕಲ್ಲ ' ಎಂದೆ . ಯಾರೂ ' ಇದೆ' ಎನ್ನುವ ಮಾತನಾಡಲಿಲ್ಲ. ಎಲ್ಲೂ ದೊರಕದಿದ್ದಾಗ 
ನಾಲ್ಕಾರು ನಗರ ಕೇಂದ್ರ ಗ್ರಂಥಾಲಯ ಹೊಕ್ಕೆ. ಯಾವ ರೆಫರೆನ್ಸ್ ಸೆಕ್ಷನ್‌ನಲ್ಲೂ ಇರಲಿಲ್ಲ . 
1959 - 64ರ ನಡುವೆ ಕಾರಂತರು ರಚಿಸಿದ್ದ ಈ ನಾಲ್ಕೂ ಕೃತಿಗಳು 80- 90ರ ದಶಕದಲ್ಲಿ 
ಮರುಮುದ್ರಣ ಕಂಡಿದ್ದವು. ಈಗ ಅವೂ ಖಾಲಿ . ಇದು ಪ್ರಕಾಶಕರಿಗೆ ಖುಷಿ ಕೊಡುವ 
ಸಂಗತಿಯೇ . ಕಾರಂತರ ' ಬಾಲ ಪ್ರಪಂಚ' ಮಕ್ಕಳ ವಿಶ್ವಕೋಶ ರಚನೆಯಾಗಿ 67 
ವರ್ಷಗಳಾಯಿತು. ಕಳೆದ ವರ್ಷವಷ್ಟೇ ಅವು ಮರು ಮುದ್ರಣವಾಗಿವೆ . ಆ ಪೈಕಿ ಮೊದಲ 
ಸಂಪುಟ ಹೊರಬಂದಿದೆ. ಮಾಲಿನಿ ಮಲ್ಯ ಅವರು ಈ ಸಂಪುಟಕ್ಕೊಂದು ಸುದೀರ್ಘ 
ಮುನ್ನುಡಿ ಬರೆದು ಇದು ಪರಿಷ್ಕತ ಸಂಪುಟ ಎಂದಿದ್ದಾರೆ . ಅಂತೂ ಕಾರಂತರ ವಿಜ್ಞಾನ 
ಕೃತಿಗಳ ಪರಿಷ್ಕರಣೆಯಾಗಿ ಓದುಗರಿಗೆ ಹೊಸ ಮಾಹಿತಿಯನ್ನು ಕೊಡಲು ಒಬ್ಬರಾದರೂ 
ಮನಸ್ಸು ಮಾಡಿದರಲ್ಲ ಎಂಬ ಸಾಂತ್ವನ , ಸಂತಸ ಒಟ್ಟಿಗೇ ಆಗಬೇಕಾದ್ದು ಸಹಜ ತಾನೇ ; 
ಮುನ್ನುಡಿ ಓದಿದಾಗ ಖುಷಿ ಆಯಿತು. ಈ 67 ವರ್ಷಗಳಲ್ಲಿ ವಿಜ್ಞಾನ ರಂಗ ಅದೆಷ್ಟೆತ್ತರಕ್ಕೆ 
ಬೆಳೆದಿದೆ . ಭೌತ ಜಗತ್ತಿನಲ್ಲಿ , ಜೀವ ಜಗತ್ತಿನಲ್ಲಿ, ಯಂತ್ರಗಳ ಆವಿಷ್ಕಾರದ ಸಾಧನೆಯಲ್ಲಿ, 
ವಸ್ತುವಿನ ಪರಿಕಲ್ಪನೆಯಲ್ಲಿ ಅದೆಂಥ ಬದಲಾವಣೆಯ ಬಿರುಗಾಳಿ ಬೀಸಿದೆ, ತಾಯ ಕೆಚ್ಚಲಿನ 
ಕೋಶದಿಂದಲೇ ಮೈದಳೆದ ಡಾಲಿ ಕುರಿಮರಿ ಸುದ್ದಿ ಮಾಡಿದ್ದೂ ಆಯಿತು, ಅದು ಸತ್ತದ್ದೂ 
ಆಯಿತು. ಈಗ ಅದು ಬರಿ ಚರ್ಮಾಂಬರಧಾರಿ , ಆಕಾಶದುದ್ದಕ್ಕೂ ಜಿಗಿದ ಕಲ್ಪನಾ ಚಾವ 
ನಮ್ಮ ಮುಂದೆಯೇ ಕರಗಿಬಿಟ್ಟಳಲ್ಲ ಮೊನ್ನೆ ಮೊನ್ನೆ . ಮನುಷ್ಯನ ದೇಹದ ಜೀವಕೋಶಗಳಲ್ಲಿರುವ 
ವಂಶವಾಹಿಗಳ ಮಹಾಮೋಜಣಿಯಾಗಿದೆ. ನಮ್ಮ ಬಾಯಿಗೆ ಈಗ ಕುಲಾಂತರಿ ತರಕಾರಿಗಳು 
ಬೀಳುತ್ತಿರುವ ಸಂದರ್ಭ , ಇತ್ತ ನಮ್ಮ ದೇಶದ ಇಸ್ರೋ ಸಂಸ್ಥೆ ಚಂದ್ರ ಶೋಧನೆಗಾಗಿ 
ತಯಾರಿ ಮಾಡುವಷ್ಟು ತಾಂತ್ರಿಕ ಮುನ್ನಡೆ ಸಾಧಿಸಿದೆ; ಅಂತರಿಕ್ಷವನ್ನೇ ಆಳುವ ಉತ್ಸಾಹದ 


ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣ ಎಷ್ಟು ಪ್ರಸ್ತುತ? 177 


ಭರದಲ್ಲಿದೆ . ಹೃದಯದ ನಾಟಿ ಎಲ್ಲ ಮಿತಿಗಳನ್ನೂ ದಾಟಿ ಇದೀಗ ಬದಲಿ ಹೃದಯವಷ್ಟೇ 
ಅಲ್ಲ , ಹೃದಯಕ್ಕೆ ಹೊಸ ವಸ್ತುಗಳಿಂದ ರಚಿತವಾದ ಕವಾಟಗಳನ್ನೇ ಕೊಡಿಸುತ್ತಿದ್ದಾರೆ . 
ಇನ್ನು ಅಮೆರಿಕ ಮಂಗಳನ ಮಣ್ಣನ್ನೆಲ್ಲ ಕೆರೆದು ತಂದು ಸೌರವ್ಯೂಹದ ಆಚೆಗಿನ ಭೂಸದೃಶ 
ಗ್ರಹಗಳ ಕಡೆ ನೌಕೆಗಳನ್ನು ಕಳಿಸುತ್ತಿದೆಯಲ್ಲ. ಮನುಕುಲದ ಬೌದ್ದಿಕ ಪ್ರಗತಿಗಳು ಕಳೆದ 
ಶತಮಾನದಲ್ಲೇ ನಮ್ಮನ್ನು ಆಕಾಶದೆತ್ತರಕ್ಕೆ ಒಯ್ದಿವೆ. 

ನಮ್ಮ ನೆರೆಮನೆಯ ಪುಟ್ಟ ಹುಡುಗ ಏಳನೆಯ ಇಯತ್ತೆಯವ, ಮಂಗಳ ಗ್ರಹದ ಬಗ್ಗೆ 
ಇತ್ತೀಚಿನ ' ಮಾರ್ ಎಕ್ಸ್‌ಪ್ರೆಸ್ ' ಶೋಧ ಕುರಿತಂತೆ ಇಂಟರ್‌ನೆಟ್‌ನಲ್ಲಿ ಪುಟಗಟ್ಟಳೆ 
ಮಾಹಿತಿ ಇಳಿಸಿ ತಂದಿದ್ದಾನೆ. ' ಅಂಕಲ್ , ಮಂಗಳ ಗ್ರಹದಲ್ಲಿರುವ ದೊಡ್ಡ ಕೊರಕಲಿನ 
ಉದ್ದ ಎಷ್ಟು ಗೊತ್ತೆ? ' ಎಂದು ನನ್ನ ಬುದ್ಧಿಗೇ ಸವಾಲೊಡ್ಡುತ್ತಾನೆ. ಇಂಥ ನೆರೆಹೊರೆಯ 
ಹುಡುಗರನ್ನು ನೀವೂ ಕಂಡಿರಬಹುದು. ನಾವೀಗ ವಿಜ್ಞಾನದ ಪ್ರಗತಿಯ ಪರಾಕಾಷ್ಠೆಯಲ್ಲಿದ್ದೇವೆ. 
ಮಕ್ಕಳ ಅದಮ್ಯ ಉತ್ಸಾಹದ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾವಂತ ಪೋಷಕರೇ ತಿಣುಕಬೇಕಾದ 
ಪರಿಸ್ಥಿತಿ ಇಂದು ಸರಿಯಾಗಿ ಹೇಳಿದರೆ ಮಾತ್ರ ಮಾನ ಬಚಾವು, ವಸ್ತು ಸ್ಥಿತಿ ಇದು. 
ಪರಿಷ್ಕತ ಸಂಪುಟದಲ್ಲಿ ಇಷ್ಟೆಲ್ಲ ಬೆಳವಣಿಗೆಯನ್ನು ಹೇಗೆ ಹಿಡಿದಿಟ್ಟಿದ್ದಾರೆ ಎಂಬ ಕುತೂಹಲ 
ನನ್ನನ್ನು ಕಾಡುತ್ತಿತ್ತು , 
- ಸರ್ಕಾರಿ ಪಠ್ಯ ಪುಸ್ತಕಗಳ ನಿರುತ್ಸಾಹಿ ಪಾಠಗಳ ಬಗ್ಗೆ ಬೇಸತ್ತು, ಕೆಲವೊಮ್ಮೆ ಕಿಡಿಕಾರಿ , 
ಅವನ್ನೆಲ್ಲ ಸಾರಾಸಗಟಾಗಿ ಬದಿಗಿಟ್ಟು, ' ಮಕ್ಕಳಿಗೆ ಬರೆಯುವುದಾದರೆ ಹೀಗೆ ಬರೆಯಿರಿ 
ಎಂದು ಉಪದೇಶಿಸದೆ ಬರೆದು ತೋರಿಸಿದ ಜ್ಞಾನ ಪಿಪಾಸು ಶಿವರಾಮ ಕಾರಂತರು; 
ತಿಳಿವಿನ ಹಲವು ಮಗ್ಗುಲನ್ನು ಕನ್ನಡದ ಜನತೆಯ ಮುಂದಿಟ್ಟ ಧೀಮಂತ . ಇದು 67 
ವರ್ಷಗಳ ಹಿಂದಿನ ಮಾತು . ಡಾ . ಮಾಲಿನಿ ಮಲ್ಯ ಅವರು ಕಾರಂತರ ಎಲ್ಲ ಒಳತುಡಿತಗಳನ್ನು 
ಹತ್ತಿರದಿಂದ ಬಲ್ಲವರು . ಹೀಗಾಗಿ ' ಬಾಲಪ್ರಪಂಚ' ವನ್ನು ಪರಿಷ್ಕರಿಸುವಾಗ, ಅವರೇ ನಾಲ್ಕು 
ವಿಧಿ, ವಿಧಾನಗಳನ್ನು ಕಂಡುಕೊಂಡು, ತಾವೇ ಲಕ್ಷಣ ರೇಖೆ ಎಳೆದುಕೊಂಡು, ಬೇರೆಯವರಿಂದ 
ಮಾಡಿಸಿದರೆ ಕೃತಿಕಾರರ ಗೌರವಕ್ಕೆ, ಕೃತಿಯ ಐತಿಹಾಸಿಕ ಮಹತ್ವಕ್ಕೆ ಭಂಗ ಬರಬಹುದೆಂದು 
ಅನುಮಾನಪಟ್ಟು ಇದರ ಹೊಣೆ ಹೊತ್ತುದಾಗಿ ಹೇಳಿದ್ದಾರೆ . ಅವರು ಮತ್ತೊಂದು ಮಾತನ್ನೂ 
ಸೇರಿಸಿದ್ದಾರೆ: 'ಕಾರಂತರ ಕೃತಿಗಳಲ್ಲಿ ಅಂಕಿ ಅಂಶಗಳು ವ್ಯತ್ಯಯವಾಗಿದ್ದರೆ ಅದೇನೂ 
ಅಂಥ ಮಹತ್ವದ ಸಂಗತಿಯಲ್ಲ, ಇಂದಿಗೂ ಕಾರಂತರ ಈ ಕೃತಿ ಪ್ರಸ್ತುತವಾಗಿದೆಯಲ್ಲ 
ಎಂದು ನನಗೇ ಅಚ್ಚರಿಯಾಗಿದೆ ' ಎನ್ನುತ್ತಾರೆ . 
- ಈ ಪ್ರಸ್ತುತತೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾವಿಸುವ ಮುನ್ನ 
' ಬಾಲಪ್ರಪಂಚ ವನ್ನು ಬರೆದಾಗ ಇದ್ದ ಸ್ಥಿತಿಯನ್ನು ನಾವು ಅಗತ್ಯವಾಗಿ ಮನಗಾಣಬೇಕಾಗುತ್ತದೆ. 
ಕಾರಂತರು ಈ ಕೃತಿ ರಚಿಸಿದ್ದು ಎರಡನೇ ಮಹಾಯುದ್ದಕ್ಕೆ ಮುನ್ನ ಎಂದು ಹೇಳಿದರೆ 
ಕಾಲದ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಸಿಕ್ಕಿತು. ಆಕರ ಗ್ರಂಥಗಳ ತೀವ್ರ ಕೊರತೆ, ಚಿತ್ರಗಳನ್ನು 
ಒದಗಿಸುವ ಬಗ್ಗೆ ಇದ್ದ ಕಷ್ಟಕರ ಸ್ಥಿತಿಗಳು , ದೇಶದ ಮೂಲೆಮೂಲೆಯ ಮಹಾ ನಗರಗಳನ್ನು 
ಹೊಕ್ಕು ಅವರು ಸಂಗ್ರಹಿಸಿದ 3000 ಚಿತ್ರಗಳ ಜೊತೆಗೆ ತಾವೇ ತೆಗೆದ 1000 ಚಿತ್ರಗಳನ್ನೂ 
ಅವರು ನಿರ್ವಹಿಸಿದ ಪರಿ , ಕೊನೆಗೆ ಚೀನಾದಿಂದಲೂ ಮಾಹಿತಿ ತರಿಸಿಕೊಂಡ ಪ್ರಸಂಗ , 


78/ ಕರ್ತಾರನಿಗೊಂದು ಕಿವಿಮಾತು 


ನಿಟ್ಟೂರು ಶ್ರೀನಿವಾಸರಾಯರು ಪ್ರಕಟಿಸುವ ಹೊಣೆ ಹೊತ್ತು, ಕೃತಿಗಳನ್ನು ಖರ್ಚು ಮಾಡಲು 
ತೆಗೆದುಕೊಂಡ ಶ್ರಮ , ಈ ಎಲ್ಲವನ್ನೂ ಸ್ಮರಿಸಿಕೊಳ್ಳದೆಯೇ ಕಾರಂತರ ಬಾಲಪ್ರಪಂಚದ 
ಹೂರಣದ ಬಗ್ಗೆ ಯೋಚಿಸಿವುದು ಅಸಾಧು , ಎರಡು ಕಾರಣಗಳಿಂದಾಗಿ ಕಾರಂತರ 
ಬಾಲಪ್ರಪಂಚ ಒಂದು ಮೈಲಿಗಲ್ಲಾಗುತ್ತದೆ. ಕನ್ನಡದಲ್ಲಿ ವಿಶ್ವಕೋಶದ ಪರಿಕಲ್ಪನೆಯನ್ನು 
ನಮ್ಮ ಮುಂದಿಟ್ಟವರು ಕಾರಂತರೇ - ಈ ಕೋಶದ ಮೂಲಕ, ಹಣ, ಸಮಯ ಎರಡನ್ನೂ 
ವಿನಿಯೋಗಿಸಿ , ಓದುಗ ವರ್ಗಕ್ಕೆ ಹೊಸ ನಿಟ್ಟಿನಲ್ಲಿ ಯೋಚಿಸಲು ಅನುವು ಮಾಡಿಕೊಟ್ಟ 
ಅವರ ಅನನ್ಯ ಕಳಕಳಿ, ವಿಜ್ಞಾನ ಬರೆಯಬಲ್ಲವರೂ ಈ ಸಾಹಸಕ್ಕೆ ಕೈಹಾಕಲಿಲ್ಲ. ಇವರಿಗೆ 
ಮೂಲ ಪ್ರೇರಣೆ ಒದಗಿಸಿದ್ದೇ ಆಗಿದ್ದ ' ಚಿಲ್ಲನ್ಸ್ ಎನ್‌ಸೈಕ್ಲೋಪೀಡಿಯ ಮತ್ತು ಪಿಕ್ಟೋರಿಯಲ್ 
ನಾಲೆಜ್‌ ' ಎಂದು ಕಾರಂತರೇ ಉಲ್ಲೇಖಿಸಿದ್ದಾರೆ . ಇಲ್ಲಿ ವಿಜ್ಞಾನವಷ್ಟೇ ಅಲ್ಲ, ಪ್ರಕೃತಿ, ಕಲೆ, 
ಕ್ರೀಡೆ, ವಿಶ್ವಕರ್ಮರ ಸಾಧನೆ ಇಂಥ ಲೋಕೋಪಯುಕ್ತ ಅಂಶಗಳೂ ಸೇರಿವೆ. ವಿ . ಸಿ. 
ಮುಂತಾದ ಹಿರಿಯ ವಿದ್ವಾಂಸರು ಆ ಕರಡನ್ನು ನೋಡಿದ್ದಾರೆ . ಈ ಎಲ್ಲ ಪ್ರಯತ್ನಗಳ 
ಹಿಂದೆ ಕಾರಂತರಿಗಿದ್ದದ್ದು ಜ್ಞಾನದ ಬಗೆಗಿನ ಪ್ರೀತಿ, ಸರ್ಕಾರದ ಅವಜ್ಞೆಯ ಬಗ್ಗೆ ತೀವ್ರ 
ಬೇಸರ , 
- ನಾವು ಅತ್ಯಗತ್ಯವಾಗಿ ಮನಗಾಣಬೇಕಾದದ್ದು ವಿಜ್ಞಾನ ಚಲನಶೀಲವಾದ್ದು ಎಂಬ ನಿತ್ಯ 
ಸತ್ಯವನ್ನು , 2002ರಲ್ಲಿ ಕಾರಂತರ ಬಾಲಪ್ರಪಂಚ ಮರುಮುದ್ರಣವಾಗಬೇಕಾದರೆ 
ಪರಿಷ್ಕರಿಸುವವರು ಏನು ಮಾಡಬೇಕಾಗಿತ್ತು ? ಆಯಾ ಕ್ಷೇತ್ರದ ತಜ್ಞರನ್ನು , ಇಂದಿನ ವೈಜ್ಞಾನಿಕ 
ಪ್ರಗತಿಯ ಎಲ್ಲ ವರಸೆಗಳನ್ನು ಬಲ್ಲವರನ್ನ , ಕನ್ನಡದಲ್ಲಿ ಸಂವಹನೆ ಮಾಡುವ ತಾಕತ್ತುಳ್ಳ 
ಲೇಖಕರನ್ನು ತೊಡಗಿಸಿಕೊಳ್ಳಬೇಕಾಗಿತ್ತು. ನೀವು ಯಾವುದೇ ವಿಶ್ವಕೋಶಗಳನ್ನು ನೋಡಿ, 
ಅಲ್ಲೊಂದು ಪರಿಣತರ ತಂಡ ಇರುತ್ತದೆ. ಅದು ಎನ್‌ಸೈಕ್ಲೋಪೀಡಿಯ ಬ್ರಿಟಾನಿಕ ಇರಬಹುದು, 
ಎನ್‌ಕಾರ್ಟ ಪದಕೋಶವಿರಬಹುದು, ಹಚಿನ್ಸನ್ ವಿಶ್ವಕೋಶವಿರಬಹುದು, ಅಲ್ಲಿ ಶಬ್ದಗಳ 
ನಿಖರತೆಗಾಗಿ, ವಸ್ತುವಿನ ಸ್ಪಷ್ಟತೆಗಾಗಿ, ಭಾಷಾ ಶೈಲಿಗಾಗಿ, ಸಂಶೋಧನೆಯನ್ನೇ ಕೈಗೊಂಡ 
ತಂಡಗಳೇ ಇರುತ್ತವೆ . ಕಾರಂತರ ಕೃತಿಯ ಐತಿಹಾಸಿಕ ಮಹತ್ವಕ್ಕೆ ಕುಂದು ಬರುತ್ತದೆಂದು 
ಭಾವಿಸಿ ಅವರ ಇಡೀ ನಿರೂಪಣೆಯನ್ನೇ ಯಥಾವತ್ತಾಗಿ ಉಳಿಸಿಕೊಂಡು ಇಲ್ಲಿ ಪರಿಷ್ಕೃತ 
ಕೃತಿಯೆಂದು ಬಾಲಪ್ರಪಂಚವನ್ನು ಹೊರತಂದಿರುವುದು ಯಾರಿಗಾಗಿ ? ಇಂದಿನ ಮಕ್ಕಳಿಗಂತೂ 
ಖಂಡಿತ ಅಲ್ಲ. 

ಐತಿಹಾಸಿಕ ಮಹತ್ವವಷ್ಟೇ ಮುಖ್ಯವಾಗಿದ್ದರೆ ಪರಿಷ್ಕರಿಸುವ ಅಗತ್ಯವಾದರೂ ಏನಿತ್ತು ? 
ಕೃತಿಯ ಮುನ್ನುಡಿಯಲ್ಲಿ ಎನ್‌ಸೈಕ್ಲೋಪೀಡಿಯ ಎಂದರೇನು ಎಂಬ ಬಗ್ಗೆ ಸುದೀರ್ಘ 
ವಿವರಣೆ ಇದೆ. ಪರಿಷ್ಕರಣೆ ಎಂದರೇನು ಎಂಬುದನ್ನು ಪ್ರಸ್ತಾಪಿಸಿದ್ದರೆ ಹೆಚ್ಚು 
ಅರ್ಥಪೂರ್ಣವಾಗಿರುತ್ತಿತ್ತು . ಎನ್‌ಸೈಕ್ಲೋಪೀಡಿಯ ಬ್ರಿಟಾನಿಕ ಮೈಕ್ರೋಪೀಡಿಯಾ ಎಂಬ 
ಆವೃತ್ತಿಯನ್ನೂ ಹೊರತರುತ್ತಿದೆ. ಪರಿಷ್ಕರಣೆ ಎಂದರೇನು ಎಂಬುದಕ್ಕೆ ಇಲ್ಲಿನ ಒಂದು 
ನಮೂದನ್ನು ಗಮನಿಸಬೇಕು. 1979ರ ಆವೃತ್ತಿಯಲ್ಲಿ ಆರ್ಡ್ವೂಲ್ಸ್ ಎಂಬ ಒಂದು 
ಬಗೆಯ ತೋಳದ ವಿವರಣೆ ಇದೆ ಚಿತ್ರ ಸಹಿತ, 2002ರ ಪರಿಷ್ಕೃತ ಆವೃತ್ತಿಯಲ್ಲೂ 
ಅದೇ ಚಿತ್ರವಿದೆ - ಮಾಹಿತಿ ಮಾತ್ರ ವಿಸ್ತಾರವಾಗಿದೆ . ಆ ತೋಳದ ತೂಕ, ಅದರ 
ಭೌಗೋಳಿಕ ಹಂಚಿಕೆ , ಅದು ಯಾವ ಪ್ರಭೇದದ ಇರುವೆಯನ್ನು ತಿನ್ನುತ್ತದೆ ಎನ್ನುವ 


ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣ ಎಷ್ಟು ಪ್ರಸ್ತುತ? 179 


ಮಾಹಿತಿ ಇವೆಲ್ಲ ಸೇರಿವೆ. ಈ ಅಂಶಗಳನ್ನು ಸೇರ್ಪಡಿಸಲೆಂದೇ ಜೀವ ವಿಜ್ಞಾನದ 
ಪರಿಣತರ ನೆರವು ಪಡೆದಿದ್ದಾರೆ . 

ಕಾರಂತರು ಬರೆದಾಗಿನ ಸ್ಥಿತಿಯೇ ಬೇರೆ, ಈಗಿನ ಸ್ಥಿತಿಯೇ ಬೇರೆ. ಈಗ ಕನ್ನಡದಲ್ಲಿ 
ಅತ್ಯಂತ ಪ್ರಬುದ್ಧವಾಗಿ ವಿಜ್ಞಾನವನ್ನು ಸಂವಹಿಸುವ ಅನೇಕ ಲೇಖಕರಿದ್ದಾರೆ , ದೊಡ್ಡ 
ದೊಡ್ಡ ಹೊಣೆಹೊತ್ತ ಸಂಪಾದಕರಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಶ್ವಕೋಶದ 
ವಿಜ್ಞಾನ ಲೇಖನಗಳನ್ನು ತಿದ್ದಿ ತೀಡಿ, ಅವಕ್ಕೆ ಮರುಜನ್ಮ ಕೊಟ್ಟು, ಹೊಸ ಪರಂಪರೆ 
ಸೃಷ್ಟಿಸಿದ ಅನುಭವೀ ಲೇಖಕ ಜಿ. ಟಿ. ನಾರಾಯಣರಾಯರಿದ್ದಾರೆ . ಇಂದಿಗೂ ಖಚಿತತೆಯ 
ದೃಷ್ಟಿಯಿಂದ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಕನ್ನಡ ವಿಶ್ವಕೋಶದ ವಿಜ್ಞಾನ 
ಲೇಖನಗಳನ್ನು ಮತ್ತೆ ಮತ್ತೆ ಪರಾಮರ್ಶಿಸಬಹುದು, ಆಧಾರವಾಗಿ ಪರಿಗಣಿಸಬಹುದು. 
ವಿಶ್ವಕೋಶದ ರಚನೆ ಹೇಗಿರಬೇಕೆಂದು ಮಾದರಿಯಾಗಿ ತೋರಿಸಿಕೊಟ್ಟ, ನಿರಂಜನರ 
ಸಂಪಾದಕತ್ವದ ' ಜ್ಞಾನ ಗಂಗೋತ್ರಿ' ಕಿರಿಯರ ವಿಶ್ವಕೋಶದಲ್ಲಿ ವಿಜ್ಞಾನ ಸಂಪಾದಕರಾಗಿದ್ದ 
ಆಡ್ಯನಡ್ಕ ಕೃಷ್ಣಭಟ್ಟರು ಈಗಲೂ ಸಕ್ರಿಯವಾಗಿ ವಿಜ್ಞಾನ ಪ್ರಸರಣಕ್ಕೆ ದುಡಿಯುತ್ತಿರುವ ವ್ಯಕ್ತಿ . 
ಕಾರಂತರ ಬಗ್ಗೆ ಪ್ರೀತಿ, ಗೌರವವುಳ್ಳ ಯಾವ ವಿಜ್ಞಾನ ಲೇಖಕರೂ ಪರಿಷ್ಕರಣೆಗೆ ನೆರವು 
ನೀಡಲು ಇಲ್ಲವೆನ್ನುತ್ತಿರಲಿಲ್ಲ. ಹಾಗಿದ್ದಲ್ಲಿ, ನಿಜವಾದ ಕೊರತೆ ಏನು ? ಬಾಲಪ್ರಪಂಚದ 
ಪರಿಷ್ಕೃತ ಕೃತಿ 67 ವರ್ಷಗಳ ಹಿಂದಿನ ವಿಜ್ಞಾನದ ಪ್ರಗತಿಯನ್ನು ನೆನಪಿಸುತ್ತದೆ. ಯಾವುದೇ 
ಊರಿನ ಯಾವುದೇ ಗ್ರಾಮೀಣ ಶಾಲೆಯ ಪ್ರೌಢಶಾಲೆಯ ಅಥವಾ ಮಾಧ್ಯಮಿಕ ಶಾಲೆಯ 
ವಿದ್ಯಾರ್ಥಿಯನ್ನು ' ಮನುಷ್ಯ ಯಾವ ಆಕಾಶ ಕಾಯದಲ್ಲಿ ಇಳಿದಿದ್ದ ? ' ಎಂಬ ಸರಳ 
ಪ್ರಶ್ನೆಯನ್ನೇ ಕೇಳಿ, ತಡಬಡಿಸದೆ ಉತ್ತರಿಸುತ್ತಾನೆ ' ಚಂದ್ರ' ಎಂದು ನಗರದ ವಿದ್ಯಾರ್ಥಿಗಳಾದರೆ 
ಇನ್ನೂ ಒಂದು ವಾಕ್ಯ ಸೇರಿಸಿ ' ಅಮೆರಿಕದ ನೀಲ್ ಆರ್ಮಸ್ವಾಂಗ್ ಚಂದ್ರನ ಮೇಲೆ 
ಮೊದಲ ಹೆಜ್ಜೆ ಇಟ್ಟ ಮಾನವ ' ಎಂದೂ ಹೇಳಬಲ್ಲ. ಇನ್ನೂ ಮುಂದುವರಿದ ಮಕ್ಕಳು 
ಆಕಾಶಶೋಧ ಕುರಿತು ಹೊಸ ಸಾಧನೆಗಳೂ ಹೇಗಿರಬೇಕೆಂದು ಪ್ರಾಜೆಕ್ಟ್ ಕೊಡುವ 
ಹಂತದಲ್ಲಿದ್ದಾರೆ . ಬಾಲಪ್ರಪಂಚ ರಚಿಸುವಾಗ ಚಂದ್ರನ ಮೇಲೆ ಇಳಿಯುವ ಪರಿಕಲ್ಪನೆಯೇ 
ಮನುಷ್ಯನಿಗಿರಲಿಲ್ಲ . ಈ ಕೃತಿಯನ್ನು ಪರಿಷ್ಕರಿಸಿರುವುದು 2002ರಲ್ಲಿ . ಇದರಲ್ಲೂ ಚಂದ್ರನ 
ಮೇಲೆ ಮಾನವ ಇಳಿದ ಪ್ರಸ್ತಾಪವಿಲ್ಲ. ಎಂದಮೇಲೆ ಇದರ ಉಪಯುಕ್ತತೆಯನ್ನು 
ಊಹಿಸಬಹುದು, ಆಕಾಶಯುಗದಲ್ಲಿ ಮಾನವ ಮಾಡಿದ ಮಹಾ ಸಾಧನೆಯ ದಾಖಲೆಯೇ 
ಇಲ್ಲಿಲ್ಲವೆಂದ ಮೇಲೆ ಇನ್ನು ಮಂಗಳ ಗ್ರಹದಲ್ಲಿ ನೀರು, ಜೀವಗಳ ಶೋಧದ ಬಗ್ಗೆಯಾಗಲೀ , 
ಗುರು ಗ್ರಹಕ್ಕೆ ಡಿಕ್ಕಿ ಹೊಡೆದ ಹೂ ಮಾಕರ್‌ ಲೆವಿ ಧೂಮಕೇತುವಿನ ಐತಿಹಾಸಿಕ 
ಸಂಗತಿಯಾಗಲೀ , ಸೌರವ್ಯೂಹದ ಆಚೆಗಿನ ಭೂಸದೃಶ ಗ್ರಹಗಳ ಬಗ್ಗೆಯಾಗಲೀ ಓದುಗರು 
ಇದರಲ್ಲಿ ನಿರೀಕ್ಷಿಸುವುದು ಸಾಧ್ಯವೆ? ಕಳೆದ ಎರಡು ದಶಕದಲ್ಲೇ ಪ್ರೋಮಯಾನದಲ್ಲಾಗಿರುವ 
ಮಹಾ ಸಾಧನೆಯನ್ನು ಪಟ್ಟಿಮಾಡಲು ನೂರಾರು ಪುಟಗಳೇ ಬೇಕಾಗುತ್ತವೆ - ವಿವರಿಸುವುದು 
ಬೇರೆ ಮಾತು . ಅಸಲೀ ಇಂತಹ ಹಳಸಲು ಮಾಹಿತಿಗಳು ಯಾರಿಗಾಗಿ ? ಏತಕ್ಕಾಗಿ? 
ಅದೂ ಪರಿಷ್ಕರಣೆ ಹೆಸರಲ್ಲಿ ? ನಾವು ಯಾವ ಶತಮಾನದಲ್ಲಿದ್ದೇವೆ? ಯೂರಿ ಗಗಾರಿನ್‌ನಿಂದ 
ತೊಡಗಿ ಮಂಗಳ ಗ್ರಹದ ಶೋಧನೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನೂ ಬಾಲಪ್ರಪಂಚದಲ್ಲಿ 


80 / ಕರ್ತಾರನಿಗೊಂದು ಕಿವಿಮಾತು 


ಯಾರೂ ನಿರೀಕ್ಷಿಸುವುದಿಲ್ಲ ನಿಜ . ಕೆಲವೊಂದಾದರೂ ಮೈಲುಗಲ್ಲು ಎನ್ನಬಹುದಾದ 
ದಾಖಲೆಗಳನ್ನು ಗುರುತಿಸದಿದ್ದರೆ ಪರಿಷ್ಕರಣೆ ಎಂಬ ಪದಕ್ಕೆ ಅರ್ಥವಿಲ್ಲವಾಗುತ್ತದೆ. 

ಆ ಕ್ಷೇತ್ರದಲ್ಲಿ ಸ್ವಲ್ಪವಾದರೂ ಪರಿಶ್ರಮವಿಲ್ಲದಿದ್ದರೆ ಕೇವಲ 'ಧೈರ್ಯ' ವೊಂದೇ ಪರಿಷ್ಕರಣೆಗೆ 
ನೆರವು ನೀಡದು. ಯಾವುದೇ ವಿಶ್ವವಿದ್ಯಾಲಯಗಳು ಮಾಡದಿದ್ದ ಕೆಲಸವನ್ನು ಕಾರಂತರು 
ಮಾಡಿದರು, ನಿಜ. ಆದರೆ ಅದೊಂದೇ ಇಂದಿನ ಓದುಗರಿಗೆ ತೃಪ್ತಿಕೊಡುವ 
ಅಂಶವಾಗುವುದಿಲ್ಲ . ಮೂಲಭೂತ ಸಂಶೋಧನೆಗಳನ್ನೇ ಕಾಲಕಾಲಕ್ಕೆ ಒರೆಹಚ್ಚಿ ಅವು 
ಹೊಸ ಹೊಳಪು ಪಡೆದು ಮರುಮೌಲ್ಯ ಗಳಿಸುತ್ತವೆ, ಇಲ್ಲವೇ ತಿರಸ್ಕೃತವಾಗುತ್ತವೆ . ವಿಜ್ಞಾನದ 
ಅಂಗೀಕಾರ ಗುಣವಿರುವುದೇ ಈ ನಿಕಷಕೊಡ್ಡಿಕೊಳ್ಳುವ ಗುಣದ ಮೇಲೆ, ಶೈಲಿಗೆ ಭಂಗಬರದ 
ಹಾಗೆ ಮೂಲ ಲೇಖನವನ್ನು ಉಳಿಸಿಕೊಳ್ಳಬೇಕಾದ ಸಂದರ್ಭದಲ್ಲಿ ಮಾಹಿತಿಗೂ 
ಕೊರತೆಯಾಗದಂತೆ ಪರಿಷ್ಕರಿಸಬೇಕಾದ್ದು ತೀರ ಅಪೇಕ್ಷಣೀಯ. ಅದಕ್ಕಾಗಿಯೇ ವಿಜ್ಞಾನದ 
ಪರಿಶ್ರಮ ಕೊಂಚ ಮಟ್ಟಿಗಾದರೂ ಬೇಕಾಗುತ್ತದೆ. ಮಾಲಿನಿ ಮಲ್ಯ ಅವರು ಎನ್‌ಸೈಕ್ಲೋಪೀಡಿಯ 
ಎಂದರೇನು ಎಂಬ ಬಗ್ಗೆಯೇ ಪೀಠಿಕೆಯಲ್ಲಿ ಸುದೀರ್ಘವಾಗಿ ಬರೆದಿದ್ದಾರೆ . 1999ರ 
ಎನ್‌ಕಾರ್ಟ ವರ್ಲ್ಡ್ ಇಂಗ್ಲಿಷ್ ಡಿಕ್ಷನರಿ ಈಗ ಲಭ್ಯವಿದೆ ; 2172 ಪುಟದ ಕೃತಿ ಇದು . 
35 ಲಕ್ಷ ಪದಗಳಿರುವ ನಿಘಂಟು, ಇದರಲ್ಲಿ ನಮೂದಾಗಿರುವ 10,000 ಜೀವನ 
ವೃತ್ತಾಂತಗಳ ಬಗ್ಗೆ ಪ್ರಕಾಶಕರು, ಸಂಪಾದಕರು ಅದೆಷ್ಟು ಕಟ್ಟೆಚ್ಚರ ವಹಿಸಿದ್ದಾರೆಂದರೆ 
ಯೂರೋಪಿನ ವಿವಿಧ ಭಾಗದ 25 ಮಂದಿ ಭಾಷಾ ತಜ್ಞರ ಸಲಹೆ ಪಡೆದಿದ್ದಾರೆ . 
ಒಂದೊಂದೂ ವಿಜ್ಞಾನದ ವಿಭಾಗಕ್ಕೆಂದೇ ಒಟ್ಟು 68 ಮಂದಿ ವಿಷಯ ಪರಿಣತರು 
ಇಲ್ಲಿರುವ ಮಾಹಿತಿಗಳನ್ನೆಲ್ಲ ಸಂಸ್ಕರಿಸಿದ್ದಾರೆ . ಐದು ಮಂದಿ ಇದರ ಉಸ್ತುವಾರಿಗೆ ವಿಜ್ಞಾನ 
ಸಂಪಾದಕರಿದ್ದಾರೆ. ಪದಗಳ ಉಚ್ಚಾರಣೆಗಾಗಿಯೇ 18 ಮಂದಿ ತಜ್ಞರು ದುಡಿದಿದ್ದಾರೆ. 
ಶಬ್ದದ ನಿಷ್ಪತ್ತಿ ಕುರಿತು 25 ಮಂದಿ ತಮ್ಮ ಅನುಭವವನ್ನು ಧಾರೆ ಎರೆದಿದ್ದಾರೆ . ಜೊತೆಗೆ 
“ ಇನ್ನೂ ಸೇರಿಸುವ ವಿಷಯಗಳಿವೆ ಮುಂದಿನ ಸಂಪುಟಗಳಲ್ಲಿ ' ಎನ್ನುತ್ತಾರೆ ಸಂಪಾದಕರು. 
ಕನ್ನಡದ ಯಾವ ವಿಶ್ವವಿದ್ಯಾಲಯಗಳಿಂದಲೂ ಈ ಮಟ್ಟದ ಪ್ರಕಟಣೆಯನ್ನು ನಿರೀಕ್ಷಿಸುವುದು 
ಸಾಧ್ಯವಿಲ್ಲವಾದರೂ ಕೊನೆಯ ಪಕ್ಷ ಒಂದು ವಿಜ್ಞಾನದ ವಿಭಾಗವನ್ನು ಪರಿಷ್ಕರಿಸುವಾಗ 
ಒಬ್ಬಿಬ್ಬ ತಜ್ಞರ ನೆರವನ್ನಾದರೂ ಪಡೆಯುವುದು ತೀರ ಅವಶ್ಯಕವಲ್ಲವೆ ? ಒಂದು ಮಾತನ್ನು 
ಇಲ್ಲಿ ಸ್ಪಷ್ಟಪಡಿಸಬಯಸುತ್ತೇನೆ. ಸ್ವತಃ ಕಾರಂತರೇ ಹೇಳಿದ್ದಾರೆ 

' ನನ್ನ ಮುಂದಿರುವ ಒಂದೊಂದು ಕೆಲಸ ವಿಸ್ತಾರವಾದದ್ದು. ಅದನ್ನು ಪೂರೈಸುವ 
ಹೊಣೆ ಹೇಗೆ ? ನಾನೇ ಸರ್ವಜ್ಞನಾಗಿ ಬರೆಯಲೆ? ಒಂದೊಂದು ವಿಷಯದಲ್ಲೂ ತಜ್ಞರ 
ಕಾಲನ್ನು ಹಿಡಿದು, ವಿವಿಧ ವಿಷಯಗಳ ಲೇಖನ ಸಂಗ್ರಹಿಸಿ ಕೂಡಿಸಲೇ ಎಂಬ ಪ್ರಶ್ನೆ 
ಮೂಡಿತು. ಎರಡನೆಯ ದಾರಿಯೇ ಉತ್ತಮವಾದುದೆಂದು ಹೇಳಬೇಕಾಗಿಲ್ಲ ' 
- ಹೀಗೆಂದು ಬರೆಯುತ್ತಲೇ ಕನ್ನಡ ನಾಡಿನ ವಿದ್ವಾಂಸರ ನಿರಾಸಕ್ತಿ ಕುರಿತು ಕಾರಂತರು 
ಆಗ ನೊಂದಿದ್ದರು. ಕಾರಂತರು ಬಾಲಪ್ರಪಂಚ ರಚಿಸಿದ ನಂತರ ಒಂದಲ್ಲ ಅನೇಕ 
ವಿಶ್ವಕೋಶಗಳು ರಚನೆಯಾಗಿವೆ ಎಂಬ ವಾಸ್ತವ ಅಂಶವೇ ಸಾಕು ಈಗ ಹಿಂದಿನ ಪರಿಸ್ಥಿತಿ 
ಇಲ್ಲ ಎನ್ನುವುದನ್ನು ಸಾರುವುದಕ್ಕೆ. ನಾವು ಈಗ ಇಂಟರ್‌ನೆಟ್ ಯುಗದಲ್ಲಿದ್ದೇವೆ ಎಂಬುದನ್ನು 


ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣ ಎಷ್ಟು ಪ್ರಸ್ತುತ ? 181 


ಸುಲಭವಾಗಿ ಮರೆಯಬಾರದು, ನ್ಯೂಟನ್ ಸಂಶೋಧನೆ ಮಾಡಿದ ವಸ್ತುವಂತಿರಲಿ , ಆ 
ಸ್ಥಳದ ಪುರಾವೆ ಬೇಕೆ ? ನೀರಿನಲ್ಲಿ ಮುಳುಗಿ ಹಾಕಿ, ಕಡಲಾಳದೊಳಗೆ ಈಜುತ್ತಿರುವ 
ಆನೆಯ ಚಿತ್ರ ಬೇಕೆ? ಅಂಟಾರ್ಕ್‌ಟಿಕ ಖಂಡದ ಹಿಮಗಡ್ಡೆ ಕಿತ್ತುಬರುತ್ತಿರುವ ಚಿತ್ರ ಬೇಕೆ? 
ನಕ್ಷತ್ರದ ಹುಟ್ಟು ಸಾವಿನ ಬಗ್ಗೆ ಪ್ರಾತ್ಯಕ್ಷಿಕತೆ ಬೇಕೆ? ಪತಂಗಗಳ ಕ್ಷಣಿಕ ಬದುಕನ್ನು 
ಬಿಂಬಿಸುವ ಚಿತ್ರಗಳು ಬೇಕೆ ? ಇವೆಲ್ಲವೂ ಈಗ ನಿಮ್ಮ ಬೆರಳ ತುದಿಯಲ್ಲಿವೆ; ' ಮೌಸ್ 
ಕ್ಲಿಕ್ ' ಅಂತರದಲ್ಲಿವೆ . ಇಲ್ಲಿ ಬೇಕಾದ್ದು ಆಸಕ್ತಿ , ವೈಜ್ಞಾನಿಕ ಶಿಸ್ತು, ಯಾವ ಅಂಶಕ್ಕೆ ಎಷ್ಟು 
ಸೇರ್ಪಡೆಯಾಗಬೇಕು ? ಯಾವ ಅಂಶ ಬದಲಿಸಬೇಕು ? ಹೇಗೆ ಪ್ರಕಟಿಸಿದರೆ ಅದು 
ಸ್ವೀಕಾರಾರ್ಹ ಇವುಗಳ ಪ್ರಾಥಮಿಕ ಕಲ್ಪನೆ. 

ಪಾ . ವೆಂ . ಆಚಾರ್ಯರು ದಾರ್ಶನಿಕ ಪ್ಲೇಟೋ ಕುರಿತು 1972ರಲ್ಲಿ ಒಂದು ಪುಟ್ಟ 
ಲೇಖನ ಬರೆದಿದ್ದರು . 'ಮಹಾ ದಾರ್ಶನಿಕ ಪ್ಲೇಟೋ ' ಎಂದು. ಪ್ಲೇಟೋ ಸ್ಥಾಪಿಸಿದ 
ಅಕಾದೆಮಿ ಕುರಿತು ಬರೆಯುತ್ತ ಪಾ . ವೆಂ . ಒಂದು ಕುತೂಹಲಕಾರಿ ಅಂಶವನ್ನು ಸೂಚಿಸಿದ್ದರು . 
ಅಕಾದೆಮಿಯ ಬಾಗಿಲ ಬಳಿ ಈ ದಾರ್ಶನಿಕ 'ಗಣಿತ ತಿಳಿಯದವರಿಗೆ ಅಕಾದೆಮಿಯ 
ಸಭೆಗಳಿಗೆ ಪ್ರವೇಶವಿಲ್ಲ' ಎಂಬ ಹಲಗೆಯನ್ನು ಹಾಕುವ ಧೈರ್ಯ ಮಾಡಿದ್ದ ಎಂದು. 
ದರ್ಶನ ಶಾಸ್ತ್ರ, ವಿಜ್ಞಾನ ಒಂದೇ ಆಗಿದ್ದ ಕಾಲ ಅದು. ಇದು ಕ್ರಿ. ಪೂ . 387ರ ಸಂಗತಿ . 
ನಾವಿರುವುದು ಜ್ಞಾನ ಸ್ಫೋಟದ ವೈಜ್ಞಾನಿಕ ಯುಗದಲ್ಲಿ ಮಾಹಿತಿಯ ಹಕ್ಕು ಎಲ್ಲರಿಗೂ 
ಬೇಕು ಎಂದು ದನಿ ಎತ್ತುತ್ತಿರುವ ದಿನಗಳಲ್ಲಿ, ವಿಜ್ಞಾನವನ್ನು ಜನರ ಅರ್ಧವಲಯಕ್ಕೆ 
ತಲಪಿಸಬೇಕು ಎಂದು ಆಶಿಸುವ ಈ ದಿನಗಳಲ್ಲಿ ಇಂಥ ಬೋರ್ಡ್ ಹಾಕುವ ಅಗತ್ಯವಿಲ್ಲ. 
ವಿಜ್ಞಾನ ಬರೆಯಲು ವಿಶ್ವವಿದ್ಯಾಲಯದ ಮೆಟ್ಟಿಲ ಸ್ನೇ ಹತ್ತಬೇಕಾದ್ದಿಲ್ಲ . ಯಾರೂ ಅದನ್ನು 
ನಿರೀಕ್ಷಿಸುವುದಿಲ್ಲ . ವಸ್ತುನಿಷ್ಠವಾಗಿ ಮೂಲ ವೈಜ್ಞಾನಿಕ ವಿದ್ಯಮಾನಗಳನ್ನು ಸರಿಯಾದ 
ಕ್ರಮದಲ್ಲಿ ಗ್ರಹಿಸಿದ್ದರೆ ಸಾಕು , ವಿಜ್ಞಾನದ ಅಡಿಪಾಯವಿರುವುದೇ ಈ ಗ್ರಹಿಕೆಯ ಮೇಲೆ. 
ಈಗಿನ ವಿದ್ಯಾರ್ಥಿಗಳು ನಮಗಿಂತ ಬುದ್ದಿವಂತರು ಎಂಬ ಎಚ್ಚರಿಕೆಯ ಬಡಿಗೆ ಆಗಾಗ 
ಕೆಲಸ ಮಾಡುತ್ತಿರಬೇಕು. 

ಬಾಲಪ್ರಪಂಚದ ಕೆಲವು ಪದಪುಂಜಗಳು ಓದುತ್ತಲೇ ಗಾಬರಿ ಹುಟ್ಟಿಸುತ್ತವೆ . ಭೂಗರ್ಭದ 
ನೀರು ಜ್ವಾಲಾಮುಖಿಗಳನ್ನು ಸಿಟ್ಟಿಗೇಳಿಸುತ್ತದೆ ( ಪುಟ 139), ನೀರಿನ ಉತ್ಕರ್ಷಣದಿಂದ 
ಹಡಗು ತೇಲುತ್ತದೆ ( ಪುಟ 32), ಭೂಮಿಯ ದಟ್ಟಣೆಯು ನೀರಿಗಿಂತ 5 . 5 ಹೆಚ್ಚು 
ಇಂಥ ಶಬ್ದಗಳನ್ನೂ , ಶಬ್ದಾರ್ಥಗಳನ್ನೂ ಸ್ವೀಕರಿಸುವುದು ಹೇಗೆ? ಆರ್ಗಾನಿಕ್' ' ಸಾಂಗ ' 
ಎನ್ನಿಸಿದರೆ ಇನ್‌ಆರ್ಗಾನಿಕ್ ' ನಿರಂಗ ' ಎಂಬ ಅರ್ಥ ಇಲ್ಲಿದೆ ಈ ಶಬ್ದಗಳು ಯಾವ 
ನಿಘಂಟಿನಲ್ಲೂ ಈ ಅರ್ಥದಲ್ಲಿ ಬಳಕೆಯಾಗಿಲ್ಲ. ಒಂದುವೇಳೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ 
ಹೀಗೆ ಬರೆದರೆ ಆತನಿಗೆ ಅಂಕಗಳು ಬರುತ್ತವೆಯೆ ? ಇವನ್ನೆಲ್ಲ ಗಂಭೀರವಾಗಿ ಯೋಚಿಸುವ 
ಸಮಯ ಇದು. ತಾವು ಬರೆದದ್ದೆಲ್ಲ ಸರಿ ಎಂದು ಕಾರಂತರು ಎಂದೂ ಸಾರಿಲ್ಲ. ಅವರು 
ಕೋಶ ರಚಿಸುವ ಕಾಲಕ್ಕೆ ವೈಜ್ಞಾನಿಕ ನಿಘಂಟುಗಳಿರಲಿಲ್ಲ. ತಾವೇ ಅನೇಕ ಪದಗಳನ್ನು 
ಟಂಕಿಸಬೇಕಾಯಿತು. ಆದರೆ ವಿಜ್ಞಾನ ಸಾಹಿತ್ಯ ಈಗ ಬಹುದೂರ ಸಾಗಿಬಂದಿದೆ. ಮೈಸೂರು 
ವಿಶ್ವವಿದ್ಯಾಲಯದ ಇಂಗ್ಲಿಷ್ - ಕನ್ನಡ ನಿಘಂಟನ್ನು ಆಶ್ರಯಿಸಿದರೂ ನೂರಾರು ವಿಜ್ಞಾನ 


82 / ಕರ್ತಾರನಿಗೊಂದು ಕಿವಿಮಾತು 


ಪದಗಳಿಗೆ ಅರ್ಥ ಸಿಗುತ್ತದೆ . ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಜ್ಞಾನ ಪದಕೋಶವನ್ನೇ 
ಹೊರತಂದು ದಶಕವೇ ಕಳೆದಿದೆ. ನವಕರ್ನಾಟಕ ಪ್ರಕಾಶಕ ಸುಮಾರು 12, 000 ಪದಗಳಿಗೆ 
ಅರ್ಧ, ವಿವರಣೆ ನೀಡುವ ' ವಿಜ್ಞಾನ ಪದ ವಿವರಣಾಕೋಶ' ವನ್ನು ಹೊರತಂದು ಈಗ 
ಅದರ ಪರಿಷ್ಕರಣೆಯಲ್ಲಿ ತೊಡಗಿದೆ . ಜೈವಿಕ ತಂತ್ರಜ್ಞಾನದ ಇತ್ತೀಚಿನ ಬೆಳವಣಿಗೆಗಳನ್ನಾಧರಿಸಿ 
ನೂರಾರು ಪದಗಳು ಹುಟ್ಟಿಕೊಂಡಿವೆ . ಚಾಲ್ತಿಯಲ್ಲಿರುವ ಪದಗಳಿಗೆ ಅರ್ಥಕೊಡದೇ ಹೋದರೆ 
ಪದಕೋಶಗಳಿಗೆ ಅರ್ಥ ಬರುವುದಿಲ್ಲ . ಪರಿಷ್ಕರಣೆ ಎಂಬುದು ವಿಜ್ಞಾನದ ಮಟ್ಟಿಗೆ ಒಂದು 
ನಿರಂತರ, ಚಲನಶೀಲತೆ ತಂದು ಕೊಡುವ, ಸ್ವೀಕಾರಾರ್ಹ ಮೌಲ್ಯ ಗಳಿಸುವ ಪ್ರಕ್ರಿಯೆ . 
ಇದು ಒಮ್ಮೆ ಸ್ಥಗಿತವಾಯಿತೋ ಅದರ ಬಳಕೆಯೂ ಹಿಂದೆಬೀಳುತ್ತದೆ . ಕೊನೆಗೆ ಶಾಶ್ವತವಾಗಿ 
ಅಟ್ಟ ಏರಬೇಕಾಗುತ್ತದೆ . ವಿಜ್ಞಾನಿಗಳೇ ವಿಜ್ಞಾನದ ನಾಗಾಲೋಟವನ್ನು ಊಹಿಸಲು ಈಗ 
ತಿಣುಕುತ್ತಿದ್ದಾರೆ. ಈ ಕುರಿತು ಒಂದು ಸಣ್ಣ ಪ್ರಸಂಗವನ್ನು ಇಲ್ಲಿ ಸ್ಮರಿಸಬಹುದು. ಕಳೆದ 
ಶತಮಾನದ 40ರ ದಶಕದಲ್ಲಿ ಕಂಪ್ಯೂಟರ್‌ಗಳ ರೂಪ ಹೇಗಿತ್ತೆಂಬುದನ್ನು ಹೇಳಬೇಕಾಗಿಯೇ 
ಇಲ್ಲ. ಆಗ ಚಾಲ್ತಿಯಲ್ಲಿದ್ದ ಕ್ಯಾಲ್ಕುಲೇಟರ್ 30 ಟನ್ನು ತೂಕದ ಗಣಕ , ಅದರಲ್ಲಿ 
18, 000 ವ್ಯಾಕ್ಯೂಮ್ ಟ್ಯೂಬ್‌ಗಳಿದ್ದವು. ' ಪಾಪ್ಯುಲರ್ ಮೆಕಾನಿಕ್ಸ್ ' ಎಂಬ ಪತ್ರಿಕೆ ಆ 
ಕುರಿತು ಬರೆಯುತ್ತ ' ಭವಿಷ್ಯದಲ್ಲಿ 1,C00 ವ್ಯಾಕ್ಯೂಮ್ ಟ್ಯೂಬ್‌ಗಳಿರುವ, ಒಂದೂವರೆ 
ಟನ್ನು ತೂಕದ ಕಂಪ್ಯೂಟರ್ ಬರಬಹುದೆಂದು ಆಶ್ಚರ್ಯಸೂಚಕವಾಗಿ ಬರೆದಿತ್ತು . ಈಗ 
ನಿಮಗೆ ಗೊತ್ತಲ್ಲ, ಲ್ಯಾಪ್‌ಟಾಪ್ ' ಆಯಿತು, ಅಂಗೈಯಲ್ಲಿ ಹಿಡಿದಿಡಬಹುದಾದ 
'ಪಾಮ್‌ಟಾಪ್ ' ಕಂಪ್ಯೂಟರ್‌ಗಳೂ ಬಂದಿವೆ. ವೈಜ್ಞಾನಿಕ ಸಾಧನೆ ಎಂದರೆ ಇದು. 
ವೈಜ್ಞಾನಿಕ ಸಾಹಿತ್ಯ ಎಂದರೆ ಇಂಥವನ್ನು ದಾಖಲಿಸುವುದು. 

- ಬಾಲಪ್ರಪಂಚದಲ್ಲಿ ಕೆಲವು ಅಧ್ಯಾಯಗಳಲ್ಲಿ ಸಂಪಾದಕರು ಸೇರಿಸಿರುವ ಅಡಿ ಟಿಪ್ಪಣಿಗಳಿವೆ., 
ಅವು ಪಠ್ಯಕ್ಕೆ ಯಾವ ರೀತಿಯಲ್ಲೂ ಪೂರಕವಾಗಿಲ್ಲ. ಇದು ನಿಮಗೆ ತಿಳಿದಿರಲಿ' ಎಂಬ 
ಬಗೆಯ ಲೇಖನಗಳು , ಪರಿಷ್ಕರಣೆ ಬಯಸುವುದು ಇಂಥ ಅಡಿಟಿಪ್ಪಣಿಗಳಲ್ಲಲ್ಲ . ಪಠ್ಯವನ್ನು 
ಆಮೂಲಾಗ್ರವಾಗಿ ಓದಿ, ಹಳತನ್ನು ಹಿಂದೆ ಸರಿಸಿ , ಆ ಜಾಗದಲ್ಲಿ ಹೊಸ ಮಾಹಿತಿ 
ತುಂಬುವುದು, ಬಾಲಪ್ರಪಂಚ ನಮ್ಮನ್ನು ಮತ್ತೆ 67 ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುವುದು 
ಖೇದದ ಸಂಗತಿ . ಇದನ್ನಾಧರಿಸಿ ಯಾವ ಮಕ್ಕಳೂ ಪ್ರಬಂಧ ಬರೆಯುವಂತಿಲ್ಲ, ಅಧ್ಯಾಪಕರು 
ಹೆಚ್ಚಿನ ತಿಳಿವಿಗೆ ಇದನ್ನು ಓದಿ ಎಂದು ಹೇಳುವ ಸ್ಥಿತಿಯಲ್ಲಿಲ್ಲ ಎಂಬುದು ಕಟು ವಾಸ್ತವ . 
ಮೂಲಧಾತುಗಳನ್ನು ಕುರಿತು ಹೇಳುವಾಗ ಮೆಂಡಲೀವ್ನ ಹೆಸರೇ ಇಲ್ಲಿ ನಾಪತ್ತೆ , ಇದು 
ಹೇಗೆಂದರೆ ಜೀವ ವಿಕಾಸವನ್ನು ವಿವರಿಸುತ್ತ ಡಾರ್ವಿನ್ ಸಿದ್ದಾಂತವನ್ನು ಬಿಟ್ಟ ಹಾಗೆ. 
ಕಾರಂತರ ವಿಜ್ಞಾನ ಸಾಹಿತ್ಯ ರಚನೆ ಕುರಿತಂತೆ ಬೆರಳೆಣಿಕೆಯ ಮಂದಿ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದ್ದಾರೆ . ಬಹು ಮಂದಿ ಸಾಹಿತಿಗಳು ಕಾರಂತರ ಕಾದಂಬರಿಗಳ ಜೊತೆ ಇವನ್ನು 
ತೂಗಿ ನೋಡಿ, ಪುಟ ತೆರೆಯದೆ 'ಅದ್ಭುತ' ಎಂದು ಹೊಗಳಿದ್ದುಂಟು. ಕಾದಂಬರಿಗಳ 
ಮೌಲ್ಯ ಮಾಪನಗಳ ಪರಿಯೇ ಬೇರೆ. ವಿಜ್ಞಾನ ಕೃತಿಗಳ ಮೌಲ್ಯಮಾಪನವೇ ಬೇರೆ. 
ಚೋಮನದುಡಿ, ಕುಡಿಯರ ಕೂಸು, ಧರ್ಮರಾಯನ ಸಂಸಾರ, ಮೂಕಜ್ಜಿಯ ಕನಸು 
ಇಂಥ ಕಾದಂಬರಿಗಳನ್ನು ಕುರಿತಂತೆ ಪ್ರಸ್ತುತ ಎಂಬ ಪದವೇ ಅರ್ಥಹೀನ, ಅವು ಇಂದಿಗೂ 
ಸ್ವೀಕಾರಾರ್ಹ, ಮುಂದೆಯೂ ಇವುಗಳ ಮರುಮುದ್ರಣವಾದಷ್ಟೂ ಕನ್ನಡಿಗರು ಹೆಮ್ಮೆಪಡಬೇಕು. 


ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣ ಎಷ್ಟು ಪ್ರಸ್ತುತ ? 783 


ಕಾದಂಬರಿಗಳ ಉದ್ದೇಶವೇ ಬೇರೆ. ವಿಜ್ಞಾನ ಕೋಶಗಳನ್ನು ರಚಿಸಿರುವುದು ಮೂಲತಃ 
ವಿದ್ಯಾರ್ಥಿಗಳ ಅರಿವಿನ ಕ್ಷಿತಿಜ ವಿಸ್ತರಿಸಲು, ವಿಜ್ಞಾನದ ಪ್ರಗತಿ ಎಂಬುದು ಅಲ್ಪಾಯು. 
ಶೋಧ ಮುಂದುವರಿದಂತೆ ಈ ಅಲ್ಪಾಯು ದೀರ್ಘಾಯುವಾಗಬಹುದು ಅಥವಾ ಆಯಸ್ಸನ್ನೇ 
ಕಳೆದುಕೊಳ್ಳಬಹುದು. ವಿಜ್ಞಾನ ವ್ಯಕ್ತಿಮಾನ್ಯ ಸಂಸ್ಕೃತಿಗೆ ಹೊರತಾದುದು. ಸತ್ಯದ 
ಅನ್ವೇಷಣೆಯೊಂದೇ ವಿಜ್ಞಾನದ ಗುರಿ. ಗುರುತ್ವದ ಬಗ್ಗೆ ಸಂಶೋಧನೆ ಮಾಡಿ ಜಗತ್ತಿನ 
ಬಗ್ಗೆ ನಮ್ಮ ಪರಿಕಲ್ಪನೆಯನ್ನೇ ಬದಲಿಸಿದ ಐಸಾಕ್ ನ್ಯೂಟನ್ 1687ರಲ್ಲೇ ' ಫಿಲಾಸಾಫಿಕ 
ನ್ಯಾಚುರಲಿಸ್ ಪ್ರಿನ್ಸಿಪಿಯ ಮ್ಯಾಥಮ್ಯಾಟಿಕ ' ಎಂಬ ಗ್ರಂಥವನ್ನು ಲ್ಯಾಟಿನ್ ಭಾಷೆಯಲ್ಲಿ 
ಬರೆದ. ನ್ಯೂಟನ್ನನ ಕಾಣಿಕೆ ಏನೆನ್ನುವುದನ್ನು ವಿಜ್ಞಾನಾಸಕ್ತರೇ ಅಲ್ಲ, ಜನಸಾಮಾನ್ಯರು 
ಬಲ್ಲರು . ಗುರುತ್ವವನ್ನಾಧರಿಸಿ ಶೋಧಗಳು ಈಗ ಆಕಾಶವನ್ನೇ ವಿಸ್ತಿರಿಸಿದೆ ಎಂದರೂ ಅದು 
ಉತ್ತೇಕ್ಷೆಯಾಗದು. ಈ ಪರಿಕಲ್ಪನೆ ಇರದಿದ್ದಲ್ಲಿ ಮಾನವ ಚಂದ್ರನಲ್ಲಿ ಇಳಿಯುವ ಸಾಹಸವನ್ನೇ 
ಮಾಡುತ್ತಿರಲಿಲ್ಲ . ಹಾಗೆಂದೊಡನೆ ಈ ' ಪ್ರಿನ್ಸಿಪಿಯ ' ಕೃತಿಯನ್ನು ಈಗಲೂ ಪಠ್ಯಪುಸ್ತಕವಾಗಿ 
ಬೋಧಿಸಲು ಸಾಧ್ಯವೆ? 

ಕಾರಂತರ ಅಂತರಂಗದ ಬಿಚ್ಚುನುಡಿಗಳನ್ನು ನಾವು ಗಮನಿಸಬಹುದು. ' ನಾನು ವಿಜ್ಞಾನದ 
ಯಾವೊಂದು ವಿಷಯದಲ್ಲೂ ಪ್ರವೀಣನಲ್ಲ . ತಿಳಿದು, ಹೇಳುವ ಭಾಷೆಯೊಂದನ್ನು 
ಸಾಧಿಸುತ್ತಿರುವವನ ಮಾತ್ರ'. ಇದು ' ವಸ್ತುಚೈತನ್ಯ' ಕೃತಿಗೆ ಬರೆದ ಮುನ್ನುಡಿಯಲ್ಲಿ ಕಾಣಿಸಿರುವ 
ಮಾತುಗಳು , ಕಾರಂತರ ಛಲ ಅನುಕರಣೀಯ . ಕಾರಂತರು ಎಲ್ಲೂ ತಮ್ಮ ಕೃತಿಗಳನ್ನು 
ಪರಿಷ್ಕರಿಸಬಾರದೆಂಬ ಹಠ ಹಿಡಿದಿಲ್ಲ. ಆಗ ಲಭ್ಯವಿದ್ದ ಮಾಹಿತಿಗಳನ್ನು ಹೆಕ್ಕಿ ನಮ್ಮ 
ಮುಂದಿಟ್ಟರು . ಈಗ ಮಾಹಿತಿ ಸುಲಭ ಲಭ್ಯ, ಪರಿಷ್ಕರಣೆಗೆ ಕಾಲ ಬಹು ಪಕ್ಕಾಗಿದೆ . 
ತಜ್ಞರು ಕೂಡಿಯೇ ಮಾಡಬೇಕಾದ ಕೆಲಸ ಇದು . ವಿಜ್ಞಾನದ ಯಾವುದೇ ಒಂದು 
ಭಾಗದ ಪರಿಪೂರ್ಣ ತಿಳಿವು ತಮಗಿದೆ ಎಂದು ಯಾವ ವಿಜ್ಞಾನಿಯೂ ಭಾವಿಸುವುದಿಲ್ಲ . 
ಹೆಮ್ಮರವಾಗಿ ವಿಜ್ಞಾನ ಬೆಳೆದಿದೆ ಎಂಬುದು ಕಂಡ ಹಾಗೇ ಇರುವ ಸತ್ಯ . 

“ವಿಜ್ಞಾನ ಪ್ರಪಂಚ ' ಆಗಬೇಕಾದ್ದೇನು? 
- 1959 -64ರ ನಡುವೆ ಕಾರಂತರು ರಚಿಸಿದ ' ವಿಜ್ಞಾನ ಪ್ರಪಂಚ' ಮಾಲಿಕೆಯ ನಾಲ್ಕು 
ಕೃತಿಗಳು ' ಈ ಜಗತ್ತು ', ' ಜೀವ ಜೀವನ', ' ವಸ್ತು ಚೈತನ್ಯ ', ' ವಿಜ್ಞಾನ ಸಾಧನ '. 
ಅಂದಿನ ವಿಜ್ಞಾನದ ಬೆಳವಣಿಗೆಯನ್ನಾಧರಿಸಿ ಮಾಹಿತಿಗಳನ್ನು ಹಿಡಿದಿಡಲು ಮಾಡಿರುವ 
ಪ್ರಯತ್ನ , ಇಂದಿನ ಓದುಗರಿಗೆ ಅಡ್ಡಬರುವುದು ಅಲ್ಲಿ ಅತಿ ಸರಳೀಕೃತವಾಗಿರುವ ಪಾರಿಭಾಷಿಕ 
ಪದಗಳು , ಪಾರಿಭಾಷಿಕ ಪದಗಳನ್ನು ಟಂಕಿಸುವಾಗ ಸರಳತೆಯೊಂದೇ ಗುರಿಯಾದರೆ 
ವಿಜ್ಞಾನದ ಖಚಿತತೆ ಲಾಗ ಹೊಡೆಯುತ್ತದೆ. ಈ ನಾಲ್ಕೂ ಗ್ರಂಥಗಳಲ್ಲಿ ಬರುವ ಪದಗಳ 
ತೊಡಕನ್ನು ಈಗಾಗಲೇ ಕಾರಂತರ ' ವಿಜ್ಞಾನ ಪ್ರಪಂಚ' ಎಂಬ ಲೇಖನದಲ್ಲಿ (ಕಾರಂತ 
ವೇದಿಕೆಯ ಮುಖಪತ್ರಿಕೆಯಲ್ಲಿ ಪ್ರಸ್ತಾಪಿಸಿದೆ. ಇಲ್ಲಿ ಕ್ಲೋಲವಾಗಿ ಕೆಲವೊಂದು ಅಂಶಗಳ 
ಬಗ್ಗೆ ಓದುಗರ ಗಮನ ಸೆಳೆಯುವುದು ನನ್ನ ಉದ್ದೇಶ. ಈ ಕೃತಿಗಳು ರಚನೆಯಾಗಿ 40 
ವರ್ಷಗಳೇ ಸಂದಿವೆ . ವಿಜ್ಞಾನ ಕ್ಷೇತ್ರದಲ್ಲಿ ಈ ಅವಧಿಯಲ್ಲಿ ಅಪೂರ್ವ ಶೋಧಗಳಾಗಿವೆ. 
ಸೂರ್ಯ ಚಂದ್ರರ ವ್ಯಾಸ ಬದಲಾಗದಿರಬಹುದು, ಆದರೆ ಆ ಕಾಯಗಳ ಭೌತ 


84 / ಕರ್ತಾರನಿಗೊಂದು ಕಿವಿಮಾತು 


ವಿದ್ಯಮಾನಗಳನ್ನು ಅರ್ಥಮಾಡಿಕೊಳ್ಳುವ ಪರಿ ಬದಲಾಗಿದೆ . ಈ ಮಾಲೆ ವಿಶೇಷವಾಗಿ 
ಪ್ರೌಢಶಾಲಾ ಮಕ್ಕಳನ್ನು ಗುರಿ ಇಟ್ಟುಕೊಂಡು ರಚಿತವಾದುದು. ' ಈ ಜಗತ್ತಿನ ಬಗೆಗೆ 
ಇಂದಿನ ದೃಷ್ಟಿಕೋನವೂ ಬದಲಾಗಿದೆ. ಕಾರಂತರು ಇದನ್ನು ಬರೆದಾಗ ಭೂಖಂಡಗಳ 
ಬಗ್ಗೆ ಇದ್ದ ಪರಿಕಲ್ಪನೆಯೇ ಬೇರೆ. ಈಗ ಖಂಡಗಳ ಅಲೆತ ಎನ್ನುವುದನ್ನು ಇಡೀ 
ಭೂಮಿಯ ಶಿಲಾಗೋಳದ ಚಂಚಲತೆಯ ಹಿನ್ನೆಲೆಯಲ್ಲಿ ಅರ್ಥಮಾಡಿಕೊಳ್ಳ ಬೇಕಾಗುತ್ತದೆ . 
ಭೂಫಲಕಗಳ ರಚನೆ ಎಂಬ ಪರಿಕಲ್ಪನೆಯೇ ಇಡೀ ಭೂವಿಜ್ಞಾನದ ಮೂಲಭೂತ ತಿಳಿವನ್ನೇ 
ಬದಲಾಯಿಸಿಬಿಟ್ಟಿದೆ. ಹಾಗೆ ನೋಡಿದರೆ ಈಗಿನ ಹೈಸ್ಕೂಲ್ ಪಠ್ಯದಲ್ಲೂ ಈ ಅಂಶಗಳು 
ಸೇರಿವೆ. ಈ ವಿಚಾರಗಳನ್ನು ಸೇರಿಸದೆ ಹೋದರೆ ಕೋಶಗಳು ತಮ್ಮ ಮೂಲ ಆಶಯವನ್ನೇ 
ಕಡೆಗಣಿಸಿದಂತಾಗುತ್ತದೆ. ಇಂದಿನ ತಿಳಿವನ್ನು ಪ್ರತಿಫಲಿಸದ ಈ ಬಗೆಯ ಕೃತಿಗಳು 
ಪರಾಮರ್ಶೆಗೂ ಪ್ರಯೋಜನವಿಲ್ಲದೆ ಹೋಗುತ್ತವೆ . ಪರಿಷ್ಕರಣೆ ಎಂದರೆ ಈ ಬಗೆಯ 
ತಿದ್ದುವಿಕೆ, ತೀಡುವಿಕೆ, ಅಡಿ ಟಿಪ್ಪಣಿಗಳಿಂದ ಇಂಥ ಮಾಹಿತಿಗಳನ್ನು ಒದಗಿಸಲು ಸಾಧ್ಯವಿಲ್ಲ. 

' ಜೀವ ಜೀವನ' ಸಂಪುಟದಲ್ಲಿ ಜೀವಕಣದಿಂದ ಹಿಡಿದು ವರ್ಗೀಕರಣದವರೆಗೆ ಕಾರಂತರು 
ವಿಶಾಲ ವ್ಯಾಪ್ತಿಯ ತಿಳಿವನ್ನು ಹಿಡಿದಿಡಲು ಯತ್ನಿಸಿದ್ದಾರೆ . ಈಗಿನ ತಿಳಿವು ಹೈಸ್ಕೂಲು 
ಮಟ್ಟದಲ್ಲೇ ಬಹುದೂರ ಸಾಗಿಬಿಟ್ಟಿದೆ . ವಂಶವಾಹಿಗಳ ಬಗ್ಗೆ ಅದೆಷ್ಟು ಸಂಶೋಧನೆ 
ಆಗಿವೆಯೆಂದರೆ ತಳಿವಿಜ್ಞಾನಕ್ಕೆ ಇದು ಹೊಸ ಹೆದ್ದಾರಿಗಳನ್ನೇ ಕೊಡುತ್ತಿದೆ . ತೀರ ಇತ್ತೀಚೆಗಷ್ಟೇ 
ತದ್ರೂಪಿ ಮಾನವನ ಕುರಿತು ನಡೆದ ವಾದ ವಿವಾದ ಏನೇ ಇರಲಿ , ಮಾನವ ' ಬ್ರಹ್ಮ ' ನಾಗಿ 
ಜೀವ ಲೋಕವನ್ನು ಆಳುತ್ತಿರುವ ಭಯಂಕರ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಬಗೆಗೆ ನಮ್ಮ 
ವಿದ್ಯಾರ್ಥಿಗಳಿಗೆ ಓನಾಮವೂ ಗೊತ್ತಿಲ್ಲದಿದ್ದರೆ ಹೇಗೆ? ಆಕರಕೋಶಗಳು ಇಡೀ ಮನುಕುಲಕ್ಕೆ 
ಹೊಸ ಆಶೆಗಳನ್ನು ಹೊತ್ತುತಂದಿವೆ. ಭೀಕರ ರೋಗಗಳನ್ನು ವಾಸಿಮಾಡಲು ಇವು 
ವರರೂಪಿಗಳಾಗಿವೆ . ನಮಗೆ ಇನ್ನಷ್ಟು ಭವಿಷ್ಯವಿದೆ ಎಂಬ ಭರವಸೆ ದೊರೆಯುವುದೇ 
ವಿಜ್ಞಾನದ ಮೂಲಭೂತ ತಿಳಿವಿನಿಂದ , ವಿಜ್ಞಾನದ ನಾಗಾಲೋಟದ ಜೊತೆಗೆ ಓಡದಿದ್ದರೆ 
ಬಹುಬೇಗ ಹಿಂದುಳಿದುಬಿಡುತ್ತೇವೆ. ' ಜೀವ ಜೀವನ ' ಕೃತಿಯಲ್ಲಿ ಸೇರ್ಪಡೆಯಾಗಬೇಕಾದ್ದು 
ಈ ಅಂಶಗಳು - ಡಾರ್ವಿನ್ ನಂತರ ವಿಕಾಸವಾದ ಹಿಡಿದ ಜಾಡುಗಳು, ನಮ್ಮ ವಿದ್ಯಾರ್ಥಿಗಳ 
ಬೌದ್ಧಿಕ ವಿಕಾಸಕ್ಕೆ ಈ ಬಗೆಯ ವಿಜ್ಞಾನ ಸಾಹಿತ್ಯ ಬೇಕು. 

' ವಸ್ತು ಚೈತನ್ಯ ' ದ ಪರಿಕಲ್ಪನೆ ಅದೆಷ್ಟು ಬದಲಾಗಿದೆ ? ಶಕ್ತಿಯ ಆಕರದ ದೃಷ್ಟಿಯಿಂದಷ್ಟೇ 
ಅಲ್ಲ, ಅವುಗಳು ತರುವ ಸಾಮಾಜಿಕ ಕೇಡುಗಳ ಬಗ್ಗೆಯೂ ಅವಲೋಕಿಸದೆ ಹೋದರೆ 
ಸಮಕಾಲೀನ ವಿಜ್ಞಾನ ವಿದ್ಯಮಾನಗಳನ್ನು ನಾವು ಕಡೆಗಣಿಸಿದಂತೆಯೇ . ಸ್ವತಃ ಕಾರಂತರೇ 
ಕೈಗಾ ಪರಮಾಣು ಸ್ಥಾವರ ಬೇಡ ಎಂದು ಹೋರಾಡಿದ್ದು ಬುದ್ದಿಜೀವಿಗಳನ್ನಷ್ಟೇ ಅಲ್ಲ, ಜನ 
ಸಾಮಾನ್ಯರನ್ನೂ ಬಡಿದೇಳಿಸಿದ ಪ್ರಸಂಗ , ಪರಮಾಣು ಬಾಂಬು ತಂದ ಅನರ್ಥಗಳನ್ನು 
ಎರಡನೇ ಮಹಾಯುದ್ಧದ ನಂತರ ಎಲ್ಲ ದೇಶಗಳೂ ಬಲ್ಲವು. ಯಾಕೆ ಮುಂದುವರಿದ 
ರಾಷ್ಟಗಳು, ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೂಗಿಗೆ ತುಪ್ಪ ಸವರಿ, ಇಂಥ ತಂತ್ರಜ್ಞಾನವನ್ನು 
ವರ್ಗಾಯಿಸುತ್ತಿವೆ? ಯಾಕೆ ವಿಕಿರಣ ತ್ಯಾಜ್ಯಗಳನ್ನು ಹೂಳಲು ಬಡದೇಶಗಳ ನೆಲವನ್ನು 
ಹುಡುಕುತ್ತಿವೆ ? ಇವೆಲ್ಲವನ್ನೂ ಗಂಭೀರವಾಗಿ ಯೋಚಿಸುವ ಸಮಯ ಇದು. 


ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣ ಎಷ್ಟು ಪ್ರಸ್ತುತ?/ 85 


“ ವಿಜ್ಞಾನ ಸಾಧನ ' ದಲ್ಲಿ ಕಾಣಿಸಬೇಕಾದ ನೂರಾರು ಸಾಧನಗಳು, ಉಪಕರಣಗಳು 
ಇವೆ . ಅಮೆರಿಕ ' ಹಬಲ್' ಟೆಲಿಸ್ಕೋಪನ್ನು 1990ರಲ್ಲಿ ಆಕಾಶದಲ್ಲಿ ತೇಲಿಬಿಟ್ಟ ನಂತರ 
ಇಡೀ ವಿಶ್ವದ ರಚನೆಯ ಬಗ್ಗೆ ನಮ್ಮ ತಿಳಿವಿನಲ್ಲಿ ಅದೆಂಥ ಕ್ರಾಂತಿಯಾಗಿದೆ! ವಿಶ್ವದ 
ಉಗಮ , ವಿಕಾಸದ ಬಗ್ಗೆ ಅದು ಒದಗಿಸಿರುವ ಚಿತ್ರಗಳೇ ಸಾವಿರಾರು ಪುಟಗಳ 
ಗ್ರಂಥಗಳಿಗಾಗುವಷ್ಟಿದೆ. ಮನುಕುಲದ ಆಕಾಶದ ಮಹಾ ಅಧ್ಯಾಯವನ್ನು ಹಬಲ್ ಟೆಲಿಸ್ಕೋಪ್ 
ತೆರೆದಿಟ್ಟಿದೆ . ಇಂಥ ಉಪಯುಕ್ತ ಅಂಶಗಳು ಸೇರ್ಪಡೆಯಾಗದಿದ್ದರೆ ಪಠ್ಯಪುಸ್ತಕಗಳಿಗಿಂತಲೂ 
ಕನಿಷ್ಠ ಮಾಹಿತಿಯನ್ನು ಒಳಗೊಂಡ ಖ್ಯಾತಿ ? ಅವುಗಳದ್ದಾಗುತ್ತವೆ. 
- ಕಾರಂತರ ವಿಜ್ಞಾನ ಕೃತಿಗಳ ಮರುಮುದ್ರಣದ ಬಗ್ಗೆ ಈಗ ಪ್ರಸ್ತಾವಿಸಲು ಒಂದು 
ಕಾರಣವಿದೆ. ಯಾವುದೇ ಬದಲಾವಣೆ ಇಲ್ಲದೆ 1959 - 64ರಲ್ಲಿ ರಚಿಸಿದ ವಿಜ್ಞಾನ ಪ್ರಪಂಚ 
ಮಾಲಿಕೆ 1980- 95ರ ನಡುವೆ ಮರುಮುದ್ರಣವನ್ನು ಕಂಡಿದೆ . ಕೆಲವೊಂದು ಸಂಪುಟಗಳು 
ನಾಲ್ಕು ಬಾರಿ ಮರುಮುದ್ರಣವಾಗಿವೆ . ಚೋದ್ಯವೆಂದರೆ ಯಾವ ವಿಜ್ಞಾನ ಲೇಖಕರೂ 
ಇದರ ಬಗ್ಗೆ ಚಕಾರವೆತ್ತಿಲ್ಲ . ಎಷ್ಟೋ ಮಂದಿ ಇವುಗಳನ್ನು ಪುಟ ತೆರೆದೂ ನೋಡಿಲ್ಲ. 
ಬಹುತೇಕ ಕಾರಂತರ ನಾಮ ಬಲದಿಂದಲೇ ಅವು ಮರುಮುದ್ರಣಗೊಂಡು ಗ್ರಂಥಾಲಯಗಳ 
ಕಪಾಟು ಸೇರುತ್ತಿವೆ . ಇಲ್ಲಿ ಎರಡು ಪ್ರಶ್ನೆಗಳನ್ನು ಎತ್ತಬೇಕಾಗುತ್ತದೆ. ಮೂಲಸ್ಥಿತಿಯ ಈ 
ಕೃತಿಗಳು ಯಾವ ರೀತಿಯಲ್ಲಿ ನಮ್ಮ ಇಂದಿನ ತಿಳಿವನ್ನು ವಿಸ್ತಿರಿಸುತ್ತದೆ ? ಇದನ್ನು ಆಧರಿಸಿ 
ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ ಒಂದು ಉತ್ತಮ ಪ್ರಬಂಧವನ್ನು ರಚಿಸಲು ಸಾಧ್ಯವೆ? ಈ 
ಮಾಲಿಕೆಯ ಕೃತಿಗಳೆಲ್ಲವನ್ನೂ ಪರಿಷ್ಕರಿಸದೆ ಮತ್ತೆ ಮರುಮುದ್ರಿಸಿದರೆ ಯಾರಿಗೆ ಲಾಭ, 
ಪ್ರಕಾಶಕರಿಗೋ , ಓದುಗರಿಗೊ ? ಕಾರಂತರ ವಿಜ್ಞಾನ ಕೃತಿಗಳ ಪರಿಷ್ಕರಣೆ ಎಂದೊಡನೆ ಆ 
ಧೀಮಂತರ ಬೌದ್ಧಿಕ ಸಂಪತ್ತಿಗೆ ಒಡ್ಡುತ್ತಿರುವ ಸವಾಲು ಎಂದು ಏಕೆ ಪರಿಗಣಿಸಬೇಕು? 

ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರಂತರ ಎಲ್ಲ ಕೃತಿಗಳನ್ನೂ ಮರುಮುದ್ರಿಸುವ 
ಯೋಜನೆಯನ್ನು ಹಾಕಿಕೊಂಡು ಈಗಾಗಲೇ ಸಣ್ಣ ಕಥೆ , ಕಾದಂಬರಿ, ಬಿಡಿ ಬರಹಗಳ 13 
ಸಂಪುಟಗಳನ್ನು ಹೊರತಂದು ಕನ್ನಡಿಗರೆಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ . ಕಾರಂತರ ಒಟ್ಟೂ 
ಬರಹದಲ್ಲಿ ಸುಮಾರು ಕಾಲು ಭಾಗ ವಿಜ್ಞಾನ ಸಾಹಿತ್ಯ ಕುರಿತದ್ದಾಗಿದೆ ಎಂಬುದನ್ನು ನಾವು 
ಮರೆಯುವಂತಿಲ್ಲ . ಕಾರಂತರ ' ಸಂಕೀರ್ಣ' ಬರಹಗಳನ್ನು ಪ್ರಕಟಿಸುವ ಇರಾದೆ ಕನ್ನಡ 
ಸಂಸ್ಕೃತಿ ಇಲಾಖೆಯದು. ' ಮಾಲಿನಿ ಮಲ್ಯ ಅವರು ಯಾವ ಸಿಪ್‌ಗಳನ್ನು ಕೊಡುತ್ತಾರೋ 
ಅವನ್ನು ಪ್ರಕಟಿಸುತ್ತೇವೆ' ಎಂದು ಸಂಸ್ಕೃತಿ ಇಲಾಖೆ ಹೇಳುತ್ತದೆ . ಇಲ್ಲಿ ಪ್ರಾಸಂಗಿಕವಾಗಿ 
ಒಂದು ವಿಚಾರವನ್ನು ಮನಗಾಣಿಸಲು ಬಯಸುತ್ತೇನೆ. 1972ರಲ್ಲೇ ನಿರಂಜನರ 
ಸಂಪಾದಕತ್ವದಲ್ಲಿ ಸಹಕಾರಿ ಪ್ರಕಾಶನದ ಮೂಲಕ ಏಳು ಸಂಪುಟಗಳಲ್ಲಿ ' ಜ್ಞಾನ ಗಂಗೋತ್ರಿ 
ಕಿರಿಯರ ವಿಶ್ವಕೋಶ' ಹೊರಬಂದಿದೆ . ಇಲ್ಲೂ 70ರ ದಶಕದಲ್ಲಿ ಲಭ್ಯವಿದ್ದ ಮಾಹಿತಿಗಳನ್ನು 
ಕ್ರೋಡೀಕರಿಸಿ ತಮ್ಮ ಮಿತಿಯಲ್ಲೇ ಅತ್ಯುತ್ತಮ ವೈಜ್ಞಾನಿಕ ಲೇಖನಗಳನ್ನು ಆಡ್ಯನಡ್ಕ ಕೃಷ್ಣಭಟ್ಟರು 
ನೀಡಿದ್ದಾರೆ . ಈಗ ಕೃಷ್ಣಭಟ್ಟರು ' ಯಾವ ಸಂಸ್ಥೆಯಾದರೂ ಮುಂದೆ ಬಂದು ಕಿರಿಯರ 
ವಿಶ್ವಕೋಶವನ್ನು ಪರಿಷ್ಕರಿಸಬಾರದೆ ? ಹಾಗೆ ಮಾಡುವುದಾದರೆ ನಾನು ಎಲ್ಲ ಸಂಪಾದಕೀಯ 
ನೆರವನ್ನೂ ನೀಡಬಲ್ಲೆ' ಎನ್ನುತ್ತಾರೆ . ಕಿರಿಯರ ವಿಶ್ವಕೋಶ ಮಾಲಿಕೆಯ 'ಕಲೆ- ಸಾಹಿತ್ಯ ' 


86/ ಕರ್ತಾರನಿಗೊಂದು ಕಿವಿಮಾತು 


ಸಂಪುಟದಲ್ಲಿ ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ಬಗ್ಗೆ ನಿರೀಕ್ಷಿಸಿದಂತೆಯೇ ನಮೂದು 
ಇರಲು ಸಾಧ್ಯವಿಲ್ಲ (ಕಾರಂತರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು 1978ರಲ್ಲಿ). ಅದೇ 
ಸಂಪುಟವನ್ನು ಈಗ ಪರಿಷ್ಕರಿಸಿದರೆ ಇಂಥ ಅಂಶಗಳನ್ನು ಕೈಬಿಡಲು ಸಾಧ್ಯವೆ? ತೀರ 
ಇತ್ತೀಚೆಗಷ್ಟೇ ನವಕರ್ನಾಟಕ ಸಂಸ್ಥೆ ಹೊರತಂದ ' ಜ್ಞಾನ ವಿಜ್ಞಾನ ಕೋಶ' (1998)ವನ್ನು 
ಪರಿಷ್ಕರಿಸುವ ಉತ್ಸಾಹವನ್ನು ಆ ಸಂಸ್ಥೆ ತೋರುತ್ತಿದೆ . ಬಲಾಗುತ್ತಿರುವ ಪರಿಕಲ್ಪನೆಗಳನ್ನು 
ದಾಖಲಿಸಲು ಈ ಬಗೆಯ ನಿಲುವು ತಳೆಯದಿದ್ದರೆ ನಾವು ಬೌದ್ಧಿಕವಾಗಿ ಹಿನ್ನಡೆ ಸಾಗಿಸುತ್ತೇವೆ. 

ಶಿವರಾಮ ಕಾರಂತರು ಅಳಿದ ಮೇಲೂ ಸಾರಸ್ವತ ಲೋಕದಲ್ಲಿ ಉಳಿದಿರುವ ಅಸಮಾನ್ಯ 
ಬರಹಗಾರ - ಚಿಂತಕ , ವಿಜ್ಞಾನ ಸಾಹಿತ್ಯದಲ್ಲಿ ಅವರು ಮಾಡಿರುವ ಕೃಷಿ ನಿಲ್ಲಬೇಕಾದರೆ, 
ಅವರ ಕೃತಿಗಳ ಪರಿಷ್ಕರಣೆಯಾಗಬೇಕು. ಅವರ ಐತಿಹಾಸಿಕ ಮಹತ್ವವನ್ನಷ್ಟೇ ಉಳಿಸಿಕೊಳ್ಳಲು 
ಹೋರಾಡಿದರೆ ಅವರ ಎಲ್ಲ ವಿಜ್ಞಾನ ಕೃತಿಗಳೂ ಮ್ಯೂಸಿಯಂ ಪೀಸುಗಳಾಗುತ್ತವೆ 
ಎಂಬುದು ಕಹಿ ಮಾತಾಗಬಹುದು . ಆದರೆ ಅದು ನುಂಗಲಾರದ ಸತ್ಯ . ಪ್ರತಿಷ್ಠಾನ, ಈಗ 
ಕಾರಂತರ ಎಲ್ಲ ಕೃತಿಗಳನ್ನೂ ಮರುಮುದ್ರಿಸಲು ಹೊರಟಿರುವ ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆ ಮತ್ತು ಕಾರಂತರ ವಿಜ್ಞಾನ ಕರ್ತೃತ್ವದ ಬಗ್ಗೆ ಪ್ರೀತಿ ಇಟ್ಟುಕೊಂಡಿರುವ ಎಲ್ಲ | 
ಓದುಗರೂ ಒಟ್ಟಾಗಿಯೇ ಯೋಚಿಸಬೇಕಾದ ವಿಚಾರ ಇದು. 


ನ್ಯೂಟನ್‌ಗೆ ನಮನ - 

ಷೇಕ್ಸ್ಪಿಯರಿಗೆ ನಮಸ್ಕಾರ 


ಷೇಕ್ಸ್ಪಿಯರ್ ಹೆಚೋ ? ನ್ಯೂಟ ? ಇದೆಂಥ ಬಾಲಿಶ ಪ್ರಶ್ನೆ ಎನ್ನಿಸುತ್ತದೆ 
ಅಲ್ಲವೆ? ಆದರೆ ಬಿ. ಬಿ . ಸಿ. ಯಂಥ ವಿಖ್ಯಾತ ಸುದ್ದಿ ಮಾಧ್ಯಮ ಇದೇ ಪ್ರಶ್ನೆಯನ್ನು ಸ್ವಲ್ಪ 
ಬದಲಿಸಿ ಬ್ರಿಟನ್ನಿನ ಸಾರ್ವಕಾಲಿಕ ಶ್ರೇಷ್ಠರು ಯಾರು ಎಂದು ಕೇಳಿ ವಿವಿಧ ದೇಶಗಳಲ್ಲಿ 
ಇತ್ತೀಚೆಗೆ ಸಮೀಕ್ಷೆ ನಡೆಸಿತು. ನ್ಯೂಟನ್ , ಬ್ರಿಟನ್ನಿನ ಸರ್ವಶ್ರೇಷ್ಠ ಎಂದಿದ್ದರು ಉತ್ತರಿಸಿದವರು. 
ಎರಡನೇ ಸ್ಥಾನ ಚರ್ಚಿಲ್‌ಗೆ, ಮೂರನೇ ಸ್ಥಾನ ರಾಜಕುಮಾರಿ ಡಯಾನಾಗೆ. ನಾಲ್ಕನೆಯದು, 
ಅಥವಾ ಸಮೀಕ್ಷಿಸಿದವರ ಭಾಷೆಯಲ್ಲಿ 'ರನ್ನರ್ ಅಪ್' ಷೇಕ್ಸ್ಪಿಯರ್ ಪಾಲಿಗೆ , 

ಬದಲಾದ ಸಮಾಜದ ವಿಜ್ಞಾನದ ಒಲವೆ ಇದು? ಇಲ್ಲ ತಂತ್ರಜ್ಞಾನ ಆಳುತ್ತಿರುವ 
ಈ ಹೊತ್ತಿನಲ್ಲಿ ಸಾಹಿತ್ಯದ ಬಗ್ಗೆ ನಿರಾಸಕ್ತಿಯೆ ? ಆಳಿದ ಪುರುಷರ ಅಥವಾ ಸಮಕಾಲೀನ 
ವಿದ್ಯಮಾನಗಳ ಬಗ್ಗೆ ಬೆಳೆಯುತ್ತಿರುವ ಆಸಕ್ತಿಯ ಸಂಕೇತವೆ ? ಇಂಥ ಸಮೀಕ್ಷೆಯಿಂದ 
ಖಚಿತವಾಗಿ ಏನೂ ಹೇಳಲಾಗದು. ಏಕೆಂದರೆ ಅಸಲೀ ಯಾವ ವರ್ಗದ ಜನ , ಯಾವ 
ವಯೋಮಾನದ ಜನ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಎನ್ನುವುದನ್ನು ಉತ್ತರಗಳು 
ಅವಲಂಬಿಸಿರುತ್ತವೆ, 

ಭೌತ ಜಗತ್ತನ್ನು ವೈಜ್ಞಾನಿಕ ಸಿದ್ಧಾಂತಗಳ ಮೂಲಕ ತೆರೆದಿಟ್ಟವನು ಐಸಾಕ್ ನ್ಯೂಟನ್ . 
ಮನುಕುಲದ ಮನೋಧರ್ಮವನ್ನಾಳಿದ ನಿಯಮಗಳನ್ನು ತೋರಿಸಿಕೊಟ್ಟವನು ಷೇಕ್ಸ್ಪಿಯರ್ . 
ಇಬ್ಬರೂ ಜೀನಿಯಸ್‌ಗಳೇ . ಆದರೆ ಚರ್ಚಿಲ್ ? ಆತನ ರಾಜಕೀಯ ಮುತ್ಸದ್ದಿತನ ಬ್ರಿಟನ್ನಿಗಷ್ಟೇ 
ಸೀಮಿತ. ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಪ್ರಶ್ನೆ ಬಂದಾಗ ಗಾಂಧೀಜಿಯನ್ನು ಅರೆನಗ್ನ 
ಪಕೀರ' ಎಂದಿದ್ದ. ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ನನ್ನು ಹುರಿದುಂಬಿಸಿ ಹೌಸ್ ಆಫ್ 
ಕಾಮನ್ಸ್‌ನಲ್ಲಿ ' ನೆತ್ತರು, ಪರಿಶ್ರಮ , ಕಂಬನಿ, ಬೆವರಿನ ಹೊರತು ದೇಶಕ್ಕೆ ನೀಡಲು ನನ್ನ 
ಬಳಿ ಬೇರೇನೂ ಇಲ್ಲ ಎಂದು ರಣಗೀತೆ ಹಾಡಿ, ಬ್ರಿಟನ್ನಿನ ಎಲ್ಲರ ಮನ ಗೆದ್ದಿದ್ದ 
ಪ್ರಧಾನಿಯಾದ ಹೊಸದರಲ್ಲೇ . ಆತ ಚರಿತ್ರಾರ್ಹ ಪುರುಷ, ಜೊತೆಗೆ ಚರಿತ್ರೆಯನ್ನೂ 
ಬರೆದಿದ್ದ. ನೊಬೆಲ್ ಪ್ರಶಸ್ತಿಪಾತ್ರ ಕೂಡ, ಗ್ರೇಟ್ ಬ್ರಿಟನ್ನಿನ ಮಟ್ಟಿಗೆ ಚರ್ಚಿಲ್ `ಗೇಟ್' 
ಸರಿಯೇ . ಇನ್ನು ರಾಜಕುಮಾರಿ ಡಯಾನ ? ಆಕೆ ಚೆಲುವೆ, ಚಾರ್ಲ್ಸ್ನ ಕೈ ಹಿಡಿದು 
ಏನೇನೋ ಬವಣೆಪಟ್ಟು ನೊಂದಾಕೆ , ಬೆಂದಾಕೆ , ಏಡ್ಸ್ ಕುರಿತು ಕ್ಯಾಂಪೇನ್ ಮಾಡಿದಳು . 
ನೆಲಬಾಂಬು ತರುವ ದುಃಖ ದುಮಾನವನ್ನು ಜನರ ಮುಂದೆ ತೆರೆದಿಟ್ಟಳು ಪಾಪರಾಜಿಗಳು 


88/ ಕರ್ತಾರನಿಗೊಂದು ಕಿವಿಮಾತು 


ಬೆನ್ನು ಹತ್ತಿದಾಗ ಕಾಟ ತಡೆಯಲಾರದೆ ವೇಗವಾಗಿ ಕಾರಿನಲ್ಲಿ ಹೋಗುವಾಗ ಅಪಘಾತಕ್ಕೀಡಾದಳು 
- ಎಲ್ಲರ ಅನುಕಂಪಕ್ಕೆ ಪಾತ್ರಳಾದಳು . ಮಾಧ್ಯಮಗಳು ಭರ್ಜರಿಯಾಗಿ ಬರೆದವು. ಆದರೆ 
ಬ್ರಿಟನ್ನಿನ ಸರ್ವಶ್ರೇಷ್ಠರ ಸಾಲಿನಲ್ಲಿ ಕಾಣಿಸುವಂಥ ಸಾಧನೆ ಏನಿದೆ? ಬಹುಶಃ ಆ ಮಟ್ಟಿಗೆ | 
ಅದು ಶೂನ್ಯ. ಹಾಗೆ ನೋಡಿದರೆ ಜೀವ ವಿಕಾಸದ ಸಿದ್ದಾಂತ ಪ್ರತಿಪಾದಿಸಿ ಚರ್ಚನ್ನು 
ಗಾಬರಿಗೊಳಿಸಿದ ಚಾಲ್ಸ್ ಡಾರ್ವಿನ್ ಹೆಸರೇ ನಾಪತ್ತೆ ಈ ಜನಪ್ರಿಯತೆಯ ರೇಸ್‌ನಲ್ಲಿ. 

ಇನ್ನು ನಮ್ಮಲ್ಲಿ ನ್ಯೂಟನ್ ಕುರಿತು, ಷೇಕ್ಸ್ಪಿಯರ್ ಕುರಿತು ಆಯಾ ಕ್ಷೇತ್ರದ ಪರಿಣತರು 
ಏನು ಹೇಳುತ್ತಾರೆ ? 
- 'ನ್ಯೂಟನ್ ಬ್ರಿಟನ್ನಿನ ಸರ್ವಶ್ರೇಷ್ಠ ಎಂಬ ಸಮೀಕ್ಷಾ ವರದಿಯನ್ನು ನೀವು ಹೇಗೆ 
ಸಮರ್ಥಿಸುತ್ತೀರಿ ?' ಭಾರತೀಯ ವಿಜ್ಞಾನ ಮಂದಿರದ ಖ್ಯಾತ ಭೌತ ವಿಜ್ಞಾನಿ ಪ್ರೊ . ಎಸ್. 
ವಿ . ಸುಬ್ರಹ್ಮಣ್ಯ ಅವರನ್ನು ಪ್ರಶ್ನಿಸಿದಾಗ ಅವರು ಹೇಳಿದರು : 
- 'ನ್ಯೂಟನ್ನನ್ನು ಯಾರೊಂದಿಗೂ ಹೋಲಿಸಬಾರದು, ಆತ ಭೌತ ವಿಶ್ವದ ವಿದ್ಯಮಾನಗಳ 
ಬಗ್ಗೆ ಕಣ್ಣು ತೆರೆಸಿದವನು , ಚಲನಶಾಸ್ತ್ರ , ಬೆಳಕು, ಶಬ್ದ ಈ ಕ್ಷೇತ್ರಕ್ಕೆ ಆತ ಕೊಟ್ಟ ಕೊಡುಗೆ 
ನಮ್ಮ ವಿಶ್ವದ ಜ್ಞಾನವನ್ನೇ ವಿಸ್ತರಿಸಿದೆ . ಹಾಗೆ ನೋಡಿದರೆ ನ್ಯೂಟನ್ ಭೌತ ಶಾಸ್ತ್ರಕ್ಕೆ ಕೊಟ್ಟ 
ಒಟ್ಟಾರೆ ಕೊಡುಗೆ ಐನ್‌ಸ್ಟೈನ್ ಕೊಟ್ಟ ಕೊಡುಗೆಗಿಂತ ದೊಡ್ಡದು , ತಂತ್ರಜ್ಞಾನ ವಿಜ್ಞಾನದ 
ಫಲಶ್ರುತಿ , ಇವೆರಡೂ ಸೇರಿಯೇ ಭೂಗ್ರಹದ ಮೇಲೆ ಮನುಕುಲದ ಜೀವನ ಶೈಲಿಯನ್ನೇ | 
ಬದಲಿಸಿವೆ. ಇವನ್ನೆಲ್ಲ ಪರಿಗಣಿಸಿದಾಗ ನ್ಯೂಟನ್ ಸರ್ವಶ್ರೇಷ್ಠನೆಂದು ಆಯ್ಕೆಯಾಗಿದ್ದರೆ 
ಅದು ಅವನಿಗೆ ನಿಜವಾಗಿ ಸಲ್ಲಬೇಕಾದ ಗೌರವ, ಅದು ಸಂದಿದೆ . ವಿಜ್ಞಾನ , ಕಲೆ, ಸಂಗೀತ 
ಇವೆಲ್ಲವೂ ಮನುಷ್ಯನ ಸಾಧನೆಯೇ . ನಿಸರ್ಗವನ್ನು ಅರಿಯಲು, ಅರಿಯುತ್ತಲೇ ಅಚ್ಚರಿಪಡಲು 
ಇವನ್ನೆಲ್ಲ ನಾವೇ ಕಂಡುಕೊಂಡಿದ್ದೇವೆ. ಷೇಕ್ಸ್ಪಿಯರ್‌ನ ಸಾಧನೆಯನ್ನು ವಿಜ್ಞಾನಿಗಳ 
ಸಾಧನೆಯೊಂದಿಗೆ ತಳಕು ಹಾಕುವುದೇ ತಪ್ಪು ' ಎನ್ನುತ್ತಾರೆ ಅವರು . 

- ನ್ಯೂಟನ್‌ಗೆ ನಮನ 
“ ನನಗೆ ಇತರರಿಗಿಂತ ಸ್ವಲ್ಪ ಆಚಿನವರೆಗೆ ಕಾಣಿಸಿರುವುದಾದರೆ ನಾನು ಉದ್ದಾಮ 
ವ್ಯಕ್ತಿಗಳ ಹೆಗಲ ಮೇಲೆ ಕುಳಿತಿರುವುದರಿಂದ ಮಾತ್ರವೇ ಸಾಧ್ಯವಾಗಿದೆ' 23ರ ಹರೆಯದಲ್ಲೇ | 
ಗುರುತ್ವ ಸಿದ್ದಾಂತವನ್ನು ಪ್ರತಿಪಾದಿಸಿದ ತರುಣ ನ್ಯೂಟನ್ನನ ವಿನಮ್ರ ಮಾತುಗಳು ಇವು. ಆ 
ಹೊತ್ತಿಗೆ ವಿಜ್ಞಾನ ರಂಗದ ಉದ್ದಾಮ ವ್ಯಕ್ತಿಗಳು ಬಾಳಿ ಹೋಗಿದ್ದರು. ವಿಶ್ವ ಕೇಂದ್ರ 
ಭೂಮಿಯಲ್ಲ, ಅದು ಸೂರ್ಯ ಎಂದು ಹೇಳಿದ ಕೋಪರ್ನಿಕಸ್ ( 1473 -1543) 
ವಿಚಾರ ಕ್ರಾಂತಿಯ ಅಲೆಗಳನ್ನೇ ಏಳಿಸಿ ಚರ್ಚನ್ನೇ ನಡುಗಿಸಿದ್ದ. ಗ್ರಹಗಳು ಸೂರ್ಯನ 
ಸುತ್ತ ಪರಿಭ್ರಮಿಸುವ ಪರಿ ಕುರಿತು ಯೋಹಾನ್ ಕೆಪ್ಲರ್ ( 1571 - 1630) ನಿಯಮಗಳನ್ನು | 
ರೂಪಿಸಿ ಅಂಧಶ್ರದ್ದೆಗಳನ್ನೆಲ್ಲ ಬಡಿದೋಡಿಸಿದ್ದ, ದೂರದರ್ಶಕವನ್ನು ಹುಟ್ಟುಹಾಕಿ , ಆಕಾಶವನ್ನು 
ಜಾಲಾಡಿ ಚಂದ್ರನ ಕುಳಿಗಳನ್ನೂ , ಸೂರ್ಯನ ಕಲೆಗಳನ್ನೂ ಗುರುವಿನ ಉಪಗ್ರಹಗಳನ್ನೂ 
ಕಂಡು ಸೂರ್ಯಕೇಂದ್ರ ವಾದವನ್ನು ಸಮರ್ಥಿಸಿಕೊಂಡ ಗೆಲಿಲಿಯೋ ( 1564 -1642) 
ವಿಶ್ವದ ಬಗೆಗಿದ್ದ ಆಗಿನ ಪರಿಕಲ್ಪನೆಯನ್ನೇ ಬದಲಾಯಿಸಿದ್ದ . ನ್ಯೂಟನ್ ವಂದಿಸಿದ್ದು ಇವರಿಗೆ . 
ನ್ಯೂಟನ್ನನ ಗುರುತ್ವಾಕರ್ಷಣ ಸಿದ್ದಾಂತ ಭೂಮಿಗಷ್ಟೇ ಸೀಮಿತವಾಗಲಿಲ್ಲ. ಅದು ವಿಶ್ವಕ್ಕೆ 


ನ್ಯೂಟನ್‌ಗೆ ನಮನ – ಷೇಕ್ಸ್ಪಿಯರಿಗೆ ನಮಸ್ಕಾರ 789 


ಅನ್ವಯಿಸಿತು , ಈಗ ಗ್ರಹೋಪಗ್ರಹಗಳಿಗೆ ಶೋಧ ನೌಕೆಗಳನ್ನು ಕಳಿಸಲು ಬುನಾದಿಯಾಗಿರುವ 
ಸಿದ್ದಾಂತ ಯಾವುದು ? ಗುರುತ್ವಾಕರ್ಷಣೆ ಅಲ್ಲವೆ? ಈ ಪ್ರತಿಭಾಶಾಲಿ ರೂಪಿಸಿದ ಕಲನಶಾಸ್ತ್ರ 
(ಕ್ಯಾಲ್ಕುಲಸ್) ಮುಂದೆ ಭೌತವಿಜ್ಞಾನ, ಇಂಜಿನಿಯರಿಂಗ್ ಕ್ಷೇತ್ರದ ತರ್ಕದ ಪರಿಪೂರ್ಣತೆಗೆ 
ಸುಗಮ ಹಾದಿ ನಿರ್ಮಿಸಿತು. 

ಬ್ರಿಟನ್ನಿನ ಟಂಕಸಾಲೆಯ ಮುಖ್ಯಸ್ಥನಾಗಿ (1690) ನ್ಯೂಟನ್ ಏನು ಮಾಡಿದ ಗೊತ್ತೆ? 
ಆ ಕಾಲದಲ್ಲಿ ನಾಣ್ಯಗಳನ್ನು ತಿಕ್ಕಿ ತಿಕ್ಕಿ ಅವುಗಳ ಬೆಳ್ಳಿ ಅಂಶಗಳನ್ನು ಪ್ರಜೆಗಳು ಲಪಟಾಯಿಸುತ್ತಿದ್ದರು. 
ನಾಣ್ಯದ ಅಂಚಿಗೆ ಗೆರೆ ಹಾಕಿ ಈ ಕಳ್ಳ ವಿದ್ಯಮಾನಕ್ಕೆ ಬರೆ ಹಾಕಿದ ಕೀರ್ತಿಯೂ 
ನ್ಯೂಟನ್ನನದೇ . ಎರಡು ಬಾರಿ ಬ್ರಿಟನ್ನಿನ ಸಂಸತ್ತಿಗೆ ಈ ವಿಜ್ಞಾನಿ ಚುನಾಯಿತನಾದ. ಆದರೆ 
ಮಾತನಾಡಿದ್ದು ಒಂದೇ ಒಂದು ಸಲ. ಸಂಸತ್ತಿನ ಸಭಾಂಗಣದ ಕಿಟಕಿ ಬಾಗಿಲುಗಳನ್ನು 
ತೆರೆಯಿರಿ , ಸ್ವಲ್ಪ ಗಾಳಿಯಾಡಲಿ' ಎಂದಿದ್ದ . ಐನ್‌ಸ್ಟೈನ್ ಮಂಡಿಸಿದ ಸಾಪೇಕ್ಷತಾ ಸಿದ್ದಾಂತ, 
ನ್ಯೂಟನ್ ಪ್ರತಿಪಾದಿಸಿದ ಗುರುತ್ವ ಹಾಗೂ ಚಲನ ನಿಯಮಗಳನ್ನು ಮರುವ್ಯಾಖ್ಯಾನ 
ಮಾಡಲು ಎಡೆಗೊಟ್ಟಿವೆ ಎಂಬುದು ನಿಜವಾದರೂ ಸ್ವತಃ ಐನ್‌ಸ್ಟೈನ್ ಹೇಳಿದಂತೆ ವಿಶೇಷವಾಗಿ 
ಚಲನೆಯ ನಿಯಮ ಸಾಪೇಕ್ಷತಾ ಸಿದ್ಧಾಂತಕ್ಕೆ ಬುನಾದಿಯಾಗಿದ್ದೂ ನಿಜ , ನ್ಯೂಟನ್ 
ಕೇವಲ ಬ್ರಿಟನ್ನಿನ ಶ್ರೇಷ್ಠ ವಿಜ್ಞಾನಿಯಾಗಿ ಉಳಿದಿಲ್ಲ , ಆತ ವಿಶ್ವಮಾನ್ಯ - ವಿಶ್ವವಂದ್ಯ . 

ಷೇಕ್ಸ್ಪಿಯರಿಗೆ ನಮಸ್ಕಾರ 
ಈ ವಿಶ್ವಕವಿ , ನಾಟಕಕಾರ , ಏಕೆ ಸಾರ್ವಕಾಲಿಕ ಶ್ರೇಷ್ಠ ಸಾಹಿತಿಯಾಗಿ ಉಳಿಯುತ್ತಾನೆ ? 
ತನ್ನ ಕೃತಿಗಳಲ್ಲಿ 9, 36 ,433 ಪದಗಳನ್ನು ಬಳಸಿದ್ದರಿಂದಲೆ? ಅವುಗಳಲ್ಲಿ 27 , 800 
ಬೇರೆ ಬೇರೆ ಪದಗಳು ಎಂಬ ಸಾಧನೆಯಿಂದಲೆ ? 1700 ಹೊಸ ಪದಗಳನ್ನು 
ಹುಟ್ಟಿಹಾಕಿದ್ದರಿಂದಲೆ ? ಅಂಕೆ ಸಂಖ್ಯೆಗಳೂ ಹೇಳಲಾಗದ ಷೇಕ್ಸ್ಪಿಯರ್‌ನ ಯಶಸ್ಸಿನ 
ಗುಟ್ಟು ಬೇರೆಯದೇ ಇದೆ ಎನ್ನುತ್ತಾರೆ ಖ್ಯಾತ ವಿದ್ವಾಂಸರಾದ ಪ್ರೊ . ಎಲ್ . ಎಸ್ . 
ಶೇಷಗಿರಿ ರಾವ್ ಅವರು : 

' ಬದುಕು ಹಿಮಾಲಯದಂತೆ, ಸಾಗರದಂತೆ, ಅದನ್ನು ಸಮಗ್ರವಾಗಿ ಕಾಣುವುದು ಮನುಷ್ಯನ 
ದೃಷ್ಟಿಯನ್ನು ಮೀರಿದ್ದು. ಒಬ್ಬ ಸಾಹಿತಿಯ ಸಮಗ್ರ ಸಾಧನೆಯ ಮೌಲ್ಯ ನಿರ್ಣಯ ಮಾಡುವಾಗ, 
ಶಿಖರಗಳ ನಡುವೆ ಅವನ ಎತ್ತರವನ್ನು ಕಂಡುಕೊಳ್ಳುವಾಗ, ಅವನು ಎಷ್ಟರಮಟ್ಟಿಗೆ ಮನುಷ್ಯ 
ಸ್ವಭಾವವನ್ನೂ ಬದುಕಿನ ಸ್ವರೂಪವನ್ನೂ ನಮ್ಮ ಅನುಭವವನ್ನಾಗಿ ತಂದುಕೊಡುತ್ತಾನೆ 
ಎನ್ನುವುದು ಮುಖ್ಯ . ಅನುಭವವಾಗಿ ಎನ್ನುವುದು ಮುಖ್ಯ . ಮನುಷ್ಯ ಸ್ವಭಾವದ , ಬದುಕಿನ 
ಸ್ವರೂಪದ ಅವನ ಗ್ರಹಿಕೆಯನ್ನು ಭಾವನಾತ್ಮವಾಗಿ, ಚಿಂತನಶೀಲವಾಗಿ ಏಕಕಾಲದಲ್ಲಿ 
(ಎರಡನ್ನೂ ಬೇರೆ ಬೇರೆ ಮಾಡಲು ಸಾಧ್ಯವಿಲ್ಲದಂತೆ ) ನಮಗೆ ತಂದುಕೊಡುವ 
ಪುನರ್ಸೃಷ್ಟಿಯಾದ ಸಾಹಿತ್ಯಕೃತಿ ಮಾತ್ರ ನಮ್ಮ ಪ್ರಜ್ಞೆಯ ಭಾಗವಾಗಿಬಿಡುತ್ತದೆ. ಈ 
ಪ್ರತಿಭೆಯಿಂದಲೇ ಷೇಕ್ಸ್ಪಿಯರ್ ವಿಶ್ವ ಕವಿಗಳ ವಿರಳ ಪಂಕ್ತಿಯಲ್ಲಿಯೂ ಕಣ್ಣನ್ನು ಸೆಳೆಯುತ್ತಾನೆ. 
- ಜಗತ್ತಿನ ಮೊದಲನೆಯ ಮನೋವಿಜ್ಞಾನಿ ಹುಟ್ಟುವ ಮೊದಲಿನ ಮನೋವಿಜ್ಞಾನಿ 
ಷೇಕ್ಸ್ಪಿಯರ್ ಎನ್ನುವ ಮಾತಿದೆ . ಮನುಷ್ಯನ ಸ್ವಭಾವದ ಶಿಖರಗಳನ್ನೂ ಪ್ರಪಾತಗಳನ್ನೂ 
ಷೇಕ್ಸ್ಪಿಯರನಂತೆ ಬೇರಾರೂ ತೆರೆದಿಟ್ಟಿಲ್ಲ . ಅವನು ಬರೆದದ್ದೆಲ್ಲ ಚಿನ್ನವಲ್ಲ . ಆದರೂ 


90/ ಕರ್ತಾರನಿಗೊಂದು ಕಿವಿಮಾತು 


ಅವನಂತೆ ಮನುಷ್ಯ ಸ್ವಭಾವದ ಕತ್ತಲೆ ಮೂಲೆಗಳಿಗೆ , ಭಯವಾಗುವಂತಹ ವಿಕಾರಗಳಿಗೆ 
ಬೆಳಕು ಚೆಲ್ಲಿಯೂ ಮನುಷ್ಯ ಸ್ವಭಾವದ ತೇಜಸ್ಸು , ಚೆಲುವುಗಳನ್ನೂ ಯಾರೂ ಪುನರ್‌ಸೃಷ್ಟಿ 
ಮಾಡಿಲ್ಲ. ಮನುಷ್ಯ ತಾನೇ ಸೃಷ್ಟಿಸಿಕೊಳ್ಳಬಹುದಾದ ನರಕದ ಬಾಗಿಲುಗಳನ್ನು ತೆರೆದು 
ತೋರಿಸಿಲ್ಲ; ಮುಗ್ಧತೆ, ಪ್ರೀತಿ, ನಿಷ್ಠೆಗಳು ಸೃಷ್ಟಿಸಬಲ್ಲ ಸ್ವರ್ಗವನ್ನೂ ಕಣ್ಣಮುಂದೆ ನಿಲ್ಲಿಸಿಲ್ಲ . 
ಬದುಕಿನ ಅನುಭವಗಳ ಬಹುಮುಖತೆಯನ್ನೂ ಸಂಕೀರ್ಣತೆಯನ್ನೂ ಸೆರೆಹಿಡಿದಿಲ್ಲ. ತಾರುಣ್ಯದ 
ಪ್ರೇಮದ ರೋಮಾಂಚನವನ್ನೂ , ಸಂಭ್ರಮವನ್ನೂ ಯಶಸ್ವಿಯಾಗಿ ಸಂವಹನ ಮಾಡಿದ 
ಸಾಹಿತಿಗಳುಂಟು. ' ಆ್ಯಂಟನಿ ಅಂಡ್ ಕ್ಲಿಯೋಪೇಟ್ರ' ದಲ್ಲಿ ಷೇಕ್ಸ್ಪಿಯರ್' ನಿರೂಪಿಸಿದಂತೆ, 
ಮಧ್ಯ ವಯಸ್ಸಿನಲ್ಲಿ ಹೆಣ್ಣು- ಗಂಡಿನ ಆಕರ್ಷಣೆಯು ಕುಣಿಸುವುದನ್ನೂ , ಈ ಹುಚ್ಚು ಪ್ರವಾಹದ 
ಎದುರಿಲ್ಲದ ರಭಸವನ್ನೂ ಹಾಸ್ಯಕ್ಕೆಡೆಗೊಡದೆ, ಅದರ ' ಟ್ಯಾಜೆಡಿ ' ನಮ್ಮ ಅನುಭವಕ್ಕೆ 
ಬರುವಂತೆ ಬೇರೆ ಯಾರು ನಿರೂಪಿಸಬಲ್ಲರು ? ಷೇಕ್ಸ್ಪಿಯರ್‌ ಮನುಷ್ಯನ ಅತ್ಯಂತ 
ಸರಳವಾದ, ನಮ್ಮ ಪ್ರೀತಿಯನ್ನು ಗೆಲ್ಲಬಲ್ಲ ಪಾತ್ರಗಳನ್ನು ಸೃಷ್ಟಿಸಬಲ್ಲ; ಅತ್ಯಂತ ನಿಗೂಢವಾದ, 
ಸಂಕೀರ್ಣವಾದ ಪಾತ್ರಗಳನ್ನು ಸೃಷ್ಟಿಸಬಲ್ಲ; ಖುಷಿ ಕೊಡುವ ಪಾತ್ರಗಳನ್ನು ಸೃಷ್ಟಿಸಬಲ್ಲ; 
ಡಾಗ್‌ಬೆರಿ, ವರ್ಜಿಸ್ , ಆ್ಯಂಡ್ರು, ಅಗಚೀಕರಂತೆ ಉಸಿರಾಡುವ, ನಡೆದಾಡುವ ಮನುಷ್ಯ 
ರೂಪದ ಸೊನ್ನೆಗಳನ್ನು , ವ್ಯಕ್ತಿತ್ವವೇ ಇಲ್ಲದವರನ್ನೂ ಸೃಷ್ಟಿಸಬಲ್ಲ, ಅವರ ವಿಷಯದಲ್ಲಿ 
ತಿರಸ್ಕಾರ ಮೂಡದಂತೆ ಸೃಷ್ಟಿಸಬಲ್ಲ, ಅತ್ಯಂತ ಸಂಭ್ರಮ ಸಂತೋಷಗಳ ಸನ್ನಿವೇಶಗಳಲ್ಲಿ 
ನಮ್ಮನ್ನು ನಿಲ್ಲಿಸಬಲ್ಲ, ಜೀವ ತತ್ತರಿಸುವಂತೆ ಮಾಡುವ ಸನ್ನಿವೇಶಗಳಲ್ಲಿ ನಮ್ಮನ್ನು 
ನಿಲ್ಲಿಸಬಲ್ಲ, ಬದುಕಿನ ಕ್ರೌರ್ಯ, ನೋವುಗಳನ್ನು ಎಳ್ಳಷ್ಟೂ ರಾಜಿ ಮಾಡಿಕೊಳ್ಳದೆ ನಮ್ಮ 
ಅನುಭವಕ್ಕೆ ತಂದುಕೊಡುತ್ತಲೇ , ಅತ್ಯಂತ ವಿಶಾಲವಾದ ನಿಷ್ಠುರವಾದ ಅರ್ಥದಲ್ಲಿ ಬದುಕನ್ನು 
` ವಾಸ್ತವವಾಗಿ ಪುನರ್‌ಸೃಷ್ಟಿ ಮಾಡುತ್ತಲೇ , ಬದುಕು ' ಪ್ರೆಷಸ್ ”, ಅರ್ಥಪೂರ್ಣ, ಅಮೂಲ್ಯ 
ಎನ್ನುವ ಅರಿವನ್ನು ನಮ್ಮಲ್ಲಿ ಮೂಡಿಸಬಲ್ಲ.' 

ವಿಜ್ಞಾನ ಒಂದೇ ಸರ್ವಸ್ವ ಎನ್ನುವವರಿಗೆ ಷೇಕ್ಸ್ಪಿಯರ್ ಅಮುಖ್ಯ ಎನ್ನಿಸಬಹುದು, 
ಅಂಥ ನಿಲುವು ಅರ್ಥಹೀನವೇ . ಆಗ ಈ ಜಗತ್ತು ಶುಷ್ಕವೆನ್ನಿಸುತ್ತದೆ, ಬಣಬಣ ಎನ್ನಿಸುತ್ತದೆ . 
ಸ್ಟಾಲಿನ್ ಆಡಳಿತದ ರಷ್ಯ ಇದ್ದಂತೆ. ಹಾಗೆಯೇ ಕಲೆಯೊಂದೇ ಜಗತ್ತನ್ನಾಳುವ ಸಾರ್ವಭೌಮ | 
ಎಂದು ಭಾವಿಸಿದಾಗಲೂ ಅಂತಹದೇ ಎಡವಟ್ಟಾಗುತ್ತದೆ. ಸಮಾಜ ಅಂಧಕಾರದಲ್ಲಿ ಮುಳುಗಿ 
ಎಡವುತ್ತ , ತೆವಳುತ್ತ ಸಾಗುತ್ತದೆ. ಗಣೇಶ ವಿಗ್ರಹ ಹಾಲು ಕುಡಿದದ್ದು ನಿಜ 
ಸಂಗತಿಯಾಗಿಬಿಡುತ್ತದೆ . ಷೇಕ್ಸ್ಪಿಯರ್ ಮತ್ತು ನ್ಯೂಟನ್ ಚೀನದ ತತ್ವಜ್ಞಾನದಲ್ಲಿ ಬರುವ 
“ ಯಿನ್ - ಯಾಂಗ್ ' ರಂತೆ, ವೈರುಧ್ಯ ಲಕ್ಷಣಗಳಿದ್ದರೂ ಒಬ್ಬರಿಗೊಬ್ಬರು ಪೂರಕ . 
ಸಮಾಜದ ಸ್ವಸ್ಥ ಮುನ್ನಡೆಗೆ ಷೇಕ್ಸ್ಪಿಯರ್ ಎಂದೂ ಬೇಕು. ವೈಜ್ಞಾನಿಕ ಪ್ರಗತಿಗೆ 
ನ್ಯೂಟನ್ ಬೇಕು, 

ನಾನ್ನೂರು ವರ್ಷಗಳ ನಂತರವೂ ಷೇಕ್ಸ್ಪಿಯರ್‌ನ ನಾಟಕಗಳು ಸೆಳೆತ ಕಳೆದುಕೊಂಡಿಲ್ಲ . 
ಸಾಹಿತ್ಯಕ್ಕೂ ಗುರುತ್ವಾಕರ್ಷಣೆ ಉಂಟು , ನ್ಯೂಟನ್‌ಗೆ ನಮನ - ಷೇಕ್ಸ್ಪಿಯರ್‌ಗೆ ನಮಸ್ಕಾರ . 


ಜಯಂತ ನಾರ್ಳೀಕರ್‌ಗೆ 

ಕಳಿಂಗ ಪ್ರಶಸ್ತಿಯ ಗರಿ 


ಡಿಸೆಂಬರ್ 1996ರ ಇಪ್ಪತ್ತೂರರಂದು ಮುಂಬೈನ ಯಶವಂತರಾವ್ ಚೌಹಾನ್ ಸಭಾಂಗಣದಲ್ಲಿ 
ಸಮಾವೇಶಗೊಂಡ ವಿಜ್ಞಾನ ಬರಹಗಾರರ ಸಮ್ಮೇಳನ ಪ್ರಾರಂಭವಾದಾಗ 'ಕಾರ್ಲ್ ಸಾಗಾನ್ ' 
ಅವರ ನಿಧನದ ಸುದ್ದಿ ಬಂದು ಲೇಖಕರ ಮನ ಕಲಕಿತ್ತು . ವಿಶ್ವದಹುಟ್ಟು ಸಾವುಗಳ ಬಗ್ಗೆ 
ನಿರರ್ಗಳವಾಗಿ ವ್ಯಾಖ್ಯಾನಿಸುತ್ತಿದ್ದ , ತಾರಾ ಮಂಡಲದ- ದೈನಂದಿನ ವಿದ್ಯಮಾನಗಳ ಬಗ್ಗೆ ಜಗತ್ತೇ 
ಬೆರಗಾಗುವಂತೆ ನಿರೂಪಿಸುತ್ತಿದ್ದ ಈ ' ವಿಶ್ವಮಾನವ' ನ ಸಾವನ್ನು ಸುಲಭವಾಗಿ ಒಪ್ಪಲು ಯಾರೂ 
ಸಿದ್ಧರಿರಲಿಲ್ಲ , ಹೆಪ್ಪುಗಟ್ಟಿದ ಮೌನದಲ್ಲೇ ಅಗಲಿದ ಸಾಗಾನ್‌ಗೆ ನಮನ ಸಲ್ಲಿಸುತ್ತ ಪ್ರಾರಂಭವಾದ 
ಈ ಸಮ್ಮೇಳನ ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಬಗೆಯ ಸುದ್ದಿಯನ್ನು ಬರಮಾಡಿಕೊಂಡಿತು. 
ಅದೇ ದಿನ ಜಯಂತ ನಾರ್ಳೀಕರ್‌ಗೆ ಕಳಿಂಗ ಪ್ರಶಸ್ತಿ ಲಭಿಸಿದ ಸುದ್ದಿ . ಸಭಾಂಗಣದಲ್ಲಿ 
ಕಿವಿಗಡಚಿಕ್ಕುವ ಕರತಾಡನ. ಬಹುಶಃ ನಾರ್ಳೀಕರ್‌ ಅವರು ಎದುರಿಗಿದ್ದದ್ದು ಆ ಆವೇಶಕ್ಕೆ , ಆವೇಗಕ್ಕೆ 
ಕಾರಣವಾಗಿತ್ತು . 
- ವಿಜ್ಞಾನವನ್ನು ಪ್ರೀತಿಸುವವರಿಗೆ ಜಯಂತ ನಾರ್ಳೀಕರ್ ಪರಿಚಿತ ಹೆಸರು. ಆಕಾಶದ ಅದ್ಭುತವನ್ನು 
ಬೆರಗಣ್ಣುಗಳಿಂದ ನೋಡಿಓದುಗರನ್ನೂ ಬೆರಗುಗೊಳಿಸುವ ಸುಲಲಿತ ಬರವಣಿಗೆ ಅವರದು. 
ವಿಜ್ಞಾನ ಬುದ್ಧಿಗಮ್ಯವೆಂದು ಬದುಕಿನುದ್ದಕ್ಕೂ ಲಕ್ಷ್ಮಣರೇಖೆ ಎಳೆದುಕೊಂಡು ಸಂಶೋಧನೆಯೊಂದೇ 
ಪರಮೋಚ್ಚ ಸತ್ಯ ಎನ್ನುತ್ತ ಗೋಷ್ಠಿಗಳಲ್ಲಿ ಪ್ರಬಂಧ ಓದಿ ಕೃತಕೃತ್ಯರಾಗುವ ವಿಜ್ಞಾನಿಗಳ ಸಾಲಿಗೆ 
ಇವರು ಸೇರಿದವರಲ್ಲ . ಗಾಢವಾಗಿ ಸಂಶೋಧನೆಗೆ ತೊಡಗಿಯೂ ಜನಸಾಮಾನ್ಯರಿಗೂ ವಿಜ್ಞಾನ 
ತಲಪಿಸಲು ಹಂಬಲಿಸುವ ನಾರ್ಳೀಕರ್‌ ಜನಪ್ರಿಯ ವಿಜ್ಞಾನದ ಹರಿಕಾರ, ಹೀಗಾಗಿ ಅವರು 
ವಿಜ್ಞಾನಗಳ ಸಮೂಹದಲ್ಲಿ ಎಂದೂ ಭಿನ್ನರಾಗಿಯೇ ಕಾಣುತ್ತಾರೆ. ವಿಜ್ಞಾನ ಸಂವಹನ, ವಿಜ್ಞಾನಿಗಳು 
ತೆಗೆದುಕೊಳ್ಳಬೇಕಾದ ದೀಕ್ಷೆ ಎನ್ನುವುದು ಅವರ ಮಂತ್ರ , ಈಗ ಪುಣೆಯ ಖಗೋಳ ಮತ್ತು 
ಖಭೌತ ವಿಜ್ಞಾನ ಕೇಂದ್ರದಲ್ಲಿ ಹಗಲಿರುಳೂ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡ ಇವರು ವಿಜ್ಞಾನದ 
ಬರವಣಿಗೆಗೆ `ಸಮಯ' ಗಳಿಸುತ್ತಾರೆ. 

ನಾರ್ಳೀಕರ್‌ಗ ತಂದೆ ವಿಷ್ಣು ವಾಸುದೇವ ನಾಳೀ೯ಕರ್ ಬನಾರಸ್ ವಿಶ್ವವಿದ್ಯಾಲಯದ ಗಣಿತ 
ವಿಭಾಗದ ಹೆಸರಾಂತ ಪ್ರಾಚಾರ್ಯ . 1930 ರಲ್ಲಿ ಕೇಂಬ್ರಿಡ್ಜ್‌ನಲ್ಲಿ ಮೊದಲ ಬ್ಯಾಂಕ್ ಗಳಿಸಿ 


92 / ಕರ್ತಾರನಿಗೊಂದು ಕಿವಿಮಾತು 


ಸುವರ್ಣ ಪದಕ ಪಡೆದ ಖ್ಯಾತಿ ಅವರಿಗಿದೆ. ಬನಾರಸ್ ವಿಶ್ವವಿದ್ಯಾಲಯದ ಅವರ ಮನೆಗೆ 
ಆಹ್ವಾನಿತರಾಗುತ್ತಿದ್ದ ಗಣ್ಯರ ಪೈಕಿ ಸರ್ವಪಲ್ಲಿ ರಾಧಾಕೃಷ್ಣರು ಒಬ್ಬರು. ತಾಯಿ ಸುಮತಿ ಸಂಸ್ಕೃತ 
ಪಾರಂಗತೆ, ಮಗನಿಗೆ ವಿಷ್ಣು ಶರ್ಮನ ಪಂಚತಂತ್ರ ಕತೆಗಳನ್ನು ಹೇಳಿ ಬಾಲ್ಯದಲ್ಲೇ ಮನವನ್ನು 
ಹದಗೊಳಿಸಿದ್ದರು. ಆಕೆಯ ಸಹೋದರರಿಬ್ಬರೂ ಗಣಿತದಲ್ಲಿ ಪ್ರಚಂಡರು. ಇಂಥ ಪರಿಸರದಲ್ಲಿ 
ಬೆಳೆದ ನಾರ್ಳೀಕರ್ ( ಜನನ19 -7-1938 ) ಬಾಲ್ಯದಲ್ಲೇ ಗಣಿತದ ಸವಾಲುಗಳನ್ನು ಸ್ವೀಕರಿಸುತ್ತಿದ್ದರು. 

ಪ್ರಾಥಮಿಕ ಶಾಲೆಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ಪಡೆಯುವವರೆಗೆ ನಾರ್ಳೀಕರ್ 
ಮೊದಲ ಸ್ಥಾನದಲ್ಲೇ ಮಿಂಚಿದ ಹುಡುಗ. 1953 ರಲ್ಲಿ ಮೆಟ್ರಿಕ್ಯುಲೇಶನ್ ನಂತರದ ಪರೀಕ್ಷೆಯಲ್ಲಿ 
ಮೊದಲ ಸ್ಥಾನ ಪಡೆದು ಚಿನ್ನದ ಪಾರಿತೋಷಕವನ್ನು ಪಡೆದು ಗಣಿತವನ್ನೇ ಅಧ್ಯಯನದ ಗುರಿಯಾಗಿ 
ಬೆಂಬತ್ತಿದರು. ಇದರ ಹಿಂದೆಯೇ ಜೆ.ಎನ್. ಟಾಟಾ ಶಿಷ್ಯವೇತನದ ಗಳಿಕೆಯೊಂದಿಗೆ ಕೇಂಬ್ರಿಡ್ಜ್‌ಗೆ 
ತೆರಳಿದರು. ಅಲ್ಲಿ ಬಿ. ಎ ತೇರ್ಗಡೆಯಾದಾಗ ಮೊದಲ ಸ್ಥಾನ ಪಡೆದು ಲ್ಯಾಂಗ್ಟರ್ ಎನಿಸಿಕೊಂಡರು. 
ಮುಂದಿನ ವರ್ಷದಲ್ಲಿ ಎಂ . ಎ ಪದವಿ . ಪದವಿ ಮುಗಿಯುವ ಮುನ್ನವೇ ಸಂಶೋಧನೆಗೆ ತೊಡಗಲು 
ಅಲ್ಲಿ ಅವಕಾಶವಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿರುವಂತೆ ನೂರೆಂಟು ಕಾನೂನುತೊಡಕುಗಳು , 
ಕಟ್ಟಳೆಗಳು ಅಲ್ಲಿಲ್ಲ - ಸೆನೆಟ್ ತೀರ್ಮಾನಿಸಿದರಾಯಿತು ಡಾಕ್ಟರೇಟ್ ಲಭ್ಯ , ಬಿ. ಎ ಮುಗಿಸುವ 
ಹೊತ್ತಿಗೆ ನಾರ್ಳೀಕರ್‌ಗೆ ಕೇಂಬ್ರಿಡ್ಜ್‌ನ ಪಿಟ್ಸ್ ವಿಲಿಯಂ ಪಾರಿತೋಷಕ ಮತ್ತೆ ಮೀಕ್ ಶಿಷ್ಯವೇತನ | 
ದೊರೆಯಿತು. ಗಣಿತದ ಅವರ ಪರಿಣತಿ ಖಗೋಳಕ್ಕೆ ವಿಸ್ತರಿಸಿತು . ಜೊತೆಗೆ ಫ್ರೆಡ್ 
ಹಾಯಿಲ್‌ರವರಂತಹವರ ಸಂಪರ್ಕ ಬಂದು ಅವರ ಬದುಕು ಮಹತ್ವದ ತಿರುವು ಪಡೆಯಿತು. 

1961 ಸುಮಾರಿಗೆ ಫ್ರೆಡ್ ಹಾಯಿಲ್ ಇನ್ನಿಬ್ಬರು ಖ್ಯಾತ ಖಗೋಳವಿಜ್ಞಾನಿಗಳ ಜೊತೆಗೂಡಿ| 
ವಿಶ್ವದ ವಿಕಾಸದ ಬಗ್ಗೆ ಕ್ರಾಂತಿಕಾರಿ ಕಾರಣಗಳನ್ನು ಊಹಿಸಿದ್ದರು. ಮುಂದೆ ಇದು ಸ್ಥಿರಸ್ಥಿತಿಯ 
ಸಿದ್ದಾಂತ ( ಸ್ಟಡಿಸ್ಟ್ರೇಟ್ ಥಿಯರಿ) ಎಂದೇ ಜನಪ್ರಿಯವಾಯಿತು. ಈ ಸಿದ್ಧಾಂತದ ಒಟ್ಟು ತಿರುಳು 


ಇಷ್ಟು : 


ವಿಶ್ವದಲ್ಲಿ ಬ್ರಹ್ಮಾಂಡಗಳು ಒಂದರಿಂದ ಮತ್ತೊಂದು ದೂರ ಸರಿದಾಗ ನಡುವಿನ ತೆರಪಿನಲ್ಲಿ 
ಹೊಸಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತಲೇ ಇರುತ್ತದೆ. ವಿಶ್ವದ ಯಾವುದೇ ಕಾಲದಲ್ಲಿ ಯಾವುದೇ 
ಭಾಗದಿಂದ ಗಮನಿಸಿದರೂ ಅದು ಒಂದೇ ತೆರನಾಗಿರುತ್ತದೆ. 

ಇದರ ಬೆನ್ನಲ್ಲೇ ಮಾರ್ಟಿನ್ ರೈಲ್ ಎಂಬ ತರುಣ ಈ ಸಿದ್ದಾಂತವನ್ನು ನಿರಾಕರಿಸುವ ಹಲವು 
ಸಾಕ್ಷಿಗಳನ್ನು ಪಡೆದಿರುವುದಾಗಿ ಬಹಿರಂಗ ಪಡಿಸಿದ. ಈ ಸಾಕ್ಷಿಗಳಲ್ಲಿ ಒಂದು ಬ್ರಹ್ಮಾಂಡಗಳು 
ದೂರ ಸರಿಯುತ್ತಿವೆ ಎಂಬುದಕ್ಕೆ ಆಧಾರ ಒದಗಿಸಿದ ರೇಡಿಯೋ ಆಕರಗಳು. ಫ್ರೆಡ್ ಹಾಯಿಲ್ 
ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಬೇಕಾಗಿತ್ತು . ನಾರ್ಳೀಕರ್‌ರವರ ಜೊತೆಗೂಡಿರೇಡಿಯೋ 
ಆಕರಗಳನ್ನು ಅಲ್ಲಗಳೆಯುವ ಮಾದರಿಯೊಂದನ್ನು ರೂಪಿಸಿದರು. ಲಂಡನ್ನಿನ ರಾಯಲ್ 
ಅಸ್ಟ್ರನಾಮಿಕಲ್ ಸೊಸೈಟಿಯಲ್ಲಿ ಇವರ ವಾದವನ್ನು ಮಂಡಿಸಬೇಕಾಗಿತ್ತು . ಅದೇ ದಿನ ಫ್ರೆಡ್ 
ಹಾಯಿಲ್‌ಗೆ ಬೇರೆಡೆ ಉಪನ್ಯಾಸ ಕೊಡಬೇಕಾದ ಸಂದರ್ಭ ಬಂತು. ನಾರ್ಳೀಕರ್‌ರನ್ನು ಕುರಿತು 
“ನೀನೇ ಇದನ್ನು ಮಂಡಿಸಿಬಿಡು. ನಾನು ಈ ಸಮಾವೇಶಕ್ಕೆ ಬರಲಾರೆ ' ಎಂದು ಹೇಳಿದರು. 
ಜಗತ್ತಿನ ಅತಿರಥ ಮಹಾರಥಿಗಳ ಮುಂದೆ ಈ ಪಡ್ಡೆ ಹುಡುಗ ರೇಡಿಯೋ ಆಕರಗಳ ಸಾಕ್ಷ್ಯಗಳನ್ನು 


ಜಯಂತ ನಾರ್ಳಿಕರ್‌ಗೆ ಕಳಿಂಗ ಪ್ರಶಸ್ತಿಯ ಗರಿ / 93 


ತಿರಸ್ಕರಿಸುವ ವಾದ ಮಂಡಿಸಬೇಕಾಯಿತು. ನಾರ್ಳೀಕರ್‌ ಯಶಸ್ವಿಯಾಗಿ ಮಂಡಿಸಿದರು. ' ಇದು 
ನನ್ನ ಬದುಕಿನ ಅವಿಸ್ಮರಣೀಯ ಘಟನೆ. ಹಾಯಿಲ್ ಅವರಿಗೆ ನಾನು ಚಿರ ಋಣಿ, ಅಂದು ನನಗೆ 
ಪ್ರಚಂಡ ಆತ್ಮವಿಶ್ವಾಸಮೂಡಿತು' ಎಂದು ಈ ಘಳಿಗೆಯನ್ನು ಸ್ಮರಿಸುತ್ತಾರೆ. 
- ಕೇಂಬ್ರಿಡ್ಜ್ನಲ್ಲಿ ನಾರ್ಳೀಕರ್‌ ಉನ್ನತ ಸ್ಥಾನಗಳನ್ನೇ ಅಲಂಕರಿಸಿದರು. 1962ರಲ್ಲಿ ಗಣಿತ 
ವಿಭಾಗದ ಅಧ್ಯಯನದ ನಿರ್ದೇಶಕರಾಗಿ ಅನಂತರ ಆರು ವರ್ಷಗಳ ಕಾಲ ಕಿಂಗ್ಸ್ ಕಾಲೇಜಿನಲ್ಲಿ 
ಉಪನ್ಯಾಸಕರಾಗಿ, ಮುಂದೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಖಗೋಳದ ಅಧ್ಯಾಪಕರಾಗಿ ತುಂಬ 
ಜನಪ್ರಿಯತೆ ಗಳಿಸಿದರು. ವಿದೇಶೀ ನೆಲ ತುಳಿದ ಭಾರತೀಯ ವಿಜ್ಞಾನಿ ಅಲ್ಲಿನ ನೆಲಜಲಗಳಿಗೆ 
ಋಣಿಯಾಗುವುದೇ ಹೆಚ್ಚು. ನಾರ್ಳೀಕರ್ ಇದಕ್ಕೆ ಅಪವಾದ. ಹದಿನೈದು ವರ್ಷಗಳ ಕಾಲ ಇಂಗ್ಲೆಂಡಿನ 
ವಾತಾವರಣಕ್ಕೆ ಹೊಂದಿಕೊಂಡಿದ್ದವರು, ಅಲ್ಲಿನ ಎಲ್ಲ ಸ್ವಾತಂತ್ರ್ಯದಸವಿಯನ್ನು ಸವಿದೂ 1972 
ರಲ್ಲಿ ಸ್ವದೇಶಕ್ಕೆ ಮರಳಲು ನಿಶ್ಚಯಿಸಿದರು. ವಿದೇಶದಲ್ಲಿ ವಿಜ್ಞಾನದ ಅಧ್ಯಾಪನ ನನಗೆ ಶಿಸ್ತನ್ನು 
ಕಲಿಸಿತು. ಅಲ್ಲಿ ವಿಜ್ಞಾನಗೋಷ್ಠಿಗಳು ಮುಕ್ತ ವಾತಾವರಣದಲ್ಲಿ ನಡೆಯುತ್ತಿದ್ದವು. ಸಂಶೋಧನೆಗೆ 
ವಿಪುಲ ಅವಕಾಶವೂ ಇತ್ತು . ಆದರೆ ಗೌರವಪೂರ್ಣ ಬದುಕು ನಡೆಸಬೇಕೆಂದರೆ ಆತ್ಮಾಭಿಮಾನವನ್ನೂ 
ಕಾಪಾಡಿಕೊಳ್ಳಬೇಕಲ್ಲ - ಇದು ಅವರ ಸ್ವಾಭಿಮಾನದ ಪ್ರಶ್ನೆಯಾಯಿತು. ಎರಡನೆಯ ದರ್ಜೆಯ 
ಪ್ರಜೆಯಾಗಿ ಚಿನ್ನದ ಪಂಜರದೊಳಗೆ ಬದುಕಲು ಅವರ ಮನಸ್ಸು ಒಪ್ಪಲಿಲ್ಲ . ಇಂಗ್ಲೆಂಡಿನಿಂದ 
ಬಂದವರೇ ತಾತಾ ಮೂಲಭಾತ ಸಂಶೋಧನಾ ಸಂಸ್ಥೆಯ ಖಭೌತ ವಿಜ್ಞಾನದಲ್ಲಿ ಸಂಶೋಧನೆ 
ಮುಂದುವರಿಸಿದರು. ಈಗ ವಿಶ್ವವಿದ್ಯಾಲಯದ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಆ ಕ್ಷೇತ್ರದಲ್ಲಿ 
ಅತ್ಯುನ್ನತ ಸಂಶೋಧನೆಗೆ ಮಾರ್ಗದರ್ಶಕರಾಗಿದ್ದಾರೆ. 

- ನುಡಿ ಸೇವಕ 
ಮರಾಠಿ ವಿಜ್ಞಾನ ಪರಿಷತ್ತಿನಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು 
ಜನಸಾಮಾನ್ಯರ ಬಳಿಗೆ ವಿಜ್ಞಾನವನ್ನೊಯ್ಯುವ ದೀಕ್ಷೆ ತೊಟ್ಟ ಈ ನುಡಿಸೇವಕ ಪರಿಷತ್ತು 
ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ ಬ್ಲಾಕ್ ಹೋಲ್' ಬಗ್ಗೆ ಕತೆ ಬರೆದು ಮೊದಲ ಪ್ರಶಸ್ತಿ ಗಿಟ್ಟಿಸಿದ್ದರು. 
ವಾಸ್ತವವಾಗಿ ತಮ್ಮ ಹೆಸರನ್ನು ಹಿಂದು ಮುಂದಾಗಿ ಬರೆದು ಮೌಲ್ಯಮಾಪಕರಿಗೆ ತಾವು ಯಾರೆಂದು 
ಗುಟ್ಟು ತಿಳಿಯಬಾರದೆಂದು ಅಪೇಕ್ಷಿಸಿದ್ದರು. ಜೊತೆಗೆ ಕತೆಯ ಹಸ್ತಾಕ್ಷರ ಕೂಡ ಅವರ 
ಹೆಂಡತಿಯದಾಗಿದ್ದಿತು. ' ಬ್ಲಾಕ್ ಹೋಲ್' ಎಂಬ ಪದಕ್ಕೆ 'ಕೃಷ್ಣ ವಿವರ' ಎಂಬ ಹೆಸರು ಟಂಕಿಸಿದ 
ಕೀರ್ತಿಯೂ ಇವರದ್ದೇ . 

1977ರಲ್ಲಿ ನಾರ್ಳೀಕರ್‌ ಅಮೇರಿಕಾದ ನಾಸಾ ಸಂಸ್ಥೆಗೆ ಸಂದರ್ಶಕರಾಗಿಹೋದಾಗ ಅಲ್ಲೊಂದು 
ಪತ್ರಿಕಾಗೋಷ್ಠಿಯಲ್ಲಿ ಧೂಮಕೇತು ಧರೆಗೆ ಅಪ್ಪಳಿಸುವ ಸಂದರ್ಭ ಬಂದರೆ ವಿಜ್ಞಾನಿಗಳು ಯಾವ 
ಷಡ್ಯಂತ್ರ ರಚಿಸಬಹುದು ? ಎಂದು ನಾಸಾ ವಿಜ್ಞಾನಿಗಳನ್ನು ಕೇಳಿದರಂತೆ. ' ರಾಕೆಟ್ ಉಡಾಯಿಸಿ 
ದೂಮಕೇತುವಿನ ಪಥವನ್ನೇ ತಿರುಗಿಸುವುದು' ಎಂದು ಆ ವಿಜ್ಞಾನಿಗಳ ಉತ್ತರ ಕೊಟ್ಟರಂತೆ. 
ನಾರ್ಳೀಕರ್ ಹಿಂದೆ ಇಂತಹುದೇ ಕತೆಯನ್ನು ಬರೆದು ಇದೇ ಪರಿಹಾರವನ್ನು ಸೂಚಿಸಿದ್ದರಂತೆ. 
ಯಶಸ್ವಿ ವಿಜ್ಞಾನ ಕತೆಗಾರ ಭವಿಷ್ಯಕಾರನಾಗಿ ತನ್ನ ಜಾಣೆ ತೋರಬಹುದು ಎಂಬುದಕ್ಕೆ ಈ 
ಸಂಗತಿಯೇ ಜ್ವಲಂತ ನಿದರ್ಶನ. 


94 / ಕರ್ತಾರನಿಗೊಂದು ಕಿವಿಮಾತು 


ಪುತ್ರಿವತೀಭವ 
ಇದೇ ಸುಮಾರಿನಲ್ಲಿ ಮರಾಠಿಯಲ್ಲಿ “ ಪುತ್ರಿವತೀಭವ' ಎಂಬ ಕಾಲ್ಪನಿಕ ಕತೆ ಬರೆದು ಭ್ರೂಣ 
ಪರೀಕ್ಷೆಯನ್ನು ತೀವ್ರವಾಗಿ ಖಂಡಿಸಿದ್ದರು. ಇದು ಮರಾಠಿ ಸಮಾಜದ ಮೇಲೆ ಎಷ್ಟು ಪರಿಣಾಮ 
ಬೀರಿತೆಂದರೆ, ಇಂಥ ಪಕ್ಷೆ ಅಮಾನವೀಯ ಎಂದು ಪ್ರತಿಭಟಿಸಿ ಮಹಿಳೆಯರು ಅಸೆಂಬಿಯಲಿ 
ಭ್ರೂಣ ಪರೀಕ್ಷೆಯ ವಿರುದ್ಧ ಮಸೂದೆ ತರುವಲ್ಲಿ ಯಶಸ್ವಿಯಾದರು. 
- ವಿಜ್ಞಾನದ ಹೆಸರಲ್ಲಿ ಬುರುಡೆ ಬಿಡುವುದನ್ನು ಇವರು ಸಂಪೂರ್ಣವಾಗಿ ವಿರೋಧಿಸುತ್ತಾರೆ. 
ಅದು ಕೃತಕ ವಿಜ್ಞಾನವಾಗುತ್ತದೆಂದು ದೃಢವಾಗಿ ನಂಬಿದ್ದಾರೆ. ವಿಜ್ಞಾನವನ್ನು 
ಜನಪ್ರಿಯಗೊಳಿಸಬೇಕೆಂದರೆ ಲೇಖಕ ಓದುಗನ ಸ್ಥಾನದಲ್ಲಿ ನಿಂತು ನೋಡಬೇಕು, ನಾರ್ಳೀಕರ್ 
ಯಶಸ್ವಿ ವಿಜ್ಞಾನ ಸಂವಾಹಕರಾಗಿರುವುದು ಇಂಥ ಮನೋಭಾವದಿಂದಲೇ 

ಫ್ರೆಡ್ ಹಾಯಿಲ್ ಜೊತೆಗೂಡಿ ಖಗೋಳ ವಿಜ್ಞಾನದ ಬಗ್ಗೆ ಆಕ್ಷನ್ ಅಟ್ ಎ ಡಿಸ್ಟನ್ಸ್ 
ಇನ್ ಫಿಸಿಕ್ಸ್ ಅಂಡ್ ಅ ಫಿಸಿಕ್ಸ್ ' ಎಂಬ ಗ್ರಂಥವೂ ಸೇರಿದಂತೆ ಈವರೆಗೆ 23 ಕೃತಿಗಳನ್ನು 
ರಚಿಸಿದ್ದಾರೆ. ವಿಜ್ಞಾನದ ಕತೆಗಳನ್ನು ಹೆಣೆದಿದ್ದಾರೆ. ' ಆಕಾಶದೊಂದಿಗೆ ನಂಟು' ಅವರ ಜನಪ್ರಿಯ 
ಪುಸ್ತಕಗಳಲ್ಲೊಂದು. ಕಾರ್ಲ್ ಸಾಗನ್ ನ 'ಕಾಸ್ಟ್ಸ್ ' ಕಾರ್ಯಕ್ರಮ ಹಲವುಕೋಟಿಜನರಿಗೆ 
ದೂರದರ್ಶನದ ಮೂಲಕ ತಲಪಿದೆ. ಇದನ್ನು ಮರಾಠಿಗೆ ಅಳವಡಿಸಿದ ಖ್ಯಾತಿ ಜಯಂತ 
ನಾರ್ಳೀಕರ್‌ ಅವರದು. 1996ರ ನವೆಂಬರ್‌ನಲ್ಲಿ ದತ್ತಿ ಉಪನ್ಯಾಸವೊಂದನ್ನು ನೀಡಲು ನಾರ್ಳೀಕರ್ 
ಬೆಂಗಳೂರಿನಲ್ಲಿದ್ದರು. ಖಗೋಳವಿಜ್ಞಾನ ಕುರಿತಂತೆ, ಪುರಾಣ, ನಂಬಿಕೆ ಮತ್ತು ವಾಸ್ತವತೆ ಎಂಬ 
ಉಪನ್ಯಾಸನೀಡುತ್ತ ಅವರು ಹೇಳಿದ ಮಾತುಗಳುಉಲ್ಲೇಖನೀಯ . 

' ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಭ್ರಮೆ ಎಂದರೆ ವಿಶ್ವದ ಎಲ್ಲ ರಹಸ್ಯಗಳೂ ಈಗಾಗಲೇ 
ಸಂಶೋಧನೆಗೆ ದಕ್ಕಿವೆ. ಮುಂದೆ ಹೇಳಲು ಇನ್ನೇನೂ ಇಲ್ಲ ಎಂಬ ತಪ್ಪು ಕಲ್ಪನೆ. ಮುಂದಿನ 
ಜನಾಂಗಕ್ಕೆ ಹೇಳಿಕೊಳ್ಳಲು ಇನ್ನೇನು ಇದೆ, ಎಲ್ಲವನ್ನೂ ನಾವು ಪರಿಹರಿಸಿದ್ದೇವೆ ಎಂಬ ಭ್ರಮೆಯಲ್ಲಿ 
ತೇಲುವುದು ವಿಜ್ಞಾನಿಗಳಿಗೆ ಬಹು ದೊಡ್ಡ ಅಪಾಯ . ವಿಶ್ವದಉಗಮ - ವಿಕಾಸ ಕುರಿತಂತೆ ಈಗ 
ಪ್ರಚಲಿತವಿರುವ ಬಿಗ್ ಬ್ಯಾಂಗ್ ಸಿದ್ದಾಂತವೇ ಅಂತಿಮವೆಂದು ಭಾವಿಸುವುದು ಅಸಾಧು ' ಎಂಬ 
ಪಿಸುನುಡಿ ಅವರದು. 

ವಿಜ್ಞಾನದ ಕ್ಷೇತ್ರದ ಸಾಧನೆಗಾಗಿ ತಮ್ಮ 27ರ ಹರೆಯದಲ್ಲೇ ಭಾರತ ಸರ್ಕಾರದ ' ಪದ್ಮಭೂಷಣ ' 
ಪ್ರಶಸ್ತಿಗೆ ಪಾತ್ರರಾದ ನಾರ್ಳೀಕರ್, ಹಲವು ಪ್ರಶಸ್ತಿಗಳ ಸರದಾರ. 
- ವಿಶ್ವರೂಪಕ್ಕೆ ಬೆರಗಾಗಿ ಪುಟ್ಟ ತಲೆಯೊಳಗೆ ಬ್ರಹ್ಮಾಂಡದ ಸಮಸ್ಯೆಗಳನ್ನೆಲ್ಲ ತುಂಬಿಕೊಂಡು, 
ಅಗಣಿತ ತಾರಾ ಗಣಗಳ ಗಣಿಸುತ್ತ , ಸೃಷ್ಟಿಯ ಮುಂದೆ ನಾವೆಷ್ಟು ಕುಬ್ಬ ಎನ್ನುವ ನಾರ್ಳೀಕರ್‌ಗೆ 
ಏಷ್ಯದ ಅತ್ಯುನ್ನತ ವಿಜ್ಞಾನ ಪ್ರಶಸ್ತಿಯಾದ 'ಕಳಿಂಗ ಪ್ರಶಸ್ತಿ ' ಲಭಿಸಿದೆ. 


ಲ್ಯಾವೆಲ್ಲಿ ನೆನಪಿನಲ್ಲಿ! 


ಅಶೋಕ ಪಿಲ್ಲರ್‌ನಿಂದ ಆಟೋ ಹತ್ತುತ್ತಲೇ ಡ್ರೈವರ್ ಮೀಟರ್ ಚಾಲೂ ಮಾಡಿದ . 
ಕಣ್ಣಲ್ಲೇ 'ಎಲ್ಲಿಗೆ ? ' ಎಂದ . ' ಎಂ . ಎಲ್ . ಸುಬ್ಬರಾಜು ರಸ್ತೆ' ಎಂದೆ ಚುಟುಕಾಗಿ , ಅವನಿಗೆ 
ತಬ್ಬಿಬ್ಬಾಗಿ ಯಾವ ಕಡೆ? ' ಎಂದ . ರಿಚ್‌ಮಂಡ್ ಸರ್ಕಲ್‌ಗೆ' ಎಂದೆ ಎರಡೇ ಶಬ್ದದಲ್ಲಿ . 
ಕೆಂಗಲ್ ಹನುಮಂತಯ್ಯ ರಸ್ತೆ ಹಿಡಿದು ಫೈ ಓವರ್ ತಪ್ಪಿಸಿ ರಿಚ್‌ಮಂಡ್ ಸರ್ಕಲ್‌ಗೆ 
ಆಟೋ ಬಂತು , 'ನಿಮಗೆ ಗೊತ್ತೆ ಸುಬ್ಬರಾಜು ರಸ್ತೆ ? ' ಎಂದ . 'ಗೊತ್ತು ಎದುರಿಗೇ 
ಕಾಣುತ್ತಿದೆಯಲ್ಲ' ಎಂದೆ . ' ಅಯ್ಯೋ ಸ್ವಾಮಿ , ಮೊದಲೇ ಹೇಳಬಾರದಿತ್ತೆ, ಅದು ಲ್ಯಾವೆಲ್ಲಿ 
ರೋಡು' ಎಂದ ನನ್ನ ಜನರಲ್ ನಾಲೆಡ್ನ್ನು ಗೇಲಿ ಮಾಡುತ್ತ , ನಾನೂ ನಕ್ಕು ಬಿಟ್ಟೆ. 
ಲ್ಯಾವೆಲ್ಲಿ ರೋಡನ್ನು ಈಚೆಗೆ ಮಹಾಪೌರ ಸುಬ್ಬರಾಜು ಅವರ ಹೆಸರಲ್ಲಿ ಮರುನಾಮಕರಣ 
ಮಾಡಿದ್ದಾರೆ ಎಂದೆ . 
- ಹೆಸರೇನೋ ಬದಲಾಗಿದೆ, ಆದರೆ ಆಟೋ ಚಾಲಕರ , ಸಾರ್ವಜನಿಕರ ನಾಲಗೆಯ 
ಮೇಲೆ ಇಂದಿಗೂ ನಿಂತಿರುವುದೇ ಲ್ಯಾವೆಲ್ಲಿ ಹೆಸರು , ಹೆಚೂ ಕಡಿಮೆ ಒಂದೂಕಾಲು 
ಶತಮಾನದ ಹಿಂದಿನಿಂದ ಬೆಂಗಳೂರಿನ ನಾಗರಿಕರಿಗೆ ಈ ಹೆಸರು ಪರಿಚಿತ , ಸೇಂಟ್ 
ಮಾರ್ಕ್ಸ್ ರಸ್ತೆ ಬದಲಾಗಿಲ್ಲ, ಗ್ರಾಂಟ್ ರಸ್ತೆ ಬದಲಾಗಿಲ್ಲ , ಈಗ ಲ್ಯಾವೆಲ್ಲಿ ರಸ್ತೆ ಬದಲಾಗಿದೆ , 
ರೆಸಿಡೆನ್ಸಿ ರಸ್ತೆ ಬದಲಾಗಿದೆ, ನಮ್ಮವರೇ ಖ್ಯಾತನಾಮರು ಇರುವಾಗ ಯೂರೋಪಿಯನ್ನರ 
ಹೆಸರೇಕೆ? ಎಂದು ನಗರಸಭೆ ಭಾವಿಸಿದೆ. ಈಗ ಕಂಟೋನ್ನೆಂಟ್‌ನಲ್ಲಿ ಅನಿಲ್ ಕುಂಬ್ಳೆ 
ಸರ್ಕಲ್ ಇದೆ, ಜನರಲ್ ಕಾರಿಯಪ್ಪ, ಜನರಲ್ ತಿಮ್ಮಯ್ಯ ಇವರೂ ರಸ್ತೆಗೆ ಪ್ರವೇಶಿಸಿದ್ದಾರೆ. 
ಲ್ಯಾವೆಲ್ಲಿಯ ಹಿನ್ನೆಲೆ ಬೆಂಗಳೂರಿನ ಬಹುತೇಕ ನಗರ ವಾಸಿಗಳಿಗೆ ಈಗಲೂ ಆಪರಿಚಿತವೇ . 
ಬೆಂಗಳೂರನ್ನು ಬಲ್ಲವರು ಈ ಕುರಿತು ಯಾರಿಗೂ ಹೇಳಿಲ್ಲ , ಆ ತಲೆಮಾರಿನ ಜನ ಈಗ 


ರಿಚ್ಮಂಡ್ , ಮದರಾಸಿನ ಹೆಸರಾಂತ ಅಡ್ವಕೇಟ್, ಮದ್ರಾಸ್ ಪ್ರೆಸಿಡೆನ್ಸಿಯಿಂದಲೇ 
ಬ್ರಿಟಿಷರ ಆಧಿಪತ್ಯ ನಡೆದದ್ದರಿಂದ ರಿಚ್‌ಮಂಡ್ ಬೆಂಗಳೂರಲ್ಲೂ ಸರ್ಕಲ್‌ಗೆ ರಸ್ತೆಯ 
ಮೂಲಕ ಚಿರಾಯುವಾದ : ರಿಚ್‌ಮಂಡ್ ಸರ್ಕಲ್‌ನಿಂದ ಒಂದು ರಸ್ತೆ ಮಹಾತ್ಮ ಗಾಂಧಿ 
ರಸ್ತೆಗೆ ಸೇರುತ್ತದೆ. ಅದು ಸೇಂಟ್ ಮಾರ್ಕ್ಸ್ ರಸ್ತೆ , ಕ್ರಿಸ್ತನ ಅನುಯಾಯಿ ಸಂತ ಮಾರ್ಕ್ : 
ಹೊಸ ಒಡಂಬಡಿಕೆಯಲ್ಲಿರುವ ಎರಡನೇ ಸುವಾರ್ತೆಯ ಕತೃ ಆತ, ಅವನ ಸ್ಮರಣೆಗೆ ಈ 
ರಸ್ತೆ . ಅದರ ಪಕ್ಕದಲ್ಲೇ ಇರುವುದು ಲ್ಯಾವೆಲ್ಲಿ ರಸ್ತೆ . ಇದರ ಪಶ್ಚಿಮಕ್ಕೆ ರಾಜಾರಾಮ್ 


96 / ಕರ್ತಾರನಿಗೊಂದು ಕಿವಿಮಾತು 


ಮೋಹನ್ ರಾಯ್ ರಸ್ತೆ . ಈ ಕುರಿತು ಯಾರದೇ ತಕರಾರಿಲ್ಲ ಬಿಡಿ , ಸಮಾಜ ಸುಧಾರಕ 
ರಾಜಾರಾಮ್ ಮೋಹನ್ ರಾಯ್ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ? ಇಲ್ಲಿ ಲ್ಯಾವೆಲ್ಲಿ 
ಹೆಸರಲ್ಲಿ ರಸ್ತೆ ಇದೆ ಎಂದಮೇಲೆ ಆತ ಭಾರಿ ಪ್ರಖ್ಯಾತನಾಗಿರಲೇಬೇಕು ತಾನೆ ? ದತ್ತಿ 
ದಾನ, ಧರ್ಮದಲ್ಲೋ , ಶಿಕ್ಷಣ ಕ್ಷೇತ್ರದಲ್ಲೋ , ಸಾಮಾಜಿಕ ಕೆಲಸದಲ್ಲೋ ಅಥವಾ ಬುದ್ದಿಜೀವಿಗಳ 
ಸಾಲಿನಲ್ಲೋ ಇರದಿದ್ದರೆ ಯಾಕೆ ಆತನ ಹೆಸರು ಇಲ್ಲಿ ಬರತ್ತಿತ್ತು ? ಸರ್್ರ ರೆಸ್ಲಿ ಮಿಲ್ಲರ್ 
ಹೆಸರಲ್ಲಿ ಮಿಲ್ಲರ್ ರಸ್ತೆ ಇದೆ . ಅಂದಿನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಹಿಂದುಳಿದ 
ವರ್ಗದ ಪ್ರಾತಿನಿಧ್ಯ ಇರಬೇಕೆಂದು ಒತ್ತಾಯ ಮಾಡಿದ ಹೆಸರಾಂತ ನ್ಯಾಯವಾದಿ ಮಿಲ್ಲರ್. 
ಲ್ಯಾವೆಲ್ಲಿ ಕೂಡ ಇಂಥ ಒಬ್ಬ ಮಹಾನುಭಾವ ಇರಬೇಕೆಂದು ನಿಮ್ಮಂತೆ ನಾನೂ ಊಹಿಸಿದ್ದೆ . 
ಇಪ್ಪತ್ತು ವರ್ಷಗಳ ಹಿಂದೆ, ಇನ್ನೂ ಚಿನ್ನದ ಉತ್ಪಾದನೆ ಇಳಿಮುಖವಾಗದಿದ್ದ ಕೆ. ಜಿ .ಎಫ್ . 
ಗಣಿಯೊಳಗೆ ಆಗ ಇಳಿದು ಸಂಭ್ರಮಿಸಿದ್ದೆ. ' ಚಿನ್ನದ ನಾಡಿದು ಮೈಸೂರು' ಎಂದ ಶ್ರೀ 
ಅವರ ಹಾಡನ್ನು ಗಣಿಯೊಳಗೇ ಕುಳಿತು ಗುನುಗುನಿಸಿದ್ದೆ. ಛಾಂಪಿಯನ್ ಗಣಿಯ ತಳದಲ್ಲಿ 
ಭೂಗತವಾಗಿ ಮೂರು ಕಿಲೋ ಮೀಟರು ಆಳದಲ್ಲಿ ಬೆವರು ಕೈಯಲ್ಲೇ ಹಣೆಯ ಬೆವರು 
ಒರೆಸಿಕೊಂಡಿದ್ದೆ, ಆದೇ ಭರದಲ್ಲಿ ಗಣಿ ಸಂಸ್ಥೆಯ ಗೆಸ್ಟ್ ಹೌಸ್‌ಗೆ ಬಂದು ಅಲ್ಲಿನ 
ಕಪಾಟಿನಲ್ಲಿ ಗಣಿ ದೂಳು ಮುಚ್ಚಿದ್ದ ಹಳೆಯ ಕಡತಗಳನ್ನೆಲ್ಲ ತಡಕಾಡಿದ್ದೆ. ಇಲ್ಲಿ ಮೊದಲು 
ಚಿನ್ನದ ಬೇಟೆಯಾಡಿದ ಮಹಾನುಭಾವ ಯಾರು ? ಎಂದು ಪುಟಪುಟವನ್ನೂ ಲಗುಬಗೆಯಿಂದ 
ತಿರುವಿ ಹಾಕಿದ್ದೆ . ಆಗ ಕಣ್ಣಿಗೆ ಬಿದ್ದದ್ದು ಮೈಕೇಲ್ ಲ್ಯಾವೆಲ್ಲಿ ಹೆಸರು . 

ಗಾಂಧಿ ಹುಟ್ಟುವ ಮುನ್ನಿನ ಮಾತು. ಯುದ್ಧಾನಂತರವೂ ಶ್ರೀರಂಗಪಟ್ಟಣದಲ್ಲಿ ಬೀಡುಬಿಟ್ಟಿದ್ದ 
ಬ್ರಿಟಿಷ್ ಪಡೆಗೆ ಅಲ್ಲಿನ ಸೊಳ್ಳೆ ಕಾಟ , ಆನಾರೋಗ್ಯಕರ ಪರಿಸರ ಭಾರಿ ಕಿರಿಕಿರಿ ತಂದಿತ್ತು. 
ತಂಪು ಹವಾಗುಣ ಸಾಗರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿದ್ದ ಬೆಂಗಳೂರಲ್ಲಿ 
ಸೈನ್ಯ ತಳವೂರಲು ಪ್ರೇರೇಪಿಸಿತ್ತು. ಭಾರತದ ಗವರ್ನರ್ ಜನರಲ್ ವೆಲ್ಲೆಸ್ಲಿ ಇದಕ್ಕೆ 
ಒಪ್ಪಲಿಲ್ಲ. ಏಕೆಂದರೆ ಬೆಂಗಳೂರಿನಲ್ಲಿ ಆಗ ಕುಡಿಯುವ ನೀರಿಗೆ ಬರ . 1805ರಲ್ಲಿ ಆತ 
ತನ್ನ ಅವಧಿ ಮುಗಿಸಿ ಭಾರತ ಬಿಟ್ಟು ಹೋದಮೇಲೆ ಸೈನ್ಯ ಬೆಂಗಳೂರಿಗೆ ಬಂದು ಠಿಕಾಣಿ 
ಹಾಕಿತು , ಕಂಟೋನ್ಮಂಟ್ ಜನ್ಮ ತಾಳಿದ್ದು ಆಗ, ಈಗಿನ ಇನ್‌ಫೆಂಟ್ರಿ ರಸ್ತೆ, ಕ್ಯಾವಲೆರಿ ರಸ್ತೆ , 
ಆರ್ಟಿಲರಿ ರಸ್ತೆ, ಬ್ರಿಗೇಡ್ ರಸ್ತೆ ಇವೆಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ತುಕಡಿಗಳಿಂದ 
ಬಂದ ಹೆಸರು. 
* ಲ್ಯಾವೆಲ್ಲಿ ಬ್ರಿಟಿಷ್ ಪಡೆಯಲ್ಲಿ ಸೇವೆ ಸಲ್ಲಿಸಿದ ಐಗ್ಲೆಂಡಿನ ಯೋಧ, 1860ರಲ್ಲಿ 
ನ್ಯೂಜಿಲೆಂಡಿನಲ್ಲಿ ಮಾವೋರಿ ಮೂಲನಿವಾಸಿಗಳು ಜಮೀನು ಪರಭಾರೆ ವಿಚಾರದಲ್ಲಿ 
ದಂಗೆ ಎದ್ದಾಗ ಸದೆಬಡಿಯಲು ಬ್ರಿಟಿಷರು ಅಲ್ಲಿಗೆ ಐರಿಷ್ ರೆಜಿಮೆಂಟನ್ನು ಕಳಿಸಿದ್ದರು . 
ಲ್ಯಾವೆಲ್ಲಿ ಈ ಪಡೆ ಸೇರಿ ನ್ಯೂಜಿಲೆಂಡಿಗೆ ಹೋಗಿದ್ದ. ದಂಗೆ ಅಡಗಿ ಅಲ್ಲಿ ಶಾಂತಿ ಸ್ಥಾಪನೆ 
ಆಗುವ ಹೊತ್ತಿಗೆ ಕೆಲವು ವರ್ಷಗಳೇ ಬೇಕಾದವು. ಈತ ಸುಮ್ಮನೆ ಕೂಡಬೇಕಲ್ಲ . ಕೈ 
ತುಂಬ ಬಿಡುವಿತ್ತು. ಅಲ್ಲಿ ಚಿನ್ನ ಸೋಸುವವರ ಜತೆ ಸೇರಿ ಹೇಗೆ ಜಾಲಾಡಿ ಚಿನ್ನವನ್ನು 
ಸಂಗ್ರಹಿಸಬಹುದು ಎಂಬ ಗುಟ್ಟನ್ನರಿತು ಕಾಸು ಮಾಡಿಕೊಳ್ಳುವ ಜಾಣತನ ಕಲಿತ, 1864ರಲ್ಲಿ 
ಬೆಂಗಳೂರಿಗೆ ಹಿಂತಿರುಗಿ ಕಂಟೋನ್ಮಂಟಲ್ಲೇ ನೆಲೆಯೂರಿದ, ಇಲ್ಲೂ ಉದ್ಯೋಗವಿರಲಿಲ್ಲ , 
ಯೋಧರಲ್ಲಿ ಕೆಲವರು ಪ್ಲಾಂಟರ್‌ಗಳಾದರು, ಕೆಲವರು ಗಾಲ್ಫ್ ಆಟದಲ್ಲಿ ಮಗ್ನರಾದರು . 


ಲ್ಯಾವೆಲ್ಲಿ ನೆನಪಿನಲ್ಲಿ ! 197 


ಮತ್ತೆ ಕೆಲವರು ಕಾಸು ಮಾಡಿಕೊಳ್ಳುವತ್ತ ಗಮನ ನೀಡಿದರು. ಲ್ಯಾವೆಲ್ಲಿಯನ್ನು ಕೋಲಾರದ 
ಚಿನ್ನದ ಪ್ರದೇಶ ಆಗ ಥಟ್ಟನೆ ಆಕರ್ಷಿಸಿತು, 

* ಕಲ್ಲಿದ್ದಲ ಹೆಸರಲ್ಲಿ ವಂಚನೆ 
ಟಿಪ್ಪು ಮರಣಾನಂತರ ಬ್ರಿಟಿಷ್ ಸರ್ಕಾರ ಆಗಿನ ಮೈಸೂರು ರಾಜ್ಯದ ಗಡಿಯನ್ನು 
ಸ್ಪಷ್ಟವಾಗಿ ಗುರುತಿಸಲು 33ನೇ ರೆಜಿಮೆಂಟಿನ ಲೆಫ್ಟಿನೆಂಟ್ ಜಾನ್ ವಾರನ್ ಎಂಬ 
ಅಧಿಕಾರಿಯನ್ನ ನೇಮಿಸಿತು . ಆತ ಗಡಿ ಗುರುತಿಸುವ ಕೆಲಸವನ್ನು ಪ್ರಾರಂಭಿಸಿದ್ದು ಈಗಿನ 
ಚಿನ್ನದ ಗಣಿ ಇರುವ ದಕ್ಷಿಣದಲ್ಲಿ ಎರಕೊಂಡ ಎಂಬ ಗುಡ್ಡದಿಂದ , ಅಲ್ಲಿಂದ ಒಂದು ವಕ್ರ 
ಗೆರೆ ಎಳೆದ, ಮೈಸೂರು ಚಿನ್ನದ ನಾಡಾಯಿತು. ಆ ಗೆರೆ ಸ್ವಲ್ಪ ಬದಲಾಗಿದ್ದರೂ ಚಿನ್ನದ 
ನಾಡು ಚೆನ್ನೈ ಎಂದು ಹೇಳುವ ಪ್ರಸಂಗ ಬರುತ್ತಿತ್ತು . ಆತ ಅಲ್ಲಿ ಸರ್ವೇ ಮಾಡುತ್ತಿದ್ದಾಗ 
ಸ್ಥಳೀಯರು ಗೋಪ್ಯವಾಗಿ ಚಿನ್ನದ ಗಣಿ ಮಾಡುತ್ತಿದ್ದುದು ಅವನ ಗಮನಕ್ಕೆ ಬಂದಿತ್ತು. 
ಆದರೆ ಸರ್ಕಾರ ಇದನ್ನು ಗಂಭೀರವಾಗೇನೂ ಪರಿಗಣಿಸಿರಲಿಲ್ಲ . ಮಾರ್ಕ್ ಕಬ್ಬನ್ ಮೈಸೂರು 
ಕಮೀಷನರ್ ಆಗಿ ಬಂದಾಗ (1834 -1861) ಇಲ್ಲಿ ಕಳ್ಳ ಗಣಿಗಾರಿಕೆ ಚುರುಕುಗೊಂಡ 
ಮೇಲೆ ಶಾಸನವನ್ನೇ ಹೊರಡಿಸಬೇಕಾಯಿತು. ಅಂಥ ಗಣಿಗಾರಿಕೆಯನ್ನು ಅಕ್ರಮವೆಂದು 
ಕಬ್ಬನ್ ಸಾರಿದ್ದ. ಈ ಎಲ್ಲ ಮಾಹಿತಿಗಳು ದಂಡು ಪ್ರದೇಶದಲ್ಲಿ ಕೂತಿದ್ದ ಲ್ಯಾವೆಲ್ಲಿಯ 
ಕಿವಿಗೆ ಬಿದ್ದಿದ್ದವು. ಕೋಲಾರ ತನ್ನ ಅದೃಷ್ಟವನ್ನು ಪರೀಕ್ಷಿಸುವ ಜಾಗವೆಂದು ಈ ಯೋಧ 
ಚಿನ್ನದ ಬೆನ್ನೇರಿ ಹೊರಟ. 1871ರಲ್ಲಿ ಈಗಿದ್ದ ಗಣಿ ಪ್ರದೇಶಕ್ಕೆ ಭೇಟಿಕೊಟ್ಟ. ಆದರೆ ಈ 
ವಿಚಾರವನ್ನು ಯಾರ ಬಳಿಯೂ ತುಟಿಪಿಟಕ್ಕೆನ್ನಲಿಲ್ಲ . ಎರಡು ವರ್ಷಗಳ ಕಾಲ ಅಲ್ಲೆಲ್ಲ 
ಅಡ್ಡಾಡಿ, ಸ್ಥಳೀಯರ ಸಖ್ಯ ಬೆಳೆಸಿ ಪಕ್ಕಾ ಮಾಹಿತಿಯನ್ನು ಪಡೆದ. 1873ರಲ್ಲಿ ಮೈಸೂರು 
ಸರ್ಕಾರಕ್ಕೆ ಅರ್ಜಿ ಗುಜರಾಯಿಸಿದ . ತನ್ನ ಅರ್ಜಿಯಲ್ಲಿ ಆತ ಪರವಾನಗಿ ಕೇಳಿದ್ದು ಕಲ್ಲಿದ್ದಲು 
ಹಾಗೂ ಇತರ ಖನಿಜಗಳನ್ನು ಗಣಿಮಾಡಬೇಕೆಂದು ಚಿನ್ನವನ್ನು ಗಣಿ ಮಾಡಲು ಕೋರಿದ್ದರೆ 
ಪರವಾನಗಿ ಕೊಡುತ್ತಿದ್ದವರು ಯಾರು ? ಈ ಮರ್ಮ ಲ್ಯಾವೆಲ್ಲಿಗೆ ಗೊತ್ತಿತ್ತು. ಆತ ತನ್ನ 
ಅರ್ಜಿಯಲ್ಲಿ ಬರೆಯುತ್ತ : 

'ಕೆಲವು ದಿನಗಳ ಹಿಂದೆ ಈ ಜಾಗವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಒಂದೆರಡು 
ವಿಚಾರಗಳು ಬೆಳಕಿಗೆ ಬಂದವು. ಮಳೆಗಾಲವಾದ್ದರಿಂದ ನಾನು ಹೆಚ್ಚೇನನ್ನೂ ಮಾಡಲಾಗಲಿಲ್ಲ. 
ನಾನು ಹಾಗೂ ಡಾ . ಓರ್ ಎಂಬಾತ ಇಲ್ಲಿ ರೈತರು ತೆಗೆದ ಬಾವಿಯನ್ನು ನೋಡಿದಾಗ 
ಆಶ್ಚರ್ಯವಾಯಿತು. ಥೇಟ್ ಬಿಹಾರದ ರಾಣಿಗಂಜಿನಲ್ಲಿ ಇರುವಂತೆ ಇಲ್ಲೂ ಕಲ್ಲಿದ್ದಲ 
ಸ್ತರವಿದೆ, ಅದೇ ಬಗೆಯ ಶಿಲೆಗಳೂ ಇವೆ, ಅಷ್ಟೇ ಅಲ್ಲ , ಇಲ್ಲಿಂದ ಹೊರಹೊಮ್ಮುತ್ತಿದ್ದ 
ಅನಿಲ ಸಂಗ್ರಹಿಸಿ, ಅದನ್ನೇ ಬಳಸಿ ಅಡುಗೆ ಮಾಡಿದ್ದೇನೆ. ಇಂಥ ಕಲ್ಲಿದ್ದಲು ಬೇರೆಲ್ಲಿಂದಲೂ 
ಬಂದಿದ್ದಲ್ಲ, ಇಲ್ಲೇ ರೂಪುಗೊಂಡದ್ದು. ಕುತೂಹಲಕ್ಕಾಗಿ ಒಂದು ಕಡೆ ಕೂಪ ತೆಗೆದೆ, 
ಕಲ್ಲಿದ್ದಲ ಸ್ತರದ ಕೆಳಗೆ ಸಣ್ಣ ಸಣ್ಣ ಚಿನ್ನದ ಕಣಗಳು ಕಾಣಿಸಿಕೊಂಡವು. ನನಗೆ 
ಪರವಾನಗಿ ಕೊಟ್ಟರೆ ಮೈಸೂರು ಸರ್ಕಾರಕ್ಕೆ ಲಾಭ. ಒಂದುವೇಳೆ ನಾನು ವಿಫಲನಾದರೆ 
ನಷ್ಟ ನನಗೇ ಹೊರತು ಸರ್ಕಾರಕ್ಕಲ್ಲ. ನಿಮ್ಮ ಕೃಪೆಯಿಂದ ನನಗೆ ಬೇಕಾಗಿರುವುದು ಪರವಾನಗಿ 
ಮಾತ್ರ ' ಎಂದು ಬೇಡಿಕೊಂಡ . 


28/ ಕರ್ತಾರನಿಗೊಂದು ಕಿವಿಮಾತು 


ಹಕ್ಕಿನ ಮಾರಾಟ 
1873ರಲ್ಲಿ ಮೈಸೂರಿನ ಮುಖ್ಯ ಕಮೀಷನರಿಗೆ ಮತ್ತೊಂದು ಮನವಿ ಮಾಡಿಕೊಂಡ. 
ಅಲ್ಲಿ ಇದ್ದವರೆಲ್ಲ ಯೂರೋಪಿಯನ್ನರೇ , ಕೊನೆಗೆ ಸರ್ಕಾರ ಒಂದು ಒಪ್ಪಂದ ಮಾಡಿಕೊಂಡಿತು. 
ಒಪ್ಪಂದ ಓದಿದ ಮೇಲೆ ಲ್ಯಾವೆಲ್ಲಿಗೆ ಫಜೀತಿಗಿಟ್ಟುಕೊಂಡಿತು . ಏಕೆಂದರೆ ಅವನ ವಿವರಣೆ 
ಅವನಿಗೇ ತಿರುಗೇಟು ಕೊಟ್ಟಿತ್ತು . ಸರ್ಕಾರ ಕೆ . ಜಿ.ಎಫ್ , ಪ್ರದೇಶದಲ್ಲಿ ಕಲ್ಲಿದ್ದಲು ಗಣಿ 
ಮಾಡಲು ಪರವಾನಗಿ ಕೊಟ್ಟಿತ್ತು . ಚಿನ್ನದ ಹೆಸರೇ ಪರವಾನಗಿಯಲ್ಲಿ ಇರಲಿಲ್ಲ . ಲ್ಯಾವೆಲ್ಲಿ 
ಕಂಗಾಲಾದ , ಕಲ್ಲಿದ್ದಲ ಜತೆಗೆ ಚಿನ್ನವನ್ನೂ ಗಣಿ ಮಾಡುವ ಹಕ್ಕನ್ನು ಇದರಲ್ಲಿ ಸೇರಿಸಬೇಕೆಂದು 
ಪದೇ ಪದೇ ಒತ್ತಾಯ ಮಾಡಿದ. ಕೊನೆಗೆ ಸರ್ಕಾರ ಮಣಿದು 1875ರಲ್ಲಿ ಚಿನ್ನವನ್ನೂ 
ಗಣಿ ಮಾಡಬಹುದೆಂದು ಅದರಲ್ಲಿ ಒಂದು ಸಾಲು ಸೇರಿಸಿತು . 

ಲ್ಯಾವೆಲ್ಲಿ ಅಂಥ ಶ್ರೀಮಂತನಾಗಿರಲಿಲ್ಲ. ಯೂರೋಪಿನವನಾಗಿದ್ದುದ್ದೇ ಒಂದು ಶ್ರೀಮಂತಿಕೆ. 
ಬೆಂಗಳೂರಿನ ಪ್ರಭಾವೀ ವ್ಯಕ್ತಿಗಳ ಜತೆ ಓಡಾಡಲು ಪ್ರಾರಂಭಿಸಿದ . ಚಿನ್ನದ ಗಣಿ ಮಾಡುವ 
ದೊಡ್ಡ ದೊಡ್ಡ ಕುಳಗಳನ್ನು ಪತ್ತೆಹಚ್ಚಿದ. ಇವನ ತಾರಾಟ, ಹೋರಾಟ ಕಂಡು ಪೆನ್ನಿ 
ಎಂಬಾಕೆ ಇವನನ್ನೇ ನಾಯಕನನ್ನಾಗಿ ಚಿತ್ರಿಸಿ , ' ಲಿವಿಂಗ್ ಡೇಂಜರಸ್ಲಿ ' ಎಂಬ ಕಾದಂಬರಿ 
ಬರೆದಳು . ಲ್ಯಾವೆಲ್ಲಿಗೆ ಇಪ್ಪತ್ತು ವರ್ಷಗಳ ಕಾಲ ಗಣಿ ಮಾಡುವ ಗುತ್ತಿಗೆ ದೊರೆಯಿತು ; 
ಅವನ ಬುದ್ದಿಯೂ ಚುರುಕಾಯಿತು, ಮದರಾಸಿನ ಸ್ವಾಫ್ ಕಾರ್ಪೋರೇಷನ್ ಮತ್ತು 
ಅರ್ಬುತನಾಥ್ ಎಂಬ ಎರಡು ಕಂಪೆನಿಗೆ ತನ್ನ ಗುತ್ತಿಗೆಯ ಹಕ್ಕನ್ನು ತಕ್ಷಣವೇ ಮಾರಿಕೊಂಡ. 
ಕೈ ತುಂಬ ಹಣ ಮಾಡಿಕೊಂಡ, ಬೆಂಗಳೂರಿಗೆ ಹಿಂತಿರುಗಿದ. ಮುಂದೆ ಕೋಲಾರ್ 
ಕನ್ಸೆಷನರೀಸ್ ಎಂಬ ಗಣಿ ಸಂಸ್ಥೆ ಪ್ರಾರಂಭವಾಗಿ 5, 000 ಪೌಂಡ್ ಬಂಡವಾಳ ಹೂಡಿ, 
ಆಸ್ಟ್ರೇಲಿಯದ ಗಣಿ ತಂತ್ರಜ್ಞರನ್ನು ಕರೆಸಿಕೊಂಡು ಇಲ್ಲಿ ಚಿನ್ನವನ್ನು ವ್ಯವಸ್ಥಿತವಾಗಿ ಗಣಿ 
ಮಾಡಲು ಪ್ರಾರಂಭಿಸಿತು . ಆಗ ಕೇರಳದ ವೈನಾಡಿನಲ್ಲಿ ಚಿನ್ನಕ್ಕಾಗಿ ನಡೆದಿದ್ದ ನೂಕುನುಗ್ಗಲು 
ಕೊನೆಯ ಘಟ್ಟ ತಲಪಿ, ಚಿನ್ನ ಅರಸುವವರಿಗೆ ಕೋಲಾರ ಸ್ವರ್ಗವಾಗಿ ಕಂಡುಬಂತು . 
1881ರ ಹೊತ್ತಿಗೆ ಹನ್ನೊಂದು ಕಂಪನಿಗಳು 1, 200, 000 ಪೌಂಡ್ ಬಂಡವಾಳ ಹಾಕಿ 
ಚಿನ್ನದ ಉದ್ಯಮವನ್ನು ಪ್ರಾರಂಭಿಸಿದವು. ಅದು ಫಲ ಕೊಟ್ಟಿತು . ಸ್ವಾತಂತ್ರ್ಯ ಬರುವ ಮುನ್ನ 
ಕೋಲಾರದ ಗಣಿಯಿಂದ ಬ್ರಿಟಿಷರು ಸುಮಾರು 690 ಟನ್ನು ಚಿನ್ನವನ್ನು ಉತ್ಪಾದಿಸಿದರು . 
ಅಷ್ಟೇ ಅಲ್ಲ , ಅದು ಅವರ ಬೊಕ್ಕಸಕ್ಕೆ ಹೋಯಿತು. ಯಾರಿಗೆ ಖುಷಿಯಾಯಿತೋ , 


ಅಷ್ಟೇ ಅಲ್ಲಿ ಹೆಸರು ಬರೆದ ಚಿನ್ನದ ಚರಿತಮ್ ಇನ್ರೆ 


ವಲ್ ಏಜೆನ್ಸಿಗಳು: 


* ಲ್ಯಾವೆಲ್ಲಿ ರಸ್ತೆ ಕರ್ನಾಟಕದ ಚಿನ್ನದ ಚರಿತ್ರೆಯ ಮೊದಲ ಪುಟವನ್ನೇ ನೆನಪಿಗೆ 
ತರುತ್ತದೆ. ಲ್ಯಾವೆಲ್ಲಿ ರಸ್ತೆಯ ತುಂಬ ಈಗ ಡ್ರೈವ್ ಇನ್' ರೆಸ್ಟೋರೆಂಟುಗಳು , ಗಾಜಿನ 
ಮುಖವಾಡ ತೊಟ್ಟ ಐ . ಟಿ, ಟವರ್‌ಗಳು, ಏರ್ ಟಿಕೇಟ್ ನೀಡುವ ಟ್ರಾವಲ್ ಏಜೆನ್ಸಿಗಳು , 
ಪ್ರತಿಷ್ಠಿತ ಬೆಂಗಳೂರು ಕ್ಲಬ್ , ವಾಹನಗಳ ಷೋರೂಂ ಎಲ್ಲವೂ ಇವೆ. ಬೆಂಗಳೂರಿನ 
ಬೇರೆಡೆ ನೆಲದ ಮೌಲ್ಯವನ್ನು ಚದರಡಿ ಲೆಕ್ಕದಲ್ಲಿ ಹೇಳಿದರೆ , ಲ್ಯಾವೆಲ್ಲಿ ರಸ್ತೆಯಲ್ಲಿ ಚದರ 
ಅಂಗುಲದಲ್ಲಿ ನಡೆಯುತ್ತದೆ . ಚಿನ್ನಕ್ಕೂ ಇಲ್ಲದ ಬೆಲೆ ಇಲ್ಲಿನ ನೆಲಕ್ಕೆ , 

`ಮೋಸ ಮಾಡಿದವನ ಹೆಸರ ಮಗನಿಗಿಡಬೇಕೆಂದು ಪುರಂದರ ದಾಸರೇನೋ 
ಹಾಡು ಬರೆದರು , ಮಗ ಎನ್ನುವ ಬದಲು ' ರಸ್ತೆ ' ಎಂದು ಬರೆದಿದ್ದರೆ ! 


ಕಪ್ಪು - ಬಿಳುಪು : ಚರ್ಮದೊಳಗಿನ ಮರ್ಮ 


* ಒಂದುವೇಳೆ ನಮ್ಮ ದೇಹದ ಚರ್ಮವನ್ನೇ ಬಾಳೆಹಣ್ಣಿನ ಸಿಪ್ಪೆಯಂತೆ ಸುಲಿದು 
ತೂಕಮಾಡಿದರೆ ? ಮಾಡಬಹುದು - ಅದು ಮೂರು ಕೆ . ಜಿ. ತೂಗುತ್ತದೆ. ಅಥವಾ 
ಬಾಳೆಎಲೆಯಂತೆ ಹರಡಿದರೆ ? ಹರಡಬಹುದು - ಸುಮಾರು ಒಂದೂವರೆ ಚದರ ಮೀಟರ್ 
ಹರಡಿಕೊಳ್ಳುತ್ತದೆ. ಆದರೆ ಚರ್ಮ ಇರುವುದು ಸುಲಿಯಲೂ ಅಲ್ಲ , ತೂಕ ಮಾಡಲೂ 
ಅಲ್ಲ , ಹರಡಲೂ ಅಲ್ಲ ; ಅದಿರುವುದು ನಮ್ಮ ದೇಹದ ರಕ್ಷಣೆಗೆ ತಾನೆ ? ತುಟಿ , ಅಂಗೈ , 
ಅಂಗಾಲು ಇಂಥ ಕೆಲವೆಡೆ ಬಿಟ್ಟರೆ ಚರ್ಮದ ಎಲ್ಲ ಭಾಗದಲ್ಲೂ ಬರೀ ರೋಮ, 
ರೋಮ, ಹಾಗೆ ನೋಡಿದರೆ ಬಹುತೇಕ ಸ್ತನಿಗಳು 'ರೋಮಿಯೋಗಳೇ , ಉಳಿದ ಸ್ತನಿಗಳು 
ಹೇಗೋ ತಮ್ಮ ರೋಮಗಳನ್ನು ಉಳಿಸಿಕೊಂಡೇ ಬಂದವು, ಮನುಷ್ಯ ಮಾತ್ರ ದೇಹದಲ್ಲಿ 
ದಟ್ಟೆಸಿದ ಬಹುತೇಕ ರೋಮಗಳನ್ನು ಉದುರಿಸಿಕೊಂಡೇ ಬಂದ. ಈ ಪ್ರಾಣಿ ಕೂತ 
ಕಡೆಯೇ ಅರ್ಧ ಲೀಟರು ಬೆವರು ಸುರಿಸಬಲ್ಲ, ವ್ಯಾಯಾಮ ಮಾಡಿದರೆ ಎರಡೂವರೆ 
ಲೀಟರು ಬೆವರು ಹೊರದೂಡಬಲ್ಲ. ಶರೀರದ 25 ಲಕ್ಷ ಬೆವರು ಗ್ರಂಥಿಗಳು ಈತನಿಗಾಗಿ 
ದುಡಿಯುತ್ತವೆ. ದೇಹದ ತಾಪ ನಿಯಂತ್ರಣ ಮಾಡುವ ರೆಗ್ಯುಲೇಟರ್ ನಮ್ಮ ತ್ವಚೆ. 
ಬೇಕೆಂದಾಗ ಇದರ ರಕ್ತನಾಳಗಳು ಹಿಗ್ಗುತ್ತವೆ, ವಾತಾವರಣ ಅನುಸರಿಸಿ ಕುಗ್ಗುತ್ತವೆ. ಕಣ್ಣುಬಿಟ್ಟು 
ನೋಡಿದಾಗ ಇನ್ನೂ ಒಂದು ಸತ್ಯ ನಮಗೆ ಮನವರಿಕೆಯಾಗುತ್ತದೆ. ನಮ್ಮ ಕಣ್ಣುಗುಡ್ಡೆಗೆ 
ಚರ್ಮವೇ ಇಲ್ಲ; ರೆಪ್ಪೆ ಇರುವುದು ಇದರ ರಕ್ಷಣೆಗೆಂದೇ . 

ಇಂಥ ಚರ್ಮಕ್ಕೇಕೆ ಕಪ್ಪು ಬಿಳುಪಿನ ತಾರತಮ್ಯ ? ಸಮಭಾಜಕ ವೃತ್ತದ ಆಸುಪಾಸು 
ಇರುವವರಿಗೆ ಬಿಸಿಲಿನ ಝಳ ಹೆಚ್ಚು. ಧ್ರುವದತ್ತ ಹೋದಹಾಗೆ ಬಿಸಿಲಿನ ಝಳ ಕಡಿಮೆ . 
ಹವೆಯೂ ತಂಪು. ಅದಕ್ಕಾಗಿ ನಮ್ಮ ಚರ್ಮ, ಬಣ್ಣ ಬದಲಾಯಿಸುತ್ತದೆ ಎಂದು ಜನಸಾಮಾನ್ಯರು 
ನಂಬಿದ್ದಾರೆ. ಎಲ್ಲ ಜೀವಿ ವಿಜ್ಞಾನಿಗಳು ಇದನ್ನೇ ಹೇಳುತ್ತ ಬಂದರು . ಚರ್ಮಕ್ಕೆ ಇದಿಷ್ಟೇ 
ಕೆಲಸವೆ ? ಬಣ್ಣ ಬದಲಾಯಿಸುವುದಕ್ಕಿಂತ ಇನ್ನೇನೂ ಮಹತ್ವದ ಕಾರ್ಯ ಇಲ್ಲವೆ ? ಎಂಬ 
ಗುಮಾನಿ ಚರ್ಮ ತಜ್ಞರನ್ನು ಕಾಡುತ್ತಲೇ ಬಂದಿದೆ. ಚರ್ಮದಲ್ಲಿರುವ ವರ್ಣಕ ( ಪಿಂಟ್‌ಗಳು) 
ಬಿಸಿಲಿಗೆ ಶ್ರೀರಕ್ಷೆ ಎಂಬುದು ನಮ್ಮ ತಿಳಿವಿನ ಇನ್ನೊಂದು ಮಜಲು, ಬಿಸಿಲಿಗೆ ಬೇಯದ 
ಹಾಗೆ ಚರ್ಮಕ್ಕೆ ರಕ್ಷಣೆ ಕೊಡುವುದು ಇದರಲ್ಲಿರುವ ಮೆಲಾನಿನ್ ಎಂಬ ವರ್ಣಕ. 
ಇದಿಷ್ಟೇ ಆಗಿದ್ದರೆ ಜಗತ್ತಿನ ತುಂಬ ಕಪ್ಪು ಚರ್ಮದವರೇ ಇರಬೇಕಾಗಿತ್ತಲ್ಲ ? ವಸ್ತು ಸ್ಥಿತಿ 
ಹೀಗಿಲ್ಲ. ಬಿಳಿ ಚರ್ಮದವರಿಗೆ ಹೇಗೋ ಹಾಗೆ ಕಪ್ಪು ಚರ್ಮದವರಿಗೂ ಅನುಕೂಲವೂ 


100/ ಕರ್ತಾರನಿಗೊಂದು ಕಿವಿಮಾತು 


ಉಂಟು, ಅನಾನುಕೂಲವೂ ಉಂಟು. ಬೀಚ್‌ಗಳಲ್ಲಿ ನಗ್ನವಾಗಿಯೋ , ಅರೆನಗ್ನವಾಗಿಯೋ 
ಮಲಗಿ, ಆಕಾಶದತ್ತಲೋ , ಭೂಮಿಯತ್ತಲೋ ಮೈ ಹೊರಳಿಸಿ ಬಿಸಿಲ ಸ್ನಾನ ಮಾಡುವವರಿಗೆ, 
ವಿಶೇಷವಾಗಿ ಬಿಳಿ ಚರ್ಮದವರಿಗೆ ತಮ್ಮ ಚರ್ಮವನ್ನು ತಾಮ್ರದ ಬಣ್ಣಕ್ಕೆ ತಿರುಗಿಸುವ 
ತವಕ , ಆದರೆ ಅತಿನೇರಿಳೆ ಕಿರಣಗಳು ಇಂಥವರ ಚರ್ಮದಲ್ಲಿ ಕ್ಯಾನ್ಸರಿಗೆ ಕಾರಣವಾಗಬಹುದು 
ಎಂಬುದಕ್ಕೆ ಭಾರಿ ಪ್ರಚಾರವೇ ಸಿಕ್ಕಿದೆ . ಆದರೆ ನಿಸರ್ಗ ನೋಡಿ, ಕೆಲವೆಡೆ ಬೆನಿಫಿಟ್ ಸೀಂ 
ಇಟ್ಟಿದೆ . 

ಮೆಲಾನಿನ್ ವರ್ಣಕ ಕಡಿಮೆ ಇರುವವರು ಅರ್ಥಾತ್ ಬಿಳಿ ಚರ್ಮದವರಲ್ಲಿ ವಿಟಮಿನ್ 
ಡಿ - 3 ಉತ್ಪಾದಿಸಿಕೊಳ್ಳುವ ಅನುಕೂಲವೂ ಇದೆ. ಮೂಳೆಗೆ ಬೇಕಾದ ಕ್ಯಾಲ್ಸಿಯಮ್ 
ಹೀರಿಕೊಳ್ಳುವುದು ವಿಟಮಿನ್ ಡಿ- 3 ವಹಿಸಿಕೊಂಡಿರುವ ಕರ್ತವ್ಯದಲ್ಲೊಂದು . ಮೀನುಗಳ 
ಯಕೃತ್ತಿನಲ್ಲೂ ಮೊಟ್ಟೆಯ ಹಳದಿ ಬಂಡಾರದಲ್ಲೂ ಇದು ಧಾರಾಳವಾಗಿದೆ . ಕೊರತೆಯಾಯಿತೋ 
ಮಕ್ಕಳಿಗೆ ರಿಕೆಟ್ಸ್ ರೋಗ, ದೊಡ್ಡವರಿಗೆ ಮೂಳೆಬೆಳೆತದಲ್ಲಿ ಏರುಪೇರು ತರುತ್ತದೆ. ಆದರೆ 
ಇದನ್ನು ಉತ್ಪಾದಿಸುವ ಪುಟ್ಟ ಕಾರ್ಖಾನೆ ನಮ್ಮ ಚರ್ಮದಲ್ಲೇ ಇದೆ . ಸಂಶ್ಲೇಷಿಸಬೇಕೆಂದರೆ 
ಚರ್ಮದ ಮೇಲೆ ಅತಿನೇರಿಳೆ ಕಿರಣಗಳು ಬೀಳಬೇಕು, ಈ ಸೀಂ ಕಪ್ಪು ಚರ್ಮದವರಿಗಿಲ್ಲ . 
ಆದರೆ ನಿಸರ್ಗ ಈ ನಷ್ಟವನ್ನು ಬೇರೆ ರೂಪದಲ್ಲಿ ತುಂಬಿಕೊಡುತ್ತದೆ. ಹೇಗೆಂದರೆ ಫೋಲೇಟ್' 
ಎಂಬ ಜೋಷಕವನ್ನು ದೇಹಕ್ಕೆ ಒದಗಿರುಸುವುದರ ಮೂಲಕ , ಯಾವುದಿದು ಫೋಲೇಟ್ ? 
ನಿಮಗೆ ಫ್ಲೋರಿಕ್ ಆಮ್ಲ ಗೊತ್ತಲ್ಲ ? ಅದರ ಹತ್ತಿರದ ಸಂಬಂಧಿ ಇದು. ಬಿ - ಕಾಂಪ್ಲೆಕ್ಸ್‌ನ 
ಆಕರ , ಗರ್ಭದಲ್ಲಿ ಮಗುವಿನ ಬೆಳವಣಿಗೆಗೆ ವಿಶೇಷವಾಗಿ, ನರತಂತುಗಳ ಬೆಳವಣಿಗೆಗೆ 
ಇದು ಬೇಕು. ಇದರ ಪೂರೈಕೆ ಕಡಿಮೆಯಾದರೆ ಶಿಶುವಿನ ತಲೆ ಚಿಪ್ಪು , ಮಿದುಳು 
ಪರಿಪೂರ್ಣವಾಗಿ ಬೆಳೆಯದೆ ಹೋಗಬಹುದು, ಅಷ್ಟೇ ಅಲ್ಲ, ಜೀವ ಕೋಶ ವಿಭಜನೆಯಲ್ಲೂ 
ಇದರ ಪಾರುಪತ್ಯೆ ಇದೆ. ವೀರ್ಯಾಭಿವೃದ್ಧಿಗೂ ಇದು ಪ್ರೇರಕ. ಕಡಿಮೆಯಾಯಿತೆಂದರೆ 
ವಂಶ ವರ್ಧನೆಗೆ ಚ್ಯುತಿ, ಚರ್ಮದಲ್ಲಿ ಹೆಚ್ಚು ಮೆಲಾನಿನ್ ವರ್ಣಕ ಸಂಗ್ರಹವಾಗಿದ್ದರೆ, ಈ 
ಫೋಲೇಟ್‌ಗೂ ಶ್ರೀರಕ್ಷೆ. ಅತಿನೇರಿಳೆ ಕಿರಣಗಳೂ ಇದಕ್ಕೆ ಗಾಸಿಮಾಡುವುದಿಲ್ಲ . ಕಪ್ಪು 
ಚರ್ಮದವರಿಗೆ ಇದೇ ಪ್ಲಸ್ ಪಾಯಿಂಟ್ . ಆದರೆ ಡಿ - 3 ವಿಟಮಿನ್ ಸಂಶ್ಲೇಷಣೆಗೆ ಈ 
ಮೆಲಾನಿನ್ ಅಡ್ಡಿಪಡಿಸುತ್ತದೆ. 

ವಿಕಾಸದ ಶೈಶವಾವಸ್ಥೆಯಲ್ಲಿ ಮನುಷ್ಯನ ಚರ್ಮ ತಿಳಿಬಣ್ಣದಿಂದಲೇ ಕೂಡಿತ್ತು . ಈಗಿನ 
ಚಿಂಪಾಂಜಿಗಳ ಚರ್ಮದಂತೆ , ಕೂದಲು ಉದುರುತ್ತ ಬಂದ ಹಾಗೆ ಗುಡ್ಡ ಬೋಳಾಗುವಂತೆ 
ಚರ್ಮ ತೆರೆದುಕೊಂಡಿತು, ಮೆಲಾನಿನ್‌ಗೆ ಮೊರೆ ಹೋಯಿತು. ಆನಂತರ ಸಮಭಾಜಕ 
ವೃತ್ತದಿಂದ ಉತ್ತರ ದಕ್ಷಿಣಕ್ಕೂ ವಲಸೆ ಹೊರಟ ಆದಿಮಾನವನಿಗೆ ಮೆಲಾನಿನ್ ಯಾವ 
ಪ್ರಮಾಣದಲ್ಲಿ ಬೇಕು ಅಥವಾ ಬೇಡ ಎಂಬುದನ್ನು ಹವಾಗುಣ ನಿರ್ಧರಿಸುತ್ತ ಹೋಯಿತು. 
ಚರ್ಮದ ವಿಕಾಸ ಎಂದರೆ ತೂರಿ ಬರುವ ಅತಿನೇರಿಳೆ ಕಿರಣಗಳನ್ನು ಹೀರಿಕೊಳ್ಳಬೇಕು 
ಅಥವಾ ಅದಕ್ಕೆ ತಡೆಯೊಡ್ಡಬೇಕು ಎಂಬ ಹೋರಾಟ ಅರ್ಥಾತ್ ವಿಟಮಿನ್ ಡಿ - 3 
ಉತ್ಪಾದನೆ ಮತ್ತು ಫೋಲೇಟ್' ರಕ್ಷಣೆ ಎರಡೂ ಏರುಪೇರಾಗದಂತೆ ನಿವಾರಿಸುವ ಜಾಣೆ . 
ವರ್ಣ ವೈವಿಧ್ಯ ಬಹಿರಂಗ ಸತ್ಯವಿರಬಹುದು. ಆದರೆ ಚರ್ಮದೊಳಗಿನ ಅಂತರಂಗದ 


ಕಪ್ಪು ಬಿಳುಪು: ಚರ್ಮದೊಳಗಿನ ಮರ್ಮ /101 


ಸತ್ಯವೇ ಬೇರೆ ಎನ್ನುತ್ತಾರೆ ಮಾನವ ವಿಕಾಸದ ಬಗ್ಗೆ ಇನ್ನಷ್ಟು ಹೊಳಹೊಕ್ಕು ನೋಡುತ್ತಿರುವ 
ಕ್ಯಾಲಿಫೋರ್ನಿಯ ಸೈನ್ಸ್ ಅಕಾಡೆಮಿಯ ಸಂಶೋಧಕಿ ನೀನಾ ಜೆಸ್ಟೋನ್ ಸೀ , ಈ ಕುರಿತು 
ಇತ್ತೀಚೆಗೆ ಸೈಂಟಿಫಿಕ್ ಅಮೆರಿಕನ್' ವಿಶೇಷ ಲೇಖನವೊಂದನ್ನು ಪ್ರಕಟಿಸಿದೆ. ವರ್ಣಭೇದದ 
ನೀತಿಗೆ ನಮ್ಮಲ್ಲಿ ಅವಕಾಶವಿಲ್ಲ. ನಮ್ಮದೇನಿದ್ದರೂ ವರ್ಣಕಗಳ ವ್ಯತ್ಯಯದ ಬಗ್ಗೆ ಮಾತು 
ಎನ್ನತ್ತಾರೆ ನೀನಾ. 


ಲಾಲ್‌ಬಾಗ್ ಕಲ್ಲೊಂದಿಗೆ ಸಲ್ಲಾಪ 


ನೀವು ಲಾಲ್‌ಬಾಗಿಗೆ ಯಾವ ಕಡೆಯಿಂದ ಪ್ರವೇಶಿಸುತ್ತೀರಿ? ಪಶ್ಚಿಮದ ಗೇಟ್‌ನಿಂದಲೊ ? 
ಕ್ಯಾಮೆರಾನ್ ಗೇಟಿನಿಂದಲೊ ? ಅಥವಾ ಡಬಲ್ ರೋಡ್ ಕಡೆಗಿರುವ ಡಬಲ್ 
ಗೇಟ್‌ನಿಂದಲೊ ? ಪಶ್ಚಿಮದ್ದೇನೋ ಗೊತ್ತು, ಬಸವನಗುಡಿ ಕಡೆಗಿರುವುದು . ಮುಖ್ಯದ್ವಾರವೂ 
ಗೊತ್ತು ಎಂ . ಟಿ . ಆರ್‌ . ಕಡೆಗಿರುವುದು . ಇನ್ನೊಂದೂ ಗೊತ್ತು, ಕೆಂಗಲ್ ಹನುಮಂತಯ್ಯ 
ಜೋಡಿ ರಸ್ತೆಗೆ ತೆರೆದಿರುವುದು , ಯಾವುದು ಈ ಕ್ಯಾಮೆರಾನ್ ಗೇಟ್ ? ಇದೇ ಅಲ್ಲವೆ 
ನಿಮ್ಮ ಗೊಂದಲ ? ಅಂಥದ್ದೇನಿಲ್ಲ ಬಿಡಿ, ಮುಖ್ಯದ್ವಾರವನ್ನು ಹೋದ ಶತಮಾನದಲ್ಲಿ 
ಕ್ಯಾಮೆರನ್ ಗೇಟೆಂದೂ ಕರೆಯುತ್ತಿದ್ದರು. ಲಾಲ್‌ಬಾಗನ್ನು ಬೆಳೆಸಿದ ಇಂಥ ಎಷ್ಟೋ 
ಮಂದಿಯ ಹೆಸರುಗಳು ಈಗ ' ಮರೆವಣಿಗೆ ಯಾಗಿಬಿಟ್ಟಿದೆ, ಹೊಸಬರ ಮೆರವಣಿಗೆಯಲ್ಲಿ. 

ಅಸಲೀ ನೀವು ಯಾವ ಕಡೆಯಿಂದಲಾದರೂ ಬನ್ನಿ , ಎಲ್ಲ ಕಡೆಯಲ್ಲೂ ಒಂದಷ್ಟು 
ಅಚ್ಚರಿಗಳಿವೆ. ಪ್ರವೇಶ ದ್ವಾರದಲ್ಲೋ ಅಥವಾ ಸ್ವಲ್ಪ ಒಳಭಾಗದಲ್ಲೋ , ಬಸವನಗುಡಿ 
ಕಡೆಯಿಂದ ಬಂದರೆ ಪಶ್ಚಿಮ ಗೇಟ್‌ನಲ್ಲಿ ಬರಬೇಕು. ಪ್ರವೇಶ ದ್ವಾರದಲ್ಲೇ 'ಕೈ ಮುಗಿದು 
ಒಳಗೆ ಬಾ ' ಎಂದಿದ್ದಾರೆ ಕುವೆಂಪು, ಸೀದಾ ಒಳಗೆ ಹೋಗುವ ಬದಲು ಒಂದರೆಕ್ಷಣ 
ಗೇಟಲ್ಲೇ ನಿಲ್ಲಿ, ದೊಡ್ಡ ಲಾಂದ್ರದ ಆಕಾರದ ನಾಜೂಕಾಗಿ ಕೆತ್ತಿರುವ ಗ್ರನೈಟ್ ಶಿಲೆಯ 
ಗಾರ್ಡ್ ರೂಂ ಅಲ್ಲಿದೆ. ನಾಲ್ಕಾಳು ಎತ್ತರವಿರಬಹುದು, ಈ ಕಲ್ಲಿನ ಲಾಂದ್ರಕ್ಕೆ ಗಾಜಿನ 
ಕಿಟಕಿಗಳು, ಅವನ್ನು ಬಳ್ಳಿಯಂತೆ ಅಲಂಕಾರವಾಗಿ ಮುಚ್ಚಿರುವ ಕಂಬಿಗಳು ಏನೆಲ್ಲ ಇದೆ. 
ಈ ಲಾಂದ್ರ ಲಾಲ್‌ಬಾಗ್‌ಗೆಂದೇ ಮಾಡಿಸಿದ್ದಲ್ಲ . ಇಡಿ ಇಡಿಯಾಗಿ ಎತ್ತಿ ತಂದದ್ದು . 
1940 ಸುಮಾರಿನಲ್ಲಿ ದಿವಾನ್ ಪಿ . ಎನ್ . ಕೃಷ್ಣಮೂರ್ತಿಯವರ ರೇಸ್ ಕೋರ್ಸ್ ಬಳಿ 
ಇದ್ದ ಬಂಗಲೆಯನ್ನು ಒಡೆದು ನವೀಕರಿಸುತ್ತಿದ್ದಾಗ ಈ ಗಾರ್ಡ್ ರೂಂಗೂ ಸುತ್ತಿಗೆ ಏಟು 
ಬೀಳಬೇಕಾಗಿತ್ತು . ತೋಟಗಾರಿಕೆ ಇಲಾಖೆಯ ಜವರಾಯ ಬಂದರು ' ಇದನ್ನು ಒಡೆಯಬೇಡಿ' 
ಎಂದರು , ಏನೆಲ್ಲ ಮೆಹನತ್ತು ಮಾಡಿ ಇಡೀ ಗಾರ್ಡ್ ರೂಂನೇ ಒಂದು ಕಲ್ಲೂ ಕೊಂಕದಹಾಗೆ 
ಎತ್ತಿ ತಂದೇಬಿಟ್ಟರು , ಈ ಗೇಟಲ್ಲಿಟ್ಟರು - ಹನುಮಂತ ಸಂಜೀವಿನಿ ಬೆಟ್ಟ ತಂದ ಹಾಗೆ. 
ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಬಂದರು , ಒಂದು ಸ್ಟೈಲ್ ಕೊಟ್ಟರು . ಇದನ್ನು ಹೇಗೆ 
ತಂದಿರಪ್ಪಾ ? ಎಂದು ಬೆನ್ನು ತಟ್ಟಿದರು . ಈಗ ಲಾಲ್‌ಬಾಗಿನ ಶ್ವಾಸಕೋಶದಲ್ಲಿ ತಮ್ಮ 
ಶ್ವಾಸಕೋಶಗಳ ತಿದಿಗಳನ್ನು ಒತ್ತಲು ದಡಬಡನೆ ಒಳ ನುಗ್ಗುವವರಿಗೆ ಈ ಗಾರ್ಡ್ ರೂಂ 
ತಕ್ಷಣವೇ ಕಾಣದು . 


ಲಾಲ್‌ಬಾಗ್ ಕಲ್ಲೊಂದಿಗೆ ಸಲ್ಲಾಪ / 103 


ಮುಖ್ಯದ್ವಾರದಿಂದ ನೀವು ಬರುವಿರಾದರೆ ಚರಿತ್ರೆಯ ಒಂದಷ್ಟು ಜೀವಂತ ಕೊಂಡಿಗಳನ್ನು 
ನೀವುನೋಡಬಹುದು. ಇಲ್ಲಿಂದ ಎರಡು ಕವಲು ದಾರಿಗಳಿವೆ. ಒಂದು ಇತಿಹಾಸ ಪ್ರಸಿದ್ದ 
ಗಾಜಿನ ಮನೆಗೆ ಒಯ್ಯುತ್ತದೆ , ಸಾಮಾನ್ಯವಾಗಿ ಯಾರೇ ಗಣ್ಯರು ಬಂದರೂ ಈ ಗೇಟಲ್ಲೇ 
ಬರುತ್ತಾರೆ ; ಬಿಲ್ ಗೇಟ್ಸ್ ಬಂದರೂ ಅಷ್ಟೇ . ಇನ್ನೊಂದು ದಾರಿ ಲತಾ ಗೃಹದ ಕಡೆಗೆ 
ಹೋಗುತ್ತದೆ. ಇದೇ ದಾರಿಯ ಕೊನೆಯಲ್ಲಿ ಮೂರು ಮಾವಿನ ಮರಗಳಿವೆ . ಲಾಲ್‌ಬಾಗಲ್ಲಿ 
ಬೇಕಾದಷ್ಟು ಮಾವಿನ ಮರಗಳಿವೆ, ಇವುಗಳ ಸ್ಪೆಷಾಲಿಟಿ ಎಂದರೆ ಇವು ಹೈದರನ ಕಾಲದವು. 
ಬಹುಶಃ ಟಿಷ್ಟೂ ಸುಲ್ತಾನ್ ಕೂಡ ಈ ಮರದ ಹಣ್ಣಿನ ರುಚಿ ನೋಡಿದ್ದಿರಬಹುದೆನ್ನುತ್ತದೆ 
ತೋಟಗಾರಿಕೆ ಇಲಾಖೆ, ಈಗಲೂ ಈ ' ಮಾಮರಗಳೆಲ್ಲೋ ಕೋಗಿಲೆಗಳು ಅಲ್ಲೇ .' 
ಸೀಸನ್ ಬಂದಾಗ ಫಲ ಸಂತಾನವೂ ಉಂಟು . ಬ್ರಿಟಿಷರು ಬಂದು ಇಲ್ಲಿ ತಳ ಊರಿದ್ದು, 
ಖಾಲಿ ಮಾಡಿದ್ದೂ ಎಲ್ಲವೂ ಗೊತ್ತು ಈ ಮರಗಳಿಗೆ. 

ಡಬಲ್ ರೋಡ್ ಕಡೆಯಿಂದ ಡಬಲ್ ಗೇಟ್ ಹಾಯ್ದು ನೀವು ಬರುವಿರಾದರೆ 200 
ಮೀಟರ್ ನಡೆದರೂ ಸಾಕು , ಎದುರಿಗೇ ಪ್ರತ್ಯಕ್ಷ ಪುಟ್ಟ ಗುಡ್ಡ, ಅದರ ಮೇಲೆ ದೂರದಿಂದಲೇ 
ಕಾಣುವ ಗೋಪುರ, ಅದರ ತುದಿಗೆ ಅಂಟಿಸಿದಂತೆ ಅಲಂಕೃತ ಕಿರೀಟ, ಸಾಮಾನ್ಯವಾಗಿ 
ಇದು ಯಾರ ಕಣ್ಣನ್ನೂ ತಪ್ಪಿಸುವುದಿಲ್ಲ . ಇದು ಕೆಂಪೇಗೌಡ ನಿರ್ಮಿಸಿದ ಗೋಪುರ, 
16ನೇ ಶತಮಾನದ್ದು. ಬೆಳಗೂ , ಬೈಗೂ ಈ ಗುಡ್ಡಕ್ಕೆ ಇರುವೆ ಮುತ್ತಿದಂತೆ ಜನಸಂದಣಿ. 
ಸದಾ ಬಿಜಿ, ಬುತ್ತಿ ಬಿಚ್ಚುವವರು, ಈ ಗುಡ್ಡವನ್ನು ಎವರೆಸ್ಟ್ ಎಂದು ಭಾವಿಸಿ ಉಸ್ಸೆಂದು 
ಹತ್ತಿ ಧನ್ಯರಾಗಿ, ಗೋಪುರದಡಿ ಪೀಠಸ್ಥರಾಗುವರು, ಪಟಪಟ ಹತ್ತಿ ಆ ಗೆಲುವಿನಲ್ಲಿ 
ಕೈಬೀಸುವವರು , ' ಇದಕ್ಕೇಕೆ ಮೆಟ್ಟಲಿಲ್ಲ ' ಎಂದು ಶಪಿಸುವವರು , ಸ್ವಲ್ಪ ಸೈಡಿಗೆ ಹೋದರೆ 
ಇದ್ದಲ್ಲೇ ಸ್ವರ್ಗ ಕಲ್ಪಿಸಿಕೊಳ್ಳುತ್ತ ತಬ್ಬಿಕೊಂಡವರು, ಎಲ್ಲರಿಗೂ ಪ್ರಿಯ ಈ ಲಾಲ್‌ಬಾಗ್ 
ಗುಡ್ಡ, ಕೆಂಪೇಗೌಡ ಈ ಗೋಪುರ ನಿರ್ಮಿಸಿದಾಗ ಇದಕ್ಕೆ ಇದ್ದದ್ದು ನಾಲೇ ಕಂಬ . 
ಕಾವಲು ಕಾಯಲೆಂದು ಒಂದು ವೀಕ್ಷಣಾ ಜಾಗ ಅಷ್ಟೇ . ಇದು ಯಾಕೋ ಡಲ್ ಆಗಿದೆ 
ಎನ್ನಿಸಿತು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರಿಗೆ , ಒಡನೆಯೇ 
ಬಂದರು ಶಿವ, ಗಣಪತಿ , ಬಾಲಸುಬ್ರಹ್ಮಣ್ಯ , ಕೃಷ್ಣ, ಸಯಾಮಿ ಬಸವಣ್ಣಗಳು ಈ ಗೋಪುರದ 
ಮೇಲೆ, ನವೀನ ಶಿಖರ ಬಂದಿತು ದೇವಸ್ಥಾನಕ್ಕೆ ಕಳಸ ಇಟ್ಟಂತೆ , 
- ಈ ನಿತ್ಯ ಸಂತೆಯಲ್ಲಿ ನೀವೂ ಧ್ಯಾನಾಸಕ್ತರಾಗಬಹುದು. ಗೋಪುರದಲ್ಲಿ ಚಿತ್ರಿಸಿರುವ 
ಪುರಾಣ ಪ್ರಸಿದ್ದರನ್ನು ನೆನೆದೋ ಅಥವಾ ಕಲಿಯುಗವನ್ನು ತೊರೆದು ದ್ವಾಪರವನ್ನೂ ದಾಟಿ 
ತ್ರೇತಾಯುಗವನ್ನೂ ಮೀಟಿ ಹಿಂದೆ ಸರಿಯಬಹುದು. ಈ ಲೋಕದ ರಂಪಗಳು ನಿಮ್ಮ 
ಏಕಾಂತತೆಗೆ ಭಂಗತಂದರೆ ಬೇಸರಪಡಬೇಡಿ, ಗುಡ್ಡದ ಯಾವ ಭಾಗದಲ್ಲಾದರೂ ಕಾಲು 
ಚೆಲ್ಲಿ ನಿಮ್ಮ ಕಾಲಡಿಯಿರುವುದು ಈ ಯುಗ ಯುಗಗಳನ್ನೂ ಮೀರಿದ ಕಲ್ಲು , ಮನುಕುಲ 
ಹುಟ್ಟುವ ಸುಳಿವೂ ಇರದಿದ್ದ, ಭೂಮಿಯ ಆದಿಪರ್ವದ ಒಂದು ತುಣುಕನ್ನೇ ಎತ್ತಿ ತಂದು 
ಇಲ್ಲಿ ಬಿಸುಟಿದ ಕಲ್ಲಿನ ಮೇಲೆ, ದೋಸೆ ಹೊಯ್ತು ಒಂದರ ಮೇಲೆ ಒಂದ' ಂತೆ 
ಪೇರಿಸಿದಂತೆ ಕಾಣುತ್ತದೆ ಸುತ್ತೆಲ್ಲ, ರಾಜಸ್ಥಾನದ ಅಮೃತಶಿಲೆಯಲ್ಲ, ಗುಲ್ಬರ್ಗದ ಶಹಬಾದ್ 
ಕಲ್ಲೂ ಅಲ್ಲ, ಆಂಧ್ರದ ಕಡಪ ಕಲ್ಲೂ ಅಲ್ಲ , ದಕ್ಷಿಣ ಭಾರತದಲ್ಲಿ ಮುಕ್ಕಾಲು ಪಾಲು 


104) ಕರ್ತಾರನಿಗೊಂದು ಕಿವಿಮಾತು 


ಆವರಿಸಿರುವ ಈ ಕಲ್ಲು ಹುಟ್ಟಿದೊಡನೆ ಬೆಲ್ಲದ ಪಾಕದಂತಾಗಿ ಅದರ ಪೂರ್ವಜರನ್ನೆಲ್ಲ 
ಅರಗಿಸಿಳ್ಳಲು ಹೋರಾಡಿ ಹೆಬ್ಬಾವು ಹೋತವನ್ನು ತಿಂದು ಅಲ್ಲೇ ಬಿಟ್ಟಂತೆ ಅಲ್ಲಲ್ಲೇ 
ಶೇಷವಾದ ಕಲ್ಲು, ಮೈತುಂಬ ಪಾಕಂ ಪಪ್ಪು ಅಂಟಿಸಿದಂತೆ ಅಲ್ಲಲ್ಲೇ ಹರಳುಗಳು, 
ಬೂದು, ಪಾಟಲ , ಬೆಣಚುಕಲ್ಲು ಎಲ್ಲವೂ ತಮ್ಮ ಗಡಿಗಳನ್ನು ಗುರುತಿಸಿಕೊಳ್ಳಲು ಹೋರಾಡಿರುವ 
ಗುರುತುಗಳು, ಕೇಕ್ ಕೊಯ್ದಂತೆ , ಸೌತೆಕಾಯಿ ಸೀಳಿದಂತೆ, ಲಯಬದ್ದ ಬಿರುಕುಗಳು . 
ಇನ್ನು ಕೆಲವೆಡೆ ಬಿಳಿಯ ಕಲ್ಲು ಕರಿಯ ಕಲ್ಲಿನ ಜೊತೆ ಹಾವೂ ಏಣಿ ಆಟ ಆಡಿದ 
ಚಿತ್ರಪಟವಿದೆ. ಇಲ್ಲಿ ಎಲ್ಲವನ್ನೂ ನೋಡಬಹುದು . ಇದೆಲ್ಲ ಆದದ್ದು ಯಾವಾಗ ? 
ಭೂಮಿ ತನ್ನ ಮೈಮೇಲೆ ಚಿಪ್ಪು ನಿರ್ಮಿಸುವ ಕಾಲದಲ್ಲಿ ನೆನಪಿಡಲು ಯಾರಿದ್ದರು ? ಇದು 
ಘಟಿಸಿ 290ಕೋಟಿ ವರ್ಷಗಳಾಗಿವೆ. ' ಬೇಕಾದರೆ ಹತ್ತು ಕೋಟಿ ವರ್ಷಗಳನ್ನು ಹಿಂದೆ 
ಮುಂದೆ ಮಾಡಿಕೊಳ್ಳಿ' - ಹೀಗೆಂದವರು ಈ ಶಿಲೆಯ ಖನಿಜದೊಳಗಿರುವ ಪರಮಾಣುಗಳನ್ನು 
ಅಧ್ಯಯನ ಮಾಡಿ ಈ ಕಲ್ಲಿನ ಆಯುಷ್ಯ ಅಳೆದ ಭಾರತೀಯ ವಿಜ್ಞಾನ ಮಂದಿರದ ಪ್ರೊ . 
ವೆಂಕಟಸುಬ್ರಹ್ಮಣ್ಯ , ಭೂಮಿ ಕುರಿತು ಮಾತನಾಡುವವರೆಲ್ಲರೂ ಹೀಗೆಯೇ ಕೋಟಿ ಲೆಕ್ಕದಲ್ಲಿ 
ಮಾತನಾಡುತ್ತಾರೆ . 

290 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಸ್ಥಿತಿ ಹೇಗಿತ್ತು ? ಅಂದರೆ ನಮ್ಮ 
ಲಾಲ್‌ಬಾಗ್ ಕಲ್ಲು ಹುಟ್ಟಿದ ಕಾಲದಲ್ಲಿ . ಧೃತರಾಷ್ಟ್ರನಿಗೆ ಸಂಜಯ ಮಹಾಭಾರತ ಯುದ್ಧವನ್ನು 
ವರ್ಣಿಸಿದ ರೀತಿಯಲ್ಲೇ ಹೇಳಬೇಕಾಗಿದೆ. ಅವನಿಗೋ ದಿವ್ಯಚಕ್ಷುಗಳಿದ್ದವು. ನಮ್ಮ 
ವಿಜ್ಞಾನಿಗಳಿಗೆಲ್ಲಿ ? ಇವರು ಡಿಕೋಡ್ ಮಾಡಿದ್ದಾರೆ ಕಲ್ಲೊಳಗಿನ ಗುಪ್ತ ಭಾಷೆಯನ್ನೂ 
ಅಲ್ಲಿ ನಡೆದಿರುವ ನೂರೆಂಟು ಯುದ್ದಗಳ ಸಾಕ್ಷಿಗಳನ್ನು , ಈ ಕಲ್ಲು ಹುಟ್ಟಿದಾಗ ಭೂಮಿ 
ಈಗಿನಂತೆ ಹೊಳಾಗೇ ಇರಲಿಲ್ಲ. ದಕ್ಷಿಣ ಅಮೆರಿಕ, ಆಫ್ರಿಕ, ಆಸ್ಟ್ರೇಲಿಯ , ಇಂಡಿಯ 
ಇವೆಲ್ಲ ಅಂಟಾರ್ಕ್‌ಟಿಕ ಖಂಡದ ಸುತ್ತ ಅವಿಭಕ್ತ ಕುಟುಂಬದಂತೆ ನೆಲೆಯಾಗಿದ್ದವು. ಕಳೆದ 
ಸುಮಾರು 20 ಕೋಟಿ ವರ್ಷಗಳವರೆಗೆ ಇದೇ ಅನ್ನೋನ್ಯ ಬಂಧ - ಶುರುವಾಯಿತು 
ನೋಡಿ ಭೂಮಿಯ ಒಳಗೊಳಗೇ ಪಿತೂರಿ, ಭೂಗರ್ಭದಿಂದೆದ್ದ ಉಷ್ಣದ ಅಲೆಗಳು ಚಕ್ರ 
ಸುತ್ತುತ್ತ ಸುತ್ತುತ್ತ ಈ ಅವಿಭಕ್ತ ಕುಟುಂಬವನ್ನು ಒಡೆದವು, ಇವು ದೂರ ಸರಿಯಲೇ 
ಬೇಕಾಯಿತು ಮೆಲ್ಲ ಮೆಲ್ಲನೆ . ಬರುವಾಗ ಒಂದಷ್ಟು ಪಿತ್ರಾರ್ಜಿತ ಆಸ್ತಿಯನ್ನು ಭಾಗ 
ಮಾಡಿಕೊಂಡು ತಮಗೆ ತೋಚಿದ ದಿಕ್ಕಿನಲ್ಲಿ ಗುಳೆ ಹೊರಟುಬಿಟ್ಟವು. ನಮ್ಮ ಭರತಖಂಡವೂ 
ಕೋಲಾರದ ಚಿನ್ನದ ಗಂಟನ್ನೂ ಒಳಗೆ ತುಂಬಿಕೊಂಡೇ ಬಂತು . ಸಾಗರದ ಮೇಲೆ 
ತೇಲುವ ತೆಪ್ಪದಂತೆ ಈ ಖಂಡಗಳ ಬದುಕು, ಆರುಕೋಟಿ ವರ್ಷಗಳ ಹಿಂದಿನವರೆಗೆ 
ಇದೇ ಅಲೆತ . ಕಳೆದ ಹದಿಮೂರುವರೆ ಕೋಟಿ ವರ್ಷಗಳಲ್ಲಿ ಇಂಡಿಯ 10, 000 
ಕಿಲೋ ಮೀಟರ್ ಯಾತ್ತೆ ಬಂದಿದೆ. ಇದೇನು ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲೇ 
ಇಷ್ಟೊಂದು ದೂರ ಕ್ರಮಿಸಿದ್ದರಲ್ಲ ತಮ್ಮ 32 ವರ್ಷದ ಜೀವಿತದಲ್ಲೇ ಎಂದು ಹೋಲಿಸಬೇಡಿ. 
ಇಡೀ ಖಂಡ ಅದರ ಮೇಲಿದ್ದ ಎಲ್ಲ ಬಾಬತ್ತನ್ನೂ ಹೊತ್ತು ತಂದಿದೆಯಲ್ಲ. ಬೆಂಗಳೂರಿನ 
ಕರಗದಂತೆ ಅಥವಾ ನಮ್ಮ ಜವರಾಯ ಅವರು ಕೃಷ್ಣಮೂರ್ತಿ ಬಂಗಲೆಯಿಂದ ಗಾರ್ಡ್ 
ರೂಂನ್ನು ನಾಜೂಕಾಗಿ ತಂದು ಲಾಲ್‌ಬಾಗಿನ ಪಶ್ಚಿಮ ಗೇಟಲ್ಲಿ ಇಟ್ಟಂತೆ ಇಡೀ ಇಂಡಿಯವೇ 


ಲಾಲ್‌ಬಾಗ್ : ಕಲ್ಲೊಂದಿಗೆ ಸಲ್ಲಾಪ/105 


ವಿಂಧ್ಯಪರ್ವತ , ಆರಾವಳಿಗಳು ಕೊಂಕದ ಹಾಗೆ ಭೂಗರ್ಭ ಮತ್ತೆ ಸೀಳದ ಹಾಗೆ , 
ಕೋಲಾರದ ಚಿನ್ನ ಪಾಲಾಗದ ಹಾಗೆ ಜೊಪಾಸಣೆ ಮಾಡುತ್ತ ಹೀಗೆಯೇ ಹೊತ್ತು ಬಂತು. 
ಎದುರಿಗಿದ್ದ ಟಿಬೆಟನ್ನು ಗುದ್ದಿ ಗಾಯಮಾಡಿ, ಹಿಮಾಲಯವನ್ನೇ ಅಲ್ಲಿ ಏಳಿಸಿತು . ಲಾಲ್‌ಬಾಗ್ 
ಕಲ್ಲು ಹುಟ್ಟಿದ ನಂತರ ಏನೆಲ್ಲ ಆಯಿತು ಎಂದು ಕೇಳಬೇಡಿ. ಯಾಕೆ ಗೊತ್ತೆ? ಭೂಮಿ 
ಹುಟ್ಟಿ 24 ಗಂಟೆ ಆಯಿತು ಎಂದು ನೀವು ಭಾವಿಸಿದರೆ , ಮನುಕುಲ ಹುಟ್ಟಿದ್ದು 23 ಗಂಟೆ 
59ನೇ ನಿಮಿಷದಲ್ಲಿ ಭೂಮಿಯ ಲೆಕ್ಕಾಚಾರದಲ್ಲೂ ನಮ್ಮದು ಕ್ಷಣಿಕ ಬದುಕು. 

ಲಾಲ್‌ಬಾಗಿನ ಶಿಲಾತಪಸ್ಸಿಗೆ ಭಂಗ ತರಲು ಹಿಂದೆ ಯಾವಾಗಲೋ ಹಾರೆ ಹಾಕಿ 
ಇದರ ಚರ್ಮ ಮೀಟಿ ಗಾಯ ಮಾಡಿದ್ದೂ ಉಂಟು. ಈಗ ಹಾಗೆಲ್ಲ ಮಾಡುವಂತಿಲ್ಲ. 
ಭಾರತೀಯ ಭೂವಿಜ್ಞಾನ ಸಂಸ್ಥೆ ಈ ಕಲ್ಲನ್ನು ಅಪರೂಪದ ಕಲ್ಲೆಂದು ಗುರುತಿಸಿ ಭೂವಿಜ್ಞಾನ 
ಸ್ಮಾರಕವಾಗಿ ರಕ್ಷಿಸಿದೆ. ಚರಿತ್ರೆಯೆಂದರೆ ' ಶಾಸನಗಳ ಸಾಲಿನಲ್ಲಿ , ಓಲೆಗರಿಯ ಸಿರಿಗಳಲ್ಲಿ, 
ದೇಗುಲಗಳ ಭೀತಿಗಳಲ್ಲಿ ಇರುವ ಲಿಖಿತ ಮಾಹಿತಿಯಷ್ಟೇ ಅಲ್ಲ ತಾನೆ ? ಶಿಲೆಗಳಲ್ಲೂ 
ಶಾಸನವಿದೆ, ಅದರದೇ ಆದ ಭಾಷೆಯಲ್ಲಿ. 


ಭೂಮಿಯ ಹಳೆಯ ಜಾತಕ 
ಕಳೆದ 460 ಕೋಟಿ ವರ್ಷಗಳಿಂದ ಈ ಭೂಮಿ ಏಕಾಂಗಿಯಾಗಿ ಸುತ್ತುತ್ತಿದೆ. ಇಷ್ಟು 
ದೀರ್ಘಕಾಲವನ್ನು ನಾವು ಕಲ್ಪಿಸಿಕೊಳ್ಳುವುದೂ ಸಾಧ್ಯವಿಲ್ಲ. ಹೋಲಿಕೆ ಸುಲಭವಾಗಲೆಂದು ಈ 
ಭೂಮಿಗೆ 46 ವರ್ಷಗಳಾಗಿವೆ ಎಂದು ಊಹಿಸೋಣ. ಇದರ ಮೊದಲ ಏಳು ವರ್ಷ ಹೇಗೆ 
ಕಳೆಯಿತೆಂಬುದು ಯಾರಿಗೂ ಗೊತ್ತಿಲ್ಲ. 42 ವರ್ಷಗಳಾಗುವವರೆಗೂ ಏನೂ ವಿಶೇಷ ಸ್ಥಿತ್ಯಂತರ 
ಆಗಲಿಲ್ಲ. 42ನೇ ವಯಸ್ಸಿನಲ್ಲಿ ಭೂಮಿಯ ಮೇಲೆ ಮೊತ್ತ ಮೊದಲ ಬಾರಿ ಹೂ ಅರಳಲು 
ಪ್ರಾರಂಭವಾಯಿತು. ಕೇವಲ ಕಳೆದ ವರ್ಷವಷ್ಟೇ ಭೂಮಿಯ 45ನೇ ವರ್ಷದಲ್ಲಿ ಡೈನೊಸಾರೆಂಬ 
ದೈತ್ಯ ಪ್ರಾಣಿಗಳು ಅವತರಿಸಿ, ಮೆರೆದು ಗತಿಸಿದವು. ಎಂಟು ತಿಂಗಳ ಹಿಂದೆ ಸ್ತನಿಗಳು ಹುಟ್ಟಿಬಂದವು. 
ಕಳೆದ ವಾರವಷ್ಟೇ ಮನುಷ್ಯರನ್ನು ಹೋಲುವ ಕಪಿಗಳು ಮೇಣ, ಕಪಿಗಳನ್ನು ಹೋಲುವ ಮನುಷ್ಯರಾಗಿ 
ಮರದಿಂದ ಕೆಳಗಿಳಿದವು. 

ನಾಲ್ಕು ತಾಸುಗಳ ಹಿಂದಷ್ಟೇ ಆಧುನಿಕ ಮಾನವ ಅವತರಿಸಿದ. ಒಂದು ತಾಸಿನ ಹಿಂದೆ 
ಬೇಸಾಯ ಮಾಡುವುದನ್ನು ಕಲಿತ. ಔದ್ಯಮಿಕ ಕ್ರಾಂತಿಯಾಗಿ ಒಂದು ನಿಮಿಷ ಆಯಿತು ಅಷ್ಟೇ . 
ಸುಂದರ ಸ್ವರ್ಗವಾಗಿದ್ದ ಈ ಭೂಮಿಯನ್ನು ಕೇವಲ ಕಳೆದ 50 ಸೆಕೆಂಡುಗಳಲ್ಲಿ ಆತ ತಿಪ್ಪೆ 
ಚರಂಡಿಗಳ ನರಕವನ್ನಾಗಿ ಮಾಡಿದ. ತನ್ನವರ ಸಂಖ್ಯೆಯನ್ನು ನೂರ್ಮಡಿ ಹೆಚ್ಚಿಸಿಕೊಂಡು 500ಕ್ಕೂ 
ಹೆಚ್ಚು ಜಾತಿಯ ಪ್ರಾಣಿ , ಪಕ್ಷಿಗಳ ಕುಲವನ್ನೇ ನಾಶಗೊಳಿಸಿಬಿಟ್ಟ. ಭೂಮಿ ಶೇಖರಿಸಿಟ್ಟ ಖನಿಜ 
ಇಂಧನಗಳ ಬಹುಪಾಲನ್ನೆಲ್ಲ 10 ಸೆಕೆಂಡುಗಳಲ್ಲಿ ನುಂಗಿ ವಾಂತಿ ಮಾಡಿ, ಎಲ್ಲ ಯುದ್ದಗಳನ್ನೂ 
ಕೊನೆಗಾಣಿಸುವ ಅಂತಿಮ ಯುದ್ದಕ್ಕೆ ಸನ್ನದ್ದನಾಗಿ, ಪರಮಾಣು ಅಸ್ತಗಳ ರಾಶಿ ಹೇರಿಕೊಂಡು 
ಅಟ್ಟಹಾಸಗೈದ. ಇಡೀ ಸೂರ್ಯಮಂಡಲದಲ್ಲೇ ಏಕೈಕ ಜೀವವಾಹಿನಿಯಾದ ಈ ಭೂಮಿಗೆ 
ತಾನೇ ಬ್ರಹ್ಮನೆಂದು ಭ್ರಮಿಸಿ ಎಲ್ಲವನ್ನೂ ಹೊಸಕಿ ಹಾಕುವ ಭಸ್ಮಾಸುರನಾಗಿ ಕೈಯೆತ್ತಿ ನಿಂತ 
ಮಾನವ. 
( ಇರುವುದೊಂದೇ ಭೂಮಿ' : ನಾಗೇಶ ಹೆಗಡೆ). 


ತ್ರಿಯ ಅಂಡರು 
ಗೋಲ್ 
ಹಾಕಿ 


ಚಿನ್ನ ಕೊಳ್ಳುವ ಮುನ್ನ 
ನಮ್ಮ ಸೋದರತ್ತೆಯ ಚಿನ್ನದ ಸರದ ಬಗ್ಗೆ ನಾನುಮಾತನಾಡಿದ್ದೇ ತಪ್ಪಾಯಿತೇನೋ 
ಎನ್ನುವಷ್ಟು ಮುಖ ಪೆಚ್ಚು ಮಾಡಿಕೊಂಡರು . ಚಿನ್ನದ ಸರ ಕೊಂಡ ಉತ್ಸಾಹದಲ್ಲಿ ಎಲ್ಲರಿಗೂ 
ತೋರಿಸುತ್ತ 'ನೋಡಿ, ಇದು ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್‌ದು ' ಎಂದು 
ಸಂಭ್ರಮಿಸುತ್ತಿರುವಾಗಲೇ ಅವರ ಉತ್ಸಾಹಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದ್ದೆ. ''ಸರದ ಪ್ಯಾಟ್ರನ್ 
ಚೆನ್ನಾಗಿದೆ, ಆದರೆ.. ” ಎಂದೇ ವಾಕ್ಯವನ್ನು ಪೂರ್ಣಗೊಳಿಸದೆ . 

''ಇವನದ್ದು ಎಲ್ಲದಕ್ಕೂ ಕೊಂಕು, ಆದರೆ ಅಂತ ಬೇರೆ ಏನು ರಾಗ ? ” ಎಂದರು - 
ತುಸು ಸಿಡುಕಿನ ದನಿಯಲ್ಲಿ. 

“ ತಪ್ಪು ತಿಳಿಯಬೇಡಿ, ಇದು 24 ಕ್ಯಾರೆಟ್ ಚಿನ್ನ ಅಲ್ಲ ” ಎಂದೆ - ನೇರವಾಗಿ , 
'ಸ್ಕೂರ್‌ ಅಲ್ಲ ಅಂದ್ರೆ ಇನ್ನೇನು ನಿನ್ನ ಅರ್ಥ ? ” ಅಂದರು . 
“ ಯಾವ ಚಿನ್ನವೂ ಸ್ವಭಾವತಃ ನೂರಕ್ಕೆ ನೂರರಷ್ಟು ಪರಿಶುದ್ದ ಇರುವುದಿಲ್ಲ. ಅದರಲ್ಲಿ 
ಬೆಳ್ಳಿಯೂ ಸೇರಿದಂತೆ ಬೇರೆ ಬೇರೆ ಲೋಹಗಳು ಸಹಜ ಸ್ಥಿತಿಯಲ್ಲೇ ಮಿಶ್ರವಾಗಿರಬಹುದು. 
ಪರಿಶುದ್ದ ಚಿನ್ನಕ್ಕೂ ಆಚಾರಿ ಒಂದಷ್ಟು ತಾಮ್ರ ಸೇರಿಸಿಯೇ ಸೇರಿಸಿರುತ್ತಾನೆ . ತಾಮ್ರ , ಬೆಳ್ಳಿ , 
ನಿಕ್ಕಲ್ ಯಾವುದಾದರೂ ಇರಬಹುದು . ಕೋಲಾರ ಅಥವಾ ಹಟ್ಟಿ ಚಿನ್ನದ ಗಣಿಯಿಂದ 
ತೆಗೆಯುವ ಚಿನ್ನವೂ ಪರಿಶುದ್ದವಲ್ಲ . ಚಿನ್ನದ ಪರಿಶುದ್ದತೆ 1000 ಎಂದಿಟ್ಟುಕೊಂಡರೆ , 
ಇಲ್ಲಿ ದೊರೆಯುವ ಚಿನ್ನ 875 ರಿಂದ 975 ಅಷ್ಟೇ . ಇಂಥ ಚಿನ್ನವನ್ನು ಎಲೆಕ್ಟ್ರಮ್ 
ಎನ್ನುತ್ತಾರೆ .'' 

ಈ ಮಾತು ಕೇಳಿ ಅತ್ತೆಯ ಮುಖ ಸ್ವಲ್ಪ ಸಡಿಲವಾಯಿತು. ನಾನು ಆಕೆಯ ಸರದ 
ಸಾಚಾ ತನವನ್ನು ಗೇಲಿ ಮಾಡುತ್ತಿಲ್ಲ ಎಂದು ಖಾತರಿಯಾದ ಮೇಲೆ ಮುಖದಲ್ಲಿ ನಗೆ 
ಮೂಡಿತು . 

“ ಒಂದುವೇಳೆ ಚಿನ್ನಕ್ಕೆ ತಾಮ್ರ ಅಥವಾ ಬೆಳ್ಳಿ ಬೆರೆಸದೇ ಹೋದರೆ ಅದರಿಂದ ಒಡವೆ 
ಮಾಡುವುದೇ ಕಷ್ಟ, ಸಹಜವಾಗಿ ಸಿಗುವ ಚಿನ್ನ ಎಷ್ಟು ಮೃದುವಾಗಿರುತ್ತದೆಂದರೆ ಚಾಕುವಿನಿಂದ 
ಗಿರಬಹುದು, ಹಲ್ಲಿನಿಂದ ಕಚ್ಚಿದರೂ ಅದರಲ್ಲಿ ಕಚ್ಚು ಮೂಡುತ್ತದೆ ” ಎಂದೆ . 

ಮತ್ತೆ ಜನ ಏತಕ್ಕೆ ದುಬೈಯಿಂದ ತರುವ ಚಿನ್ನ ಅಪರಂಜಿ ಎನ್ನುತ್ತಾರೆ , ಆ ಒಡವೆಗಳಿಗೆ 
ಏಕೆ ಅಷ್ಟೊಂದು ಹೊಳಪು ಇರುತ್ತದೆ ? ” ಕೇಳಿದಳು ಶಾಲಿನಿ , 

ದುಬೈ ಚಿನ್ನ ಪರಿಶುದ್ಧ , ಬೆಂಗಳೂರಿನಲ್ಲಿ ಮಾರುವ ಚಿನ್ನ ಅಶುದ್ದ ಎಂದೇನಿಲ್ಲ, 
ಚಿನ್ನಕ್ಕೆ ಬೇರೆ ಬೇರೆ ಲೋಹಗಳನ್ನು ಬೆರೆಸುವುದರಿಂದ ಮಾಡುವ ಒಡವೆ ಗಟ್ಟಿಯಾಗಬಹುದು, 
ಆದರೆ ಅದರ ಪ್ರಮಾಣವನ್ನು ಆಧರಿಸಿ ಚಿನ್ನದ ರಂಗು ಬದಲಾಗುತ್ತದೆ. ನಮ್ಮ ಮನೆಗೆ 


ಚಿನ್ನ ಕೊಳ್ಳುವ ಮುನ್ನ / 107, 


ಯಾವಾಗಲಾದರೂ ಒಮ್ಮೆ ಬರುತ್ತಾರಲ್ಲ ಪ್ರಭಾಮಣಿ, ನಮ್ಮ ಕುಟುಂಬದ ಆಪ್ತರು , ಆಕೆ 
ತೊಟ್ಟಿರುವ ಬಳೆಯನ್ನು ಗಮನಿಸಿ, ಚನ್ನಪಟ್ಟಣದಲ್ಲಿ ಮಾಡಿಸಿದ್ದಂತೆ , ಒಂದೂವರೆ ತೊಲದ್ದು, 
ಹಗ್ಗದ ಪ್ಯಾಟ್ರನ್ , ಇವರ ಮುತ್ತಜ್ಜಿ ಅಲಮೇಲು ಅವರ ಮಗಳು ಸೀತಮ್ಮನಿಗೆ ಕೊಟ್ಟಿದ್ದು, 
ಸೀತಮ್ಮನಿಂದ ಮಗಳು ಕಲ್ಯಾಣಿಗೆ ಬಳುವಳಿ ಬಂದದ್ದು, ಕಲ್ಯಾಣಿಯಿಂದ ಈಗ ಅವರ 
ಮಗಳು ಪ್ರಭಾಮಣಿಗೆ ಬಂದಿದೆ . ಅದರ ವಿಶೇಷ ಏನು ಅಂದರೆ ಮುಂಗೈಯಲ್ಲಿ ಎದುರು 
ಮೂಳೆ ಎದ್ದಿದ್ದರೂ ಸಲೀಸಾಗಿ ಈ ಬಳೆಯನ್ನು ತೊಟ್ಟಿಕೊಳ್ಳಬಹುದು, ಅದು ಆಕಾರ 
ಬದಲಾಗುವಷ್ಟು ಮೃದು, ತೊಡುವಾಗ ದುಂಡಗಿದ್ದದ್ದು ಬದಲಾಗಿ ಕೋಳಿಮೊಟ್ಟೆಯಾಕಾರ 
ತಳೆಯುತ್ತದೆ, ಈಕೆ ಒಂದು ಸಲವೂ ಅದಕ್ಕೆ ಮೆರಗು ಕೊಡಿಸಿ , ಬಿಸಿನೀರು ಬಿದ್ದಿದ್ದರೂ 
ಅದರ ಮೂಲ ಹೊಳಪು ಕುಂದಿಲ್ಲ. " - ಹೀಗೆ ಸಾಗಿತ್ತು ಚಿನ್ನದ ಮಾತು . 

` ಸಾಮಾನ್ಯವಾಗಿ ಚಿನ್ನದ ಒಡವೆ, ವಸ್ತು ಕೊಂಡುಕೊಂಡ ಮೇಲೆ ಅವನ್ನು ನಾಲ್ಲಾರು 
ಜನ ನೋಡಲಿ , ಮೆಚ್ಚಲಿ ಎಂದು ಆಸೆ ಪಡುವುದು ಸಹಜವೇ . ಜೊತೆಗೆ ಅವರು 
ಇಷ್ಟಪಟ್ಟ ಪ್ಯಾಟ್ರನ್ ಇತರರಿಗೂ ಮೆಚ್ಚುಗೆಯಾಗಬೇಕು, ಒಡವೆ ಮಾಡಿದ ಆಭರಣದ 
ವ್ಯಾಪಾರಿಯ ಕೌಶಲದ ಬಗ್ಗೆ ಪ್ರಶಂಸೆ, ಇವೆಲ್ಲ ಇದ್ದದ್ದೇ ಅಲ್ಲವೇ . ಒಡವೆ ಎಷ್ಟು 
ಕ್ಯಾರೆಟ್‌ದು ಎಂದು ಕೇಳಿದರೆ ಸಾಮಾನ್ಯವಾಗಿ 22 ಕ್ಯಾರೆಟ್ ಎಂದು ಹೇಳುವುದು ರೂಢಿ. 
ಇದು ನಮ್ಮ ಭಾರತೀಯ ಮಹಿಳೆ ಬಯಸುವ, ಬಳಸುವ ಚಿನ್ನದ ಗುಣಮಟ್ಟ, ಚಿನ್ನದ 
ಗರಿಷ್ಠ ಗುಣಮಟ್ಟ 24 ಕ್ಯಾರೆಟ್ , ಆದರೆ ಅದು ಎಂದೂ ಈ ಮಟ್ಟವನ್ನು ತಲಪುವುದೇ 
ಇಲ್ಲ . ಈಗ ಅಸಲೀ ಚಿನ್ನದ ಆಭರಣದ ವ್ಯಾಪಾರಕ್ಕೆ ಬರೋಣ. ನೀವು ಸರ ಮಾಡಿಸಲು 
ಅದೇ ಆಭರಣ ವ್ಯಾಪಾರಿ ಬಳಿ ಹೋಗುತ್ತೀರಿ . ಅದೇ ವಿಶ್ವಾಸ, ಅದೇ ನಿರೀಕ್ಷೆ, ಆತ 
ನಿಮಗೆ ಕೊಡುವ ಒಡವೆ ನೀವು ಬಯಸಿದಂತೆ ಅದೇ ಗುಣಮಟ್ಟದ್ದು ಎಂಬ ನಂಬಿಕೆ. ಈ 
ಅಂಶ ನಿಮ್ಮ ಎದೆಯಲ್ಲಿ ಕಾಯಂ ಆಗಿ ನಿಂತಿರುತ್ತದೆ . ಅದೇ ದೋಬಿ, ಅದೇ ಹಜಾಮ , 
ಅದೇ ತರಕಾರಿ ಅಂಗಡಿಗೆ ಹೋದಂತೆ , ಇಲ್ಲಿ ಕೆಲಸ ಮಾಡುವುದು ನಂಬಿಕೆ ತಾನೆ ? 

ಆಚಾರಿಯ ಬಳಿ ಹೋದಾಗ ( ಆಚಾರಿ ಎಂಬ ಶಬ್ದ ನಿಮಗೆ ಹಿಡಿಸದಿದ್ದರೆ, ಆಭರಣ 
ವ್ಯಾಪಾರಿ ಎಂದು ಬೇಕಾದರೆ ಬದಲಾಯಿಸಿಕೊಳ್ಳಿ) ಆತ ನಿಮ್ಮನ್ನು ಕೇಳುವ ಮೊದಲೇ 
ನಿಮಗೂ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎಷ್ಟಿರುತ್ತದೆ ಎಂದು ಸಾಮಾನ್ಯವಾಗಿ ಗೊತ್ತಿರುತ್ತದೆ. 
ನೇರ ಮಾತುಕತೆ ಎಂದರೆ ಎಷ್ಟು ತೂಕದ ಒಡವೆ ಬೇಕು ಎನ್ನುವುದು . ಅಲ್ಲಿ ಕ್ಯಾರೆಟ್ 
ಪ್ರಶ್ನೆ ಬರುವುದೇ ಇಲ್ಲ. ಒಡವೆ ಎಂದರೆ ಅದು 22 ಕ್ಯಾರೆಟ್ ಚಿನ್ನದ್ದು ಎಂಬುದೇ 
ನಮ್ಮೆಲ್ಲರ ಮಟ್ಟಿಗೆ ಅಲಿಖಿತ ಸೂತ್ರ. ನೀವು ಹೇಳಿದ್ದನ್ನು ಆತ ಸಣ್ಣ ಚೀಟಿಯಲ್ಲಿ ಗುರುತು 
ಹಾಕುತ್ತಾನೆ. ಅಂದಿನ ಚಿನ್ನದ ಮಾರುಕಟ್ಟೆ ಬೆಲೆ, ಒಡವೆ ಮಾಡಲು ಮಜೂರಿ, ತೇಮಾನ 
ಅಂದರೆ ವೇಸ್ಟೇಜ್ ಎಲ್ಲ ಸೇರಿಸಿ ಒಟ್ಟು ಇಂತಿಷ್ಟು ಎಂದು ಅಂದಾಜು ಮಾಡಿ ಅದೇ ಸಣ್ಣ 
ಚೀಟಿಯಲ್ಲಿ ಬರೆದು ಕೊಡುತ್ತಾನೆ. ನಿಮಗೂ ಗೊತ್ತು, ನೀವು ಒಂದುವೇಳೆ 30 ಗ್ರಾಂ 
ತೂಕದ ಒಡವೆ ಮಾಡಿಸಲು ಹೇಳಿದ್ದರೆ ಅದನ್ನು ತೂಕ ಮಾಡಿ ನಿಮಗೆ ಕೊಡುವಾಗ 
ಒಂದೆರಡು ಗ್ರಾಂ ತೂಕ ಹಿಂದುಮುಂದಾಗಬಹುದು , ಅದಕ್ಕೆ ನೀವು ಸಿದ್ದರಾಗಿರುತ್ತೀರಿ. 
ಒಂದುರೀತಿ ರಾಜಿ ಎನ್ನಿ , ಒಡವೆಯ ಗುಣಮಟ್ಟ ಅಂದರೆ ಕ್ಯಾರೆಟ್ ಈ ಬಗ್ಗೆ ನೀವೂ ತಲೆ 
ಕೆಡಿಸಿಕೊಳ್ಳುವುದಿಲ್ಲ ಎಂದ ಮೇಲೆ ಆತ ಏಕೆ ತಲೆ ಕೆಡಿಸಿಕೊಳ್ಳಬೇಕು. 

ಮಸಲಾ, ನಿಮ್ಮ ಬಳಿ ಹಳೆ ಒಡವೆ ಇರುತ್ತದೆ . ಅದನ್ನು ಕೊಟ್ಟು ಅದರ ಮೇಲೆ 


108/ ಕರ್ತಾರನಿಗೊಂದು ಕಿವಿಮಾತು 


ಹೆಚ್ಚುವರಿ ಬೆಲೆಯನ್ನು ಕೊಟ್ಟು ಹೊಸ ಒಡವೆ ಮಾಡಿಸುತ್ತೀರಿ. ಇಂಥ ವ್ಯವಹಾರವೂ 
ಉಂಟಲ್ಲ! ಆಗ ಆತ ಏನು ಮಾಡುತ್ತಾನೆ ಗೊತ್ತಲ್ಲ ? . ಅದನ್ನು ನೋಡುತ್ತಲೇ ಹೇಳುತ್ತಾನೆ , 
ಇದು ಬಿಳಿಚಿನ್ನ , ಹೆಚ್ಚು ಬೆಳ್ಳಿ ಬೆರೆತಿದೆ, ಇದರಲ್ಲಿ ನೋಡಿ ತಾಮ್ರ ಹೆಚ್ಚಿದೆ ಅದರ 
ಬಣ್ಣವೇ ಹೇಳುತ್ತದೆ ” - ಹೀಗೆ ಹೇಳುತ್ತಲೇ ಆತ ನಿಮ್ಮ ಹಳೆ ಒಡವೆಯನ್ನ ಒರೆಗಲ್ಲಿಗೆ 
ತಿಕ್ಕುತ್ತಾನೆ. ಅದರಲ್ಲಿ ಒಂದು ಬಣ್ಣದ ಗೆರೆ ಮೂಡುತ್ತದೆ , ಅದು ಚಿನ್ನದ ಪುಡಿಯ ಬಣ್ಣದ 
ಗೆರೆ , ವಾಸ್ತವ ಸಂಗತಿ ಎಂದರೆ ಬಹುತೇಕ ಗ್ರಾಹಕರಿಗೆ ಈ ಒರೆಯ ವಿವಿಧ ಛಾಯೆಗಳ 
ಬಗ್ಗೆ ಪರಿಚಯವೇ ಇರುವುದಿಲ್ಲ. ಇದು 18 ಕ್ಯಾರೆಟ್ , ಇದು 20 ಕ್ಯಾರೆಟ್ , ಇದು 22 
ಕ್ಯಾರೆಟ್ ಎಂದು ನಿರ್ಧರಿಸುವುದಾದರೂ ಹೇಗೆ? ಗ್ರಾಹಕರಿಗೆ ಈ ಕುರಿತು ತಿಳಿವು 
ಮೂಡುವುದೆಂತು ? ಅದೇ ವ್ಯಾಪಾರಿಗೆ ಶರಣಾಗಬೇಕು ಎಂದರೆ ಅವನ ನಂಬಿಕೆಯನ್ನೇ 
ಒರೆಹಚ್ಚಬೇಕು. ಸಾಮಾನ್ಯವಾಗಿ ಯಾವ ಗ್ರಾಹಕರೂ ಈ ಕೆಲಸ ಮಾಡುವುದಿಲ್ಲ. ಒಡವೆಯ 
ವಿನ್ಯಾಸ ನೋಡಿ, ತೂಕಕ್ಕೆ 'ಹೌದೆಂದು' ಅದೇ ಚೀಟಿಯಲ್ಲಿ ಇಷ್ಟು ಗ್ರಾಂ ಇದೇ ಎಂದು 
ಬರೆಸಿಕೊಂಡರೆ ಮುಗಿಯಿತು ನಿಮ್ಮ ಒಡವೆಯ ವ್ಯಾಪಾರ , ಒಡವೆ ತೆಗೆದುಕೊಂಡಮೇಲೆ 
ರಸೀತಿ ಕೇಳುವುದೂ ಅಪರೂಪ, ರಸೀತಿ ಕೇಳಿದರೆ ' ಟ್ಯಾಕ್ಸ್ ' ಭರಿಸಬೇಕಲ್ಲ ! 

ಮಾರವಾಡಿ ಅಂಗಡಿಗೆ ಒಡವೆ ಅಡವಿಡಲು ಹೋಗುತ್ತೀರೆನ್ನಿ . ಬೇರೆಯದೇ ಶಾಕ್ ' 
ಕಾದಿರುತ್ತದೆ. ಆತ ಆಚಾರಿಗಿಂತಲೂ ಕಿಲಾಡಿ, ಒರೆಹಚ್ಚದೆ ಅವ ಎಂದೂ ಬಡಪೆಟ್ಟಿಗೆ 
ನಿಮ್ಮ ಒಡವೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಇದು ಸ್ಕೂ‌ ಗೋಲ್' ಎಂದು ಅವನ 
ನಾಲಿಗೆ ಎಂದೂ ನುಡಿಯುವುದಿಲ್ಲ. ಅದೇ ರಾಗ - 'ನಿಮ್ಮ ಒಡವೆಯಲ್ಲಿ ಹೆಚ್ಚು ತಾಮ್ರ 
ಇದೆ ಅಥವಾ ಬೆಳ್ಳಿ ಇದೆ ಆದ್ದರಿಂದ ಇದರ ಬೆಲೆ ಕಡಿಮೆ .” 

ಇವೆಲ್ಲದರ ಅರ್ಥ ಎಲ್ಲ ಅಕ್ಕಸಾಲಿಗರ , ಒಡವೆ ವ್ಯಾಪಾರಿಗಳ ನೈತಿಕತೆಯನ್ನು ಪ್ರಶ್ನಿಸುವುದು 
ಎಂದಲ್ಲ. ಬೆಂಗಳೂರಿನಲ್ಲೇ ಸುಮಾರು 3000 ಚಿನ್ನದ ಆಭರಣ ವ್ಯಾಪಾರಿಗಳಿದ್ದಾರೆ . ಈ 
ಪೈಕಿ ಸುಮಾರು ನಾನ್ನೂರು ವ್ಯಾಪಾರಿಗಳು ಒಡವೆ ವ್ಯಾಪಾರಿಗಳ ಸಂಘದಲ್ಲಿ ತಮ್ಮ 
ಅಂಗಡಿಯನ್ನು ನೋಂದಣಿ ಮಾಡಿಕೊಂಡಿದ್ದಾರೆ . ಇವರು ಮಾರಾಟ ಮಾಡುವ ಚಿನ್ನದ 
ಒಡವೆಯ ಗುಣಮಟ್ಟವನ್ನು ಶಂಕಿಸಬೇಕಾದ್ದಿಲ್ಲ. ಆದರೆ ಚಿನ್ನದ ವ್ಯಾಪಾರ ಎಂದೂ 
ಭರಾಟೆ. ಅಂತೆಯೇ ಆಭರಣ ಅಂಗಡಿಗಳು ಲೆಕ್ಕವಿಲ್ಲದಷ್ಟು ಎದ್ದಿವೆ . ಅನುಮಾನಕ್ಕೆ ಏನು 
ಕಾರಣ ? ಸಾಕಾರಣವಿದೆ. ಈ ವರ್ಷದ ಆರಂಭದಲ್ಲೇ ಬ್ಯೂರೋ ಆಫ್ ಇಂಡಿಯನ್ 
ಸ್ಯಾಂಡರ್ಡ್ ( ಭಾರತೀಯ ಮಾನಕ ಸಂಸ್ಥೆ) ಇದ್ದಕ್ಕಿದ್ದಂತೆ ಬೆಂಗಳೂರಿನ ಹೆಸರಾಂತ ಒಡವೆ 
ವ್ಯಾಪಾರ ಕೇಂದ್ರಗಳಿಗೆ ಭೇಟಿಕೊಟ್ಟು 15 ಆಯ್ದ ಕೇಂದ್ರಗಳ ಸಮೀಕ್ಷೆ ನಡೆಸಿ , ದೆಹಲಿಯ 
ಮಿನರಲ್ ಮೈನಿಂಗ್ ಕಾರ್ಪೋರೇಷನ್ ಸಂಸ್ಥೆಯ ಪ್ರಯೋಗಾಲಯದಲ್ಲಿ ಈ ಆಭರಣಗಳನ್ನು 
ಪರೀಕ್ಷಿಸಿದಾಗ ಗ್ರಾಹಕರಿಗೆ ತಲೆಬೋಳಿಸುವ ಕೆಲಸವನ್ನು ಅನೇಕ ಒಡವೆ ವ್ಯಾಪಾರಿಗಳು 
ಮಾಡುತ್ತಿದ್ದಾರೆಂಬ ಅಂಶ ಬೆಳಕಿಗೆ ಬಂತು . ಹೆಸರಿಗೆ 22 ಕ್ಯಾರೆಟ್ ಒಡವೆ , ಒರೆಹಚ್ಚಿದಾಗ 
ನಿಜವಾದ ಬಣ್ಣ ಬಯಲು, ಅಸಲೀ ಚಿನ್ನಕ್ಕೆ ಬೆರೆಸಿದ ಅಸಲೀ ಮಿಶ್ರ ಲೋಹಗಳ 
ಪ್ರಮಾಣವೇ ವಿಜೃಂಭಿಸಿತ್ತು ಈ ಒಡವೆಗಳಲ್ಲಿ , 

ಸಾಮಾನ್ಯವಾಗಿ ನೀವು ಯಾವ ಅಂಗಡಿಯಲ್ಲಿ ಒಡವೆ ಮಾಡಿಸಿರುತ್ತೀರೋ ಅಥವಾ 
ಮಾಡಿದ ಒಡವೆಯನ್ನು ಕೊಂಡಿರುತ್ತೀರೋ ಆ ಅಂಗಡಿಯವ ತನ್ನದೇ ಆದ ಮುದ್ರೆಯನ್ನು 
ಕೆತ್ತಿಕೊಡುತ್ತಾನೆ. ಆತ ಮಾಣಿಕ್ ಚಂದ್ ಆಗಿದ್ದರೇ M ಎಂದೋ , ಶ್ರೀನಿವಾಸ ಶ್ರೇಷ್ಠಿಯಾಗಿದ್ದರೆ 


ಚಿನ್ನ ಕೊಳ್ಳುವ ಮುನ್ನ /109 


S ಎಂದೋ ಸಣ್ಣಗೆ ಕೆತ್ತಿರುತ್ತಾನೆ . ಈ ಸಂಕೇತಗಳು ಆಯಾ ಅಂಗಡಿಗಳಿಗೆ ಸೀಮಿತ, 
ವಿಶಿಷ್ಟ, ಇಲ್ಲಿ ಈ ಸಂಕೇತಕ್ಕಿಂತ ನಂಬಿಕೆಯನ್ನೇ ನೀವು ತೊಡಗಿಸಿರುತ್ತೀರಿ. ಹಾಗಾದರೆ 
ಸರ್ವಸಮ್ಮತವಾಗಿ ಚಿನ್ನದ ಗುಣಮಟ್ಟವನ್ನು ನಾವು ಖಾತರಿ ಪಡಿಸಿಕೊಳ್ಳುವುದು ಹೇಗೆ? 
ಯಾವುದರ ಮೊರೆ ಹೋಗಬೇಕು ? ನಂಬಿಕೆಯೊಂದೇ ಚಿನ್ನದ ಗುಣಮಟ್ಟವನ್ನು 
ನಿರ್ಧರಿಸುವುದಿಲ್ಲವಲ್ಲ ! ತೆತ್ತ ಕಾಸಿಗೆ ತಕ್ಕ ಕಜ್ಜಾಯ ಬೇಕಲ್ಲ ? ಈ ಕೆಲಸವನ್ನು ಯಾರು 
ಮಾಡಬೇಕು? ಗುಣಮಟ್ಟದ ಪ್ರಶ್ನೆ ಬಂದಾಗ ಬ್ಯೂರೋ ಆಫ್ ಇಂಡಿಯನ್ ಸ್ಟಾಂಡರ್ಡ್ 
ಸಂಸ್ಥೆ ಈ ಕೆಲಸ ಮಾಡುತ್ತದೆ. ಸರಿಯಾಗಿ ಎರಡು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ 
ಈ ಸಂಸ್ಥೆ ಚಿನ್ನದ ಆಭರಣಗಳ ಮೇಲೆ ಚೊಕ್ಕ ಮುದ್ರೆ ಎಂದರೆ ಹಾಲ್ ಮಾರ್ಕ್ 
ಹಾಕಲು ಪ್ರಾರಂಭಿಸಿತು . ಇದರೊಂದಿಗೆ ಆಭರಣಗಳ ವಹಿವಾಟಿನಲ್ಲಿ ನಡೆಯುತ್ತಿರುವ 
ಅಧ್ವಾನಗಳೂ ಬೆಳಕಿಗೆ ಬಂದವು., ಚೊಕ್ಕ ಮುದ್ರೆ ಹಾಕುವುದರಿಂದ ಗ್ರಾಹಕರಿಗೆ ಚಿನ್ನದ 
ಕ್ಯಾರೆಟ್ ಮೌಲ್ಯದ ಬಗ್ಗೆ ಖಾತರಿ ಉಂಟಾಗುತ್ತದೆ . ಕೊಟ್ಟ ಹಣಕ್ಕೆ ನ್ಯಾಯ ಒದಗಿರುವುದರ 
ಬಗ್ಗೆ ಸಮಾಧಾನವೂ ಆಗುತ್ತದೆ. ಆದರೆ ಈ ಹಾಲ್‌ ಮಾರ್ಕ್‌ಗಾಗಿ ಕೊಂಚ ಹೆಚ್ಚುವರಿ 
ಹಣ ತೆರಬೇಕಾಗುತ್ತದೆ. ಅಂದರೆ ಪ್ರತಿ ಗ್ರಾಂ ಚಿನ್ನಕ್ಕೆ ಐದು ರೂಪಾಯಿ ಹೊರೆ, ಆನೆ 
ಕೊಳ್ಳುವವರು ಹಗ್ಗಕ್ಕೆ ಅಳಬಾರದು ಅಲ್ಲವೇ ? ಸೂಟ್ ಕೊಂಡವರಿಗೆ ಟೈ ಕೊಳ್ಳುವುದು 
ಭಾರವಾಗಬಾರದು ? ಕೆಲವು ಚಿನ್ನದ ವ್ಯಾಪಾರಿಗಳು ಹಾಲ್ ಮಾರ್ಕ್‌ಗಾಗಿ ಹೆಚ್ಚುವರಿ 
ಹಣವನ್ನು ನಿಮ್ಮ ಮೇಲೆ ಹಾಕುವುದೂ ಇಲ್ಲ. ಲಾಭಾಂಶದಲ್ಲಿ ಸ್ವಲ್ಪ ಕಡಿಮೆಯಾದರೂ 
ಸಾಕು , ಗ್ರಾಹಕರ ನಂಬಿಕೆಗೆ ಪಾತ್ರವಾಗಬಹುದಲ್ಲ. ಈ ಯೋಚನೆಯೇನೋ ಸರಿಯೇ , 
ಆದರೆ ಇದರಲ್ಲಿರುವ ತೊಡಕುಗಳು ನೂರೆಂಟು . 
* ಒಂದು ಒಡವೆ ಮಾಡಲು ಆಭರಣ ವ್ಯಾಪಾರಿಗೆ ಹದಿನೈದು ದಿನಬೇಕಾಗಬಹುದು 
ಎಂದಿಟ್ಟುಕೊಳ್ಳಿ, ಅದರ ಮೇಲೆ ಸರ್ಕಾರಿ ಸಂಸ್ಥೆಗಳು ಚೊಕ್ಕ ಮುದ್ರೆ ಒತ್ತಲು ಇನ್ನೂ 
ಹದಿನೈದು ದಿನ ಬೇಕಾಗುತ್ತದೆ . ಹಾಗಿದ್ದಲ್ಲಿ ವ್ಯಾಪಾರಿಗಳ ಪಾಡು ? ಅಥವಾ ಗ್ರಾಹಕರಿಗೆ 
ಅಷ್ಟು ದಿನ ಕಾಯುವ ತಾಳ್ಮೆ ಇರುತ್ತದೆಯೆ ? ಅಷ್ಟೇ ಅಲ್ಲ , ಪರಿಶುದ್ಧತೆಯನ್ನು ಪರೀಕ್ಷಿಸಲು 
ಒಡವೆಯನ್ನು ಜ್ವಾಲೆಗೆ ಒಡ್ಡಬೇಕಾಗುತ್ತದೆ . ಅದರಿಂದ ವಿನ್ಯಾಸಕ್ಕೂ ಪೆಟ್ಟು, ಚಿನ್ನವೂ 
ಅಂದಗೆಡುತ್ತದೆ. ಅದನ್ನು ಸರಿಪಡಿಸಿ ಕೊಡಬೇಕಾದ ತಾಪತ್ರಯ ವ್ಯಾಪಾರಿಗಳಿಗೆ , ಬದಲು 
ಒರೆಗಲ್ಲಿಗೆ ತಿಕ್ಕಿ ತೋರಿಸಿದರೆ ಸಾಕು , ಅದು ಗ್ರಾಹಕರಿಗೆ ಮಾನ್ಯ . ಅನೇಕ ವೇಳೆ ಈ 
'ತಿಕ್ಕಾಟವೇ ' ಕೊಳ್ಳುವವರಿಗೆ ನಂಬಿಕೆ ಹೆಚ್ಚಿಸುತ್ತದೆ. ತಮಾಷೆಯೆಂದರೆ ಬಹುತೇಕ ಗ್ರಾಹಕರು 
ಒಡವೆಯ ಗೋಜಿಗೆ ಹೋಗುತ್ತಾರೆಯೇ ವಿನಾ ತಿಕ್ಕಾಟದ ಗೊಡವೆಗೆ ಅಲ್ಲ. ಜ್ವಾಲೆಗೊಡ್ಡದೆ 
ಶುದ್ದತೆ ಅಳೆಯುವ ಬೇರಾವ ಉಪಾಯವೂ ಇಲ್ಲವೆ ? ಇದೆ. ರಾಜದ್ರವಕ್ಕೆ ಅದ್ದಿ ಒಂದು 
ಚೂರು ಬಂಗಾರವನ್ನು ಕರಗಿಸಬಹುದು, ತಮ್ಮ ಆಭರಣ ಪರೀಕ್ಷಿಸಲು ಇಂಥ ಪರೀಕ್ಷೆಗಳಿಗೆ 
ಯಾರೂ ಸಮ್ಮತಿಸರು . ಈ ವಿಧಾನ ಕೂಡ ಬಂಗಾರವನ್ನು ತಿಂದುಹಾಕುತ್ತದೆ. ಇತ್ತೀಚೆಗೆ 
ಆಭರಣ ವ್ಯಾಪಾರಿಗಳು ಪ್ರತಿದೀಪ್ತಿ ಉಪಕರಣಕ್ಕೆ ಹಿಡಿದು ಚಿನ್ನವನ್ನು ಪರೀಕ್ಷಿಸುವ ಪರಿಪಾಟ 
ಮಾಡಿಕೊಂಡಿದ್ದಾರೆ . ಅದೂ ನೀವು ಕೇಳಿದಾಗ ಮಾತ್ರ , ಒಡವೆಯಲ್ಲಿ ಬೇರೆ ಬೇರೆ 
ಪ್ರಮಾಣದ ಲೋಹಾಂಶವನ್ನಾಧರಿಸಿ ಪ್ರತಿದೀಪ್ತಿ ಬದಲಾಗುತ್ತದೆ ಎನ್ನುವುದೇ ಇದರ ತತ್ವ. 
ವಾಸ್ತವವಾಗಿ ಈ ವಿಧಾನದಿಂದ ಕೂಡ ಚಿನ್ನದ ನಿಜವಾದ ಕ್ಯಾರೆಟ್ ಮೌಲ್ಯ ತಿಳಿಯುವುದಿಲ್ಲ . 
25 ಮೈಕ್ರಾನ್ ಮಂದವಿದ್ದರೆ ಮಾತ್ರ ಇದು ಫಲಕೊಟ್ಟಿತು. 


10/ ಕರ್ತಾರನಿಗೊಂದು ಕಿವಿಮಾತು 


ಸೂಕ್ಷ್ಮದರ್ಶಕ ಲೋಹ ವಿಜ್ಞಾನದಲ್ಲಿ ರಾಷ್ಟ್ರೀಯ ಖ್ಯಾತಿ ಗಳಿಸಿರುವ ಬೆಂಗಳೂರಿನ 
ವಿಜ್ಞಾನಿ ಡಾ . ಎಂ . ಎಸ್ . ರಾವ್ ಹೇಳುತ್ತಾರೆ : “ ಚಿನ್ನದ ಆಭರಣಗಳನ್ನು ಅಗ್ನಿ 
ಪರೀಕ್ಷೆಗೊಳಪಡಿಸಿದರೂ ಒಂದಂಶದ ಚಿನ್ನ ನಷ್ಟವಾಗುತ್ತದೆ , ಆಭರಣದ ಅತ್ಯಂತ ಸಣ್ಣ 
ತುಣುಕನ್ನು ಪಾಲಿಶ್ ಮಾಡಿ ವಿಶೇಷ ಸೂಕ್ಷ್ಮದರ್ಶಕದಲ್ಲಿ ಅದರ ಪ್ರತಿಫಲನವನ್ನು ವೀಕ್ಷಿಸಿದರೆ 
ಅದರಲ್ಲಿ ಬೆರೆತಿರುವ ಮಿಶ್ರ ಲೋಹದ ಪ್ರಮಾಣದ ಬಗ್ಗೆ ಒಂದು ಅಂದಾಜು ತಿಳಿಯುತ್ತದೆ . 
ಬೆಳ್ಳಿ ಬೆರೆತಿದ್ದರೆ ಪ್ರತಿಫಲನ ಹೆಚ್ಚಾಗುತ್ತದೆ . ಆದರೆ ನಿಜವಾದ ರಾಸಾಯನಿಕ ಸಂಯೋಜನೆ 
ತಿಳಿದುಕೊಳ್ಳಬೇಕೆಂದರೆ ಎಲೆಕ್ಟ್ರಾನ್ ಮೈಕ್ರೋ ಪ್ರೋಬ್ ವಿಧಾನವನ್ನು ಬಳಸಬೇಕು. ಆದರೆ 
ಇದು ದುಬಾರಿ ಖರ್ಚಿನದು. ಅಂಥ ಸಂಸ್ಥೆಗಳು ಇರುವುದೇ ಕೈಬೆರಳೆಣಿಕೆಯಷ್ಟು ಭೂವಿಜ್ಞಾನ 
ಕೇಂದ್ರಗಳು ಇಂಥ ಸಾಧನಗಳನ್ನು ಬಳಸಿ , ಗ್ರಾಹಕರಿಗೆ ನೆರವಾಗಬಹುದು. ಸಂಸ್ಥೆಗೂ 
ಒಂದಷ್ಟು ಆದಾಯವನ್ನು ತರಬಹುದು . ” 

ಕುಮಾರಸ್ವಾಮಿ ಬಡಾವಣೆಯ ಭಾನು ಜ್ಯುವೆಲ್ಲರಿ ವರ್ಕ್ಸ್ನ ಪುಟ್ಟರಾಜು ಅವರ 
ಆರೋಪವೇ ಬೇರೆ. ' ಈ ಹಾಲ್ ಮಾರ್ಕ್ ಎನ್ನುವುದು ಗಿರಾಕಿಗಳನ್ನು ಆಕರ್ಷಿಸುವ 
ಗಿಮಿಕ್ ಅಷ್ಟೇ . ಈ ಮಾರ್ಕ್ ಇಲ್ಲದಿದ್ದರೆ ಚಿನ್ನದ ಪರಿಶುದ್ಧತೆಯ ಬಗ್ಗೆ ನಂಬಿಕೆಯೇ 
ಹೋಗಿಬಿಡುತ್ತದೆಯೆ ? ನಿಜವಾದ ಸಮಸ್ಯೆ ನಮಗಿರುವುದು ಚಿನ್ನದ ಬಾರ್ ಸಪ್ಪೆ 
ಮಾಡುವವರಿಂದ ಸರ್ಕಾರ 10 ತೊಲದ ಚಿನ್ನದ ಬಾರನ್ನು ( 116. 640 ಗ್ರಾಂ ) ಪರಿಶುದ್ಧ 
ಚಿನ್ನವೆಂದು ಮಾರುತ್ತದೆ, ಅಂಧ ಬಾರ್‌ ಮೇಲೆ ಮೂರು ಗೆರೆಗಳಿರುತ್ತದೆ. ಮಾರವಾಡಿಗಳು 
ಚಿನ್ನದ ವ್ಯಾಪಾರಕ್ಕಿಳಿದ ಮೇಲೆ ಚಿನ್ನದ ಪರಿಶುದ್ಧತೆಯ ಬಗ್ಗೆಯೇ ಹಲವು ಗುಮಾನಿಗಳು 
ಎದ್ದಿವೆ. ಶುದ್ದ ಚಿನ್ನದ ಬಾರನ್ನು ಅನುಕರಿಸಿದಂತೆ ಕಡಿಮೆ ಶುದ್ಧತೆಯ ಬಾರನ್ನು ಮಾರುಕಟ್ಟೆಯಲ್ಲಿ 
ಮಾರುತ್ತಾರೆ . 10 ಗ್ರಾಂ ಚಿನ್ನಕ್ಕೆ ಒಂದು ಗ್ರಾಂ ಚಿನ್ನ ಬೆರೆಸುವುದು ರೂಢಿ ( 90 ಟಚ್ ) 
ಆದರೆ ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಚಿನ್ನದ ಬಾರ್ 70 ಟಚ್ ದಾಟುವುದೇ 
ಅಪರೂಪ ( 70 ಭಾಗ ಚಿನ್ನ , 30 ಭಾಗ ಮಿಶ್ರ ಲೋಹ) ಚಿನ್ನ ಕುಲಗೆಟ್ಟಿರುವುದೇ 
ಇಲ್ಲಿ.. ಯಾವುದರಲ್ಲಿ ಹೆಚ್ಚು ತಾಮ್ರವಿದೆ, ಯಾವುದರಲ್ಲಿ ಹೆಚ್ಚು ಬೆಳ್ಳಿ ಇದೆ ಎಂದು 
ನೋಡುತ್ತಲೇ ಹೇಳಿಬಿಡಬಹುದು ಮಹಾರಾಜ ಮುಖ ಮುದ್ರೆಗೂ , ಶ್ರೀ ಸಾಮಾನ್ಯನ 
ಮುಖ ಮುದ್ರೆಗೂ ವ್ಯತ್ಯಾಸವಿಲ್ಲವೇ ಹಾಗೆ - ಈ ರಾಜಲೋಹದ ಒಳವರ್ಮ ಅರಿತ 
ಪುಟ್ಟರಾಜು ಹೇಳುವುದು ಹೀಗೆ, 

ದುಬೈನಲ್ಲಿರುವ ಮಗಳ ಮನೆಗೆ ಹೋಗಿ ಹಿಂತಿರುಗಿ ಬರುವಾಗಲೆಲ್ಲ ಶಶಿಕಲಾ ಒಂದು 
ಸರ ಹಿಡಿದುಕೊಂಡು ಬರುತ್ತಾರೆ . ಯಾಕೆಂದರೆ ಇಲ್ಲಿಗಿಂತ ಅಲ್ಲಿ ಚಿನ್ನದ ದರ ಕಡಿಮೆ . 
ಪ್ಯೂರಿಟಿ ಗ್ಯಾರಂಟಿ. ಒಡವೆ ಮೇಲೆ ಅಲ್ಲಿನ ಸರ್ಕಾರ ' ಇದು 22 ಕ್ಯಾರೆಟ್ ಚಿನ್ನ ' 
ಎಂದು ಮುದ್ರಿಸಿರುತ್ತದೆ. 

ನಮ್ಮಲ್ಲಿ ಇನ್ನೂ ಚಿನ್ನದ ವ್ಯಾಪಾರ ನಂಬಿಕೆಯ ಒರೆಗಲ್ಲ ಮೇಲೆ ನಿಂತಿದೆ . ಸದ್ಯದಲ್ಲಿ 
ರಾಷ್ಟ್ರಾದ್ಯಂತ ಚಿನ್ನ ಪರೀಕ್ಷಿಸುವ ಹನ್ನೆರಡು ರಾಷ್ಟ್ರೀಯ ಕೇಂದ್ರಗಳಿವೆ. ಕೊಯಮತ್ತೂರು, 
ಹೈದರಾಬಾದ್ , ಚೆನ್ನೈ , ಕೊಚ್ಚಿನ್‌ನಲ್ಲಿ ತಲಾ ಒಂದು ಕೇಂದ್ರವಿದೆ. ಬೆಂಗಳೂರಿನಲ್ಲೂ 
ಸರ್ಕಾರ ಒಂದು ಕೇಂದ್ರವನ್ನು ತೆಗೆಯುವ ಉತ್ಸಾಹದಲ್ಲಿದೆ. ಆಗ ಚಿನ್ನ ಕೊಳ್ಳುವವರು 
' ಹಾಲ್ ಮಾರ್ಕ್ ' ಇರಲೇಬೇಕೆಂದು ಹಟ ಹಿಡಿಯಬಹುದು. ಅಲ್ಲಿಯವರೆಗೂ ಸದ್ಯದ 
' ಹಾಲಿ ಮಾರ್ಕ್ ' ಗಳೇ ಚಲಾವಣೆಯಲ್ಲಿರುತ್ತವೆ . ಆ ಸುವರ್ಣ ಘಳಿಗೆಗಾಗಿ ನಾವು ಎದುರು 
ನೋಡಬೇಕು ಅಷ್ಟೇ . 


ವಿಜ್ಞಾನ ಪ್ರಬಂಧಗಳಲ್ಲಿ ವಸ್ತು ವೈವಿಧ್ಯದ ಜೊತೆಗೆ ಆತ್ಮೀಯ 
ನಿರೂಪಣೆ, ಅದಕ್ಕೊಗುವ ಭಾಷೆಯಿದ್ದಾಗ ಅವು ಥಟ್ಟನೆ 
ಮನದಾಳಕ್ಕೆ ಇಳಿಯುತ್ತವೆ ಎನ್ನುವುದಕ್ಕೆ ಇಲ್ಲಿನ ಹದಿಮೂರು 
ಲೇಖನಗಳೇ ಸಾಕ್ಷಿ . ಈ ಒಂದೊಂದೂ ಲೇಖನಗಳು ವಿಜ್ಞಾನದ 
ವಿಭಿನ್ನ ಕ್ಷೇತ್ರಗಳಿಗೆ ಸಂಬಂಧಿಸಿದವು- ಕರ್ತಾರನಿಗೆ ಕಿವಿಮಾತು 
ಹೇಳುವುದರಿಂದ ತೊಡಗಿ, ಆಕಾಶದ ಆತಂಕವಾದಿಗಳವರೆಗೆ 
ಇವುಗಳ ವ್ಯಾಪ್ತಿ. ಆದರೆ ತಾಂತ್ರಿಕ ಶಬ್ದಗಳ ಮಣಭಾರ ಇಲ್ಲಿಲ್ಲ. 
ಪಠ್ಯಪುಸ್ತಕಗಳಲ್ಲಿ ರಾರಾಜಿಸುವ ಒಣ ಮಾಹಿತಿಗಳೂ ಇಲ್ಲಿ 
ರಾಚುವುದಿಲ್ಲ . ಅಂಕಿ ಅಂಶಗಳು ಜಗ್ಗಿ ಜಗ್ಗಿ ಎಳೆದು ಓದುಗರ 
ಬಾಯಿಯ ವಿಶ್ವರೂಪ ಮಾಡಿಸುವುದಿಲ್ಲ . 


ಎಲ್ಲೆಂದರಲ್ಲಿ ಓದಿ, ಎಲ್ಲೆಂದರಲ್ಲಿ ಪುಟ ಮಗುಚಿದರೂ 
ಒಂದಷ್ಟು ಕಾಲ ಕಾಡುವ, ಒಂದಷ್ಟು ಹೊತ್ತು ಚಿಂತನೆಗೆ 
ತೊಡಗಿಸುವ ಲೇಖನಗಳಿವು. ಹೌದಲ್ಲ ಎಂದು ನಿಮ್ಮೊಂದಿಗೆ 
ನೀವೇ ಸ್ವಗತವಾಡುವಂತೆ ಮಾಡುವ ಗುಣ ಈ ಲೇಖನಗಳಲ್ಲಿವೆ. 
ವಿಜ್ಞಾನ ಸಾಹಿತ್ಯಕ್ಕೂ ಅದರದೇ ಆದ ಸೆಳೆತವಿದೆ ಎಂಬುದನ್ನು 
ಇವು ಮತ್ತೆ ಮತ್ತೆ ನೆನಪಿಸುತ್ತವೆ. ಸಾಹಿತ್ಯ - ವಿಜ್ಞಾನ- ವಿಚಾರ ಈ 
ಮೂರನ್ನೂ ಬರಹದಲ್ಲಿ ಪಡಿಮೂಡಿಸುವ ಪರಿಯನ್ನು 
` ಕರ್ತಾರನಿಗೊಂದು ಕಿವಿಮಾತು ' ಕೃತಿ ಬಹಿರಂಗವಾಗಿಯೇ 
ಸಾರುತ್ತವೆ. 


ವಿಜ್ಞಾನ 
ಪುಸ್ತಕ ಪ್ರಕಾಶನ 


